UNIVERSAL 
LIBRARY 


OU 198097 


AdVddl | 
IVSHAINN 


ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲ, ಧಾರವಾಡ. 
ರಜತ ಮಹೋತ್ಸವ ಗ್ರಂಥಮಾಲೆ - ೨ 


ರನ್ನಡ ನಾಡಿನ ಕಥೆಗಳು 


ಲೇಖಕರು: 
ನಾರಾಯಣ ಶರ್ಮರು 
ಭಾರತೀಯರ ಇತಿಹಾಸ, ಕರ್ನಾಟಕ ಇತಿಹಾಸ ಬೋಧಿನಿ, ಹಿಂದುಸ್ಸಾ ನ 


ಇತಿಹಾಸ ಬೋಧಿನಿ, ಮುಂತಾದ ಗ್ರಂಥಗಳನ್ನು 
ಬರೆದವರು. 


Xx 


ಧಾರವಾಡ 


೧೯೪೦ 


ಸಾದಾ ಪ್ರತಿ: ರೂ. ೦-೧೨-೦ ಕ್ಯಾಲಿಕೊ ಪ್ರತಿ: ರೂ ೧೨ ೦0 


ಪ್ರಕಾಶಕರು: 


ನ, ಶ್ರೀ. ಕಮಲಾಪುರ, ಬಿ. ಎ, ಎಲ್‌ಎಲ್‌. ಬಿ, 
ಗೌ. ಕಾರ್ಯದರ್ಶಿ, 
4, ಇ. ಸಂ. ಮಂಡಲ, ಧಾರವಾಡ, 


ಈ ಪುಸ್ತಕದ ಎಲ್ಲ ಅಧಿಕಾರಗಳು ಧಾರವಾಡ ಕರ್ನಾಟಕ ಇತಿಹಾಸ ಸಂಶೋಧಕ 
ಮಂಡಲಕ್ಕೆ ಸೇರಿವೆ. 


ಮುದ್ರಕರು: 
ಶ್ರೀ. ಶಿ. ಬ. ಹರಿಹರ, ವ್ಯವಸ್ಥಾಪಕರು, 
ತೋಂಟದಾರ್ಯ ಮುದ್ರಣಾಲಯ, ಕಿಭ್ದೆ, 
ಧಾರಪಾಡ. 


ಆ, ನಂ. 


ಅನುಕ್ರಮಣಿಕೆ 


ರೆ 
ನಿಷಯ 


ಬರಹಗಾರನ ನುಡಿ 


ಮಂಡಲದ ಮುನ್ನುಡಿ 


ಮೊದಲಾ ತು 
ಛ್ರ 


ಐತಿಹಾಸಿಕ ಪ್ರಸ್ತಾವನೆ 


ಆಧಾರ ಗ್ರಂಥಗಳ ಪಟ್ಟಿ 
ಕನ್ನಡ ನಾಡಿನ ಕಥೆಗಳು 


೧. 


೨ 
ಶ್ಶಿ 
೪ 


೧೦. 


೧೧. 


೧೩. 
೧೪. 


೧೫. 


೧೬, 


ವೀರ ಮಯೂರ ಶರ್ಮ 
ಎರಡನೆಯ ಪುಲಕೇಶಿಯ ದಿಗ್ವಿಜಯ 
ರಾಷ್ಟ್ರಕೂಟರ ನೃಪತುಂಗ 
ಮಹಾಕವಿ ಪಂಪ 

ಎರಡನೆಯ ಬೂತುಗರಾಯ 
ನೀರ ಚಾವುಂಡರಾಯ 

ಸಳನ ಭಾಗ್ಯ 

ಸೋಮೇಶ್ವರನ ಜಲಸಮಾಧಿ 
ಚಾಲುಕ್ಕ ವಿಕ್ರಮಾದಿತ್ಯ 
ಚಂದಲದೇವಿಯ ಸ್ವಯಂವರ 
ಬಿಟ್ಟದೇನನು ನೈಷ್ಣವನಾದುದು 


ತಂದೆಗೂ ಮೇಲುಗೈಯಾದ ಮಗ ಕ 


ಬೇಲೂರಿನ ಚೆನ್ನ ನೇಶವ ದೇವಾಲಯ 


ಸಂಗಮನಾಥನು ಬಸವೇಶ್ವರನನ್ನು ಕಲ್ಯಾಣಕ್ಕೆ ಕಳಿಸಿದ್ದು 


(ಶ್ರೀ ಬಸವೇಶ್ವರ ಚರಿತ್ರೆ 
ಮಹಾದೇವಿಯಕ್ಕನ ನಿರಕ್ತಿ 


ಕುವರ ಲಕ್ಷ್ಮದಂಡಾಧಿಸ ಒಆ 


ಪುಟ 


೧೦ 
೧೧ 
೧೩ 
೧೫ 


ವೆವಿ 


೨೭ 
೩೧ 
2 
೩೬ 
೪೧ 
೪೪ 


ಅ. ನಂ, 


೧೮. 
೧೯. 
೨೦, 


ವಿ೧. 


೨೩. 
೨೪. 
೨೫. 
೨೬. 


೨೭. 


೨೯. 
ಪಿಂ. 


ಷಿ೨. 
ತ್ಠಿಶ್ಕಿ, 
ತ 
೩೫. 
೩೬, 
೩೭. 
೩ಿಲ. 
ರ್ಶ. 
೪೦. 


೪೧, 


ಕನ್ನಡ ನಾಡಿನ ಕಥೆಗಳು 


ಸಯ 


ಯಾದವ ಸಿಂಹಣರಾಯ 

ವೀರ ಬಲ್ಲಾ ಳನ ಹೋರಾಟಿ 

ಥ್ರೀ ರಂಗನಾಥ ಮೂರ್ತಿಯ ಕಥೆ 
ಹುಮಾರ ರಾಮನ ಕತೆ 

ರಾಜ್ಯ ಕಳಕೊಂಡ ಕಂಪಿಲರಾಯ 
ಶ್ರೀ ವಿದ್ಯಾರಣ್ಯಸ್ವಾಮಿಗಳ ಚರಿತ್ರೆ 


ಹಿಜಯನಗರ ಸಾಮ್ರಾಣ್ಯ ಸ್ಥಾಪಿಸಿದ್ದು 


ಘೀ ಬುಕ್ಕರಾಯನ ನ್ಯಾಯ ಪ್ರಿಯತೆ 
ದಕ್ಷಿಣದೇಶದ ದುಃಸ್ಥಿತಿ 

ಎಡೆಗಾರ ಕದಿರೆಪ್ಪನಾಯಕ 

ಸಾವು ತಪ್ಪಿಸಿದ ತಿಮ್ಮರಸ 

ನರಪತಿ ಥ್ರೀ ಕೃಷ್ಣದೇವರಾಯ 


ನರಪತಿ ಕೃಷ್ಣದೇವರಾಯನ ಅರಮನೆ-ಓಲಗದ ನೀತಿಗಳು 


ವೈಭವ ಸಂಪನ್ನ ವಿಜಯನಗರೆ 
ಮಹಾನವಮಿ ಉತ್ಸವ 
ದೇವಾಲಯಗಳೇ-ನಿದ್ಯಾಲಯಗಳು 
ಪ್ರೀ ಪುರಂದರದಾಸರು 
ಕನಕದಾಸರು 

ಲಕ್ಷ್ಮಮ್ಮನ ಸ್ವಾರ್ಥತ್ಯಾಗ 
ಅನಂತಪುರದ ಸಿದ್ದಪ್ಪನಾಯಕ 
ನರಪತಿ ರಾಮರಾಯ ತಾಯಿಯನ್ನು ಕಂಡದ್ದು 
ಸಿಂಹಲದ್ವೀಪದ ಮೇಲೆ ಕನ್ನಡಿಗರ ಧ್ವಜ 
ರಕ್ಕಸಿಗಿ-ತಂಗಡಿಗಿಯ ಕಾಳಗ 
ಹಾಳುಬಿದ್ದ ವಿಜಯನಗರ ಅಥವಾ ಹಂಪೆ 


$೪ 


ಅಂಗ 


ಪುಟ 


೪೬ 
೪೮ 
೫೦ 
೫೪ 


೫೯ 


೬೪ 
೬೬ 
೬೮ 
೭೧ 
೭೩ 
೭೫ 
೮೦ 
೮೨ 
೮೫ 
ಲ 
೯೨ 
೯೭ 
೧೦೧ 
೧೦೪ 
೧೦೭ 
೧೦೯ 
೧೧೧ 


೧೧೪ 


ಆಅ. ನಂ, 


೪೨. 
೪೩. 
೪೪. 
೪೫. 
೪೬. 
೪೭. 
೪೮. 
ರ್ಳ. 
೫೦. 
೫೧. 
೫೨. 
೫೩. 
೫೪. 
೫೫. 
೫೬. 
ಪರಿಶಿಷ್ಟ 


ಅನುಕ್ರಮಣಿಕೆ 


ವಿಷಯ 


ವೆಂಕಟಪತಿರಾಯನ ಮರಣ 

ಎಚ್ಚಷುನ ಸ್ವಾಮಿನಿಷ್ಕೆ 

ಮಹಮ್ಮದ ಆದಿಲಶಹ 

ಬೈಲಂಗಡಿ ಸೋಮಳಾದೇವಿ 

ಉಕ್ಕಿನಮೈ ಮತ್ತೀ ತಿಮ್ಮುಣ್ಣನಾಯಕ 
ಕೆಳದಿಯ ವೆಂಕಟಪ್ಪನಾಯಕ 

ಬೆಳವಡಿ ಮಲ್ಲವ್ವ ದೇಸಾಯಿತಿ 

ಕೆಳದಿಯ ಚನ್ನಮ್ಮ ರಾಣಿ 

ವೈರಿಗಳನ್ನು ತರಿದ ಧೀರಳಾದ ಓಬಿ 

ನಿಜಗಲ್ಲಿನ ರಾಣಿ 

ಹೈದರಲ್ಲಿಯ ಚರಿತ್ರೆ ಎ 
ಕೊಡಗಿನ ನೀರರಾಜೇಂದ್ರನ ಸ್ಟಾತಂತ್ರ್ಯ ಪ್ರೇಮ 
ದಿನಾಣ ಪೂರ್ಣಯ್ಯನನರು 

ಕಿತ್ತೂರಿನ ಚನ್ನಮ್ಮ ದೇಸಾಯಿತಿ ೆ 
ಮೈಸೂರಿನ ನಾಲ್ಮಡಿ (ಶ್ರೀ ಕೃಷ್ಣರಾಜ ಒಡೆಯರು 
೧ ಕೆಲವು ನೆನಪಿಡತಕ್ಕ ಮಹಕ್ತದ ಕಾಲಗಳು 


ಪುಟ 


೧೧೭ 
೧೧೯ 
೧.೨೪ 
೧೨೬ 
೧೨೮ 
೧೩೧ 
೧೩೪ 
೧೩೮ 
೧೪೦ 
೧೪೩ 
೧೪೭ 
೧೫೧ 
೧೫೫ 
೧೫೮ 
೧೬೨ 


೧೬೬ 


ಬರಹಗಾರನ ನುಡಿ 

ಧಾ:ವಾಡದ ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲದವರು 
“ಕನ್ನಡ ನಾಡಿನ ಕಥೆಗಳು ” ಎಂಬ ಪುಸ್ತಕವನ್ನು ನನಗೆ ಹೋದ ವರ್ಷ 
ಬರೆಯ ಹೇಳಿದಾಗ ಈಗಾಗಲೆ ಅಲ್ಲಲ್ಲಿ ಪ್ರಸಿದ್ಧವಾಗಿರುವ ಕತೆಗಳಲ್ಲದೆ, ಬೇರೆ 
ಮಹತ್ತ್ವದ ಕಥೆಗಳೇನಾದರೂ ಸಿಕ್ಕುವವೋ ಹೇಗೆಂದು ನಾನು "ಪ್ರಾಚೀನ 
ಶಾಸನ ಸು: ಪುಸ್ತಕಗಳನ್ನು ಓದತೊಡಗಿದೆನು. ಆಗ, ಹೊಸ ಕತೆಗಳನ್ನು 
ಕೂಡುಹಾಕುವ ಕೆಲಸವು ಎಷ್ಟು ಕಠಿಣವೆಂಬುದು. ಕಂಡುಬಂದಿತು; ಮತ್ತು 
ಅದೇ ಕಾಲಕ್ಕೆ ಇಡೀ ಕನ್ನಡ” ನಾಡಿನ ಆಯಾ ಕಾಲದ ಆಯಾ ಅರಸರ 
ಕಥೆ, ಪರಿಸ್ಥಿತಿ ಮುಂತಾದವುಗಳನ್ನು ವರ್ಣಿಸುವ ಸಾವಿರಾರು ಪುಟಗಳ 
ಗ್ರಂಧಮಾಲೆಯೊಂದು ಅವಶ್ಯವಿರುವ ನಂಗತಿಯೂ ನನಗೆ ಮನದಟ್ಟಾ ಯಿತು. 


ಸದ್ಯದ ಪುನ್ನಕದಲ್ಲಿ ಆದರ ಅಳವು ಮಾರದಂತೆ ಸಂಕ್ಷೇಪವಾಗಿ 


ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಆಳಿದ ಅರಸು- 
ಮನೆತನಗಳ ಪ್ರಾತಿನಿಧಿಕ ಪುರುಷರ ಚರಿತ್ರಗಳನ್ನೂ ಅವರ ವಿಷಯಕವಾದ 
ಎದ್ದು ಕಾಣಿಸುವ ದೃಶ್ಯ ಗಳನ್ನೂ ಕೊಡಲಾಗಿದೆ. ಮಕ್ಕಳಿಗಾಗಿ ಈ ಪುಸ್ತಕ 
ವಿದ್ದರೂ ಜನಸಾಮಾನ್ನ ಕೂ. ಉಪಯೋಗವಾಗಬೇಕೆಂದು ಸುಲಭ ಭಾಷೆ 
ಯಲ್ಲಿ ಕಥೆಗಳನ್ನು ಹೇಳಲು ಯತ್ನಿಸಿರುವೆ. ಇದರಿಂದ ಮಕ್ಕಳಿಗಲ್ಲದೆ ಎಲ್ಲ 


ರಿಗೂ ಕರ್ನಾಟಕದ ಚರಿತ್ರೆಯು ಕಣ್ಮುಂದೆ ಕಟ್ಟಲು ಸಹಾಯವಾಗಬಹುದು. 


ಈ ಕಾರ್ಯದಲ್ಲಿ ನನಗೆ ಶ್ರೀ. ಕರಮರಕರ ದತ್ತರಾಯರು, ಮಂಡ 
ಲದ ಗೌರವ ಕಾರ್ಯದರ್ಶಿಗಳಾದ ಶ್ರೀ. ಕಮಲಾಪೂರ ನರಸಿಂಗರಾಯರು 
ಪುಸ್ತಕನು ಹೆಚ್ಚು ಉಪಯುಕ್ತವಾಗುವಂತೆ -ಸಲಹೆ ಕೊಟ್ಟು ಬಹಳ 
ನೆರವಾಗಿರುವರು. 


ಕರ್ನಾಟಕ ಇತಿಹಾಸ-ಸಂಸ್ಕೃತಿಗಳನ್ನುಳಿಸಿ ಬೆಳೆಯಿಸಲು ಯತ್ನಿಸುವ 
ಇತಿಹಾಸ ಮಂಡಲದವರು ಈ ಪುಸ್ತಕ ಬರೆಯುವದನ್ನು ನನಗೆ ಒಪ್ಪಿಸಿ 
ಕನ್ನಡಿಗರ ಸೇವೆಯನ್ನು ಮಾಡಲು ಅನುವು ಮಾಡಿಕೊಟ್ಟದ್ದಕ್ಕಾಗಿ ನಾನು 


ಅವರಿಗೆ ಖುಣಿಯಾಗಿರುನೆನು. 
ಕನ್ನಡಿಗರ ಸೇವಕ, 


ನಾರಾಯಣ ಶರ್ಮ 


ಮಂಡಲದ ಮುನ್ನಡಿ 
ಸಮಯಂ? ೫: ಈಅಲರಯಾಖಾ- 


ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲವು ಸಾಸಿತವಾಗಿ 
೨೫ ವರುಷಗಳು ಸಂದಿದುದರಿಂದ ಮಂಡಲದ ರಜತ- ಮಹೋತ್ಸವವನ್ನು 
೧೯೪೦ರಲ್ಲಿ ನೆರವೇರಿಸಬೇಕೆಂದೂ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ 
ಸಾಧಾರ ಗ್ರಂಥಗಳನ್ನು ಯೋಗ್ಯ ಲೇಖಕರಿಂದ ಬರೆಯಿಸಿ ಪ್ರಕಹಿಸುವದೇ 
ಆ ಉತ್ಸವದ ಮುಖ್ಯ ಕಾರ್ಯಕ್ರ ಮನಿರಬೇಕೆಂದೂ ಗೊತ್ತಾಯಿತು. ಕನ್ನಡ 
ನಾಡಿನ ಇತಿಹಾಸವನ್ನು ಆಧಾರಯುಕ್ತವಾದ ಚಿಕ್ಕ ಕಥೆಗಳ ರೂವದಿಂದ 
ಬರೆಯುವ ಕಾರ್ಯವು ಓದುಗರಿಗೆ ಚಿರವರಿಚಿತರಾದ ತ್ರೀ. ನಾರಾಯಣ 
ಶರ್ಮರಿಗೆ ಒಪ್ಪಿಸಲ್ಪಟ್ಟಿತು. ಅವರ ಪರಿಶ್ರಮದ ಫಲವಾಗಿ « ಕನ್ನಡ 
ನಾದಿನ ಕಥೆಗಳು” ಎಂಬ ಈ ಪುಸ್ತಕವು ಮಂಡಲದ ರಜತಮಹೋತ್ಸವ 
ಗ್ರಂಥಮಾಲೆಯ ಭಾಗವಾಗಿ ಈಗ ಪ್ರಕಟಿವಾಗುತ್ತಲಿದೆ. 


ಕನ್ನಡ ಜನಾಂಗದ ಜೀವನದ ವಿವಿಧ ರೂಪವನ್ನು ವಾಚಕರಿಗೆ 
ಮನದಟ್ಟಾಗುವಂತೆ ಕಥೆ ಚರಿತ್ರಗಳ ಮುಖಾಂತರವಾಗಿ ಸುಲಭವಾಗಿ 
ತೋರಿಸುವದೇ ಈ ಚಿಕ್ಕ ಹೊತ್ತಿಗೆಯ ಗುರಿ. ಸಾಧ್ಯವಿದ್ದ ಎಲ್ಲ ಆಧಾರ 
ಗ್ರಂಧಗಳನ್ನು ಸಮಾಲೋಚಿಸಿ, ಇಂಧ ಚಿಕ್ಕ ಹೊತ್ತಿಗೆಯಲ್ಲಿ ಅನೇಕ 
ವಿಷಯಗಳ ಸಂಗ್ರಹವನ್ನು ಕುಶಲತೆಯಿಂದ ಮಾಡಿ, ಆ ವಿಷಯಗಳನ್ನು 
ಸುಲಭವಾದ ಸುಂದರವಾದ ಭಾಷೆಯಲ್ಲಿ ವರ್ಣಿಸಿ, ಕನ್ನಡ ನಾಡಿನ ಚಿನ್ನಿಗ 
ರಲ್ಲಿ ಕನ್ನಡದ ಸಾತ್ತಿಕ ಅಭಿಮಾನವು ಬೆಳೆಯುವಂತೆ ಈ ಪ್ರಸ್ತಕವನ್ನು 
ಬರೆದ ಶ್ರೀ. ನಾರಾಯಣ ಶರ್ಮರಿಗೆ ಮಂಡಲವು ಖುಣಿಯಾಗಿದೆ. ಈ 
ಪುಸ್ತಕದ ಕೈ ಬರೆಹವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ತಕ್ಕ ಸಲಹೆಸೂಚನೆ 
ಗಳನ್ನು ಕೊಟ್ಟಿ ಶ್ರೀ. ರಾಘವೇಂದ್ರಚಾರ್ಯ ಪಂಚಮುಖಿ ಎಂ. ಎ, 
(ಕನ್ನಡ ಸಂಶೋಧನದ ಸಂಚಾಲಕರು) ಪ್ರೊ. ಎಸ್‌. ಎಸ್‌. ಮಾಳನಾಡ, 
ಎಂ. ಎ. ಕರ್ನಾಟಕ ಕಾಲೇಜ, ಅವರಿಗೆ ಮಂಡಲವು ವಂದನೆಗಳನ್ನು 
ಸಮರ್ಪಿಸುತ್ತದೆ. ಮಂಡಲದ ಬಿನ್ನಹದಂತೆ ಆಗಾಗ್ಗೆ ಸಲಹೆಗಳನ್ನಿತ್ತು 
ಮುನ್ನುಡಿಯನ್ನು ಬರೆದು ಗ್ರಂಥವನ್ನು ಆಶೀರ್ವದಿಸಿದ ಹಿರಿಯರಾದ 


ಕನ್ನಡ ನಾಡಿನಕಥೆಗಳು 


ಶ್ರೀ. ಹಾಲಭಾವಿ ವೀರಭದ್ರಪ್ಪನವರು ಬಿ. ಎ. ಎಲ್‌ಎಲ್‌. ಬಿ. 


ರಿಟಾಯರ್ಡ ಫರ್ಸ್ಪ ಕ್ಲಾಸ ಸಬಜಜ್ಜ, ಥಾರವಾಡ ಇವರಿಗೆ ಮಂಡಲವು 
ತುಂಬಾ ಖುಣಿಯಾಗಿದೆ. 


ಈ ಪುಸ್ತಕದ ಮುದ್ರಣ ಕಾರ್ಯವನ್ನು ತೋಂಟದಾರ್ಯ ಮುದ್ರ 
ಣಾಲಯದವರು ಆಸ್ಥೆಯಿಂದ ಮಾಡಿಕೊಟ್ಟಿರೆಂದು ಹೇಳಲು ಮಂಡಲಕ್ಕೆ 
ಸಂತೋಷವೆನಿಸುತ್ತದೆ. 


ಈ ಚಿಕ್ಕ ಹೊತ್ತಿಗೆಯು ಕನ್ನಡಿಗರ ಮೆಚ್ಚುಗೆಯನ್ನು ಪಡೆಯುವ 
ದೆಂದು ಮಂಡಲದ ನಂಬಿಗೆಯಿದೆ. 


ಕ. ಇ. ಸಂ. ಮಂಡಲ ದತ್ತಾತ್ರೆಯ ಕರಮರಕರ, 
ಧಾರವಾಡ. ಕಾರ್ಯದರ್ಶಿ, 
ತಾ. ೨-೨-೧೯೪೦ ರಜತೋತ್ಸವ ಗ್ರಂಥಮಾಲೆ 


ಮೊದಲ್ಮಾತು 
pS 


ವಿಜಯನಗರ ಸಾಮ್ರಾಜ್ಯ ಷಬ್ಬಾಂವತ್ಸರಿಕೋತ್ಸವದ ನಿಮಿತ್ತ 
ಹಣನಿಧಿಯನ್ನು ಕೂಡಿಸಲಿಕ್ಕೆ ನಾನೂ ನನ್ನ ಸಂಗಡಿಗರೂ ಈ 
ಪಟ್ಟಿಣದ ಒಬ್ಬ ದೊಡ್ಡ ಅಧಿಕಾರಸ್ಥರ ಕಡೆಗೆ ಹೋದಾಗ್ಗೆ ಅವರು 
"ಎಷ್ಟೋ ವರುಷಗಳ ಒಂದೆ ಹಾಳಾಗಿಹೋದ ವಿಜಯನಗರದ ಗೊಡ 
ವೆಗೆ ಏಕೆ ಹೋಗುತ್ತೀರಿ: ಈಗಿನ ಅರ್ಥಿಕ ಪರಿಸ್ಥಿತಿಯನ್ನು ಹೋಗಲಾ 
ಡಿಸುವ ಯಾವುದಾದರೂ ಉದ್ಯೋಗವನ್ನು ಕೈ ಕೊಳ್ಳಿರಿ- ಮುಂತಾದ 
ಉಪದೇಶವನ್ನು ಮಾಡಿದ್ದು ನನ್ನ ನೆನಪಿಗೆ ಬರುತ್ತದೆ. ಹಿಂದಿನ 
ಇತಿಹಾಸದ ಬಗ್ಗೆ ಈ ತರದ ಅಭಿಪ್ರಾಯವುಳ್ಳವರು ಈ ಕನ್ನಡ ನಾಡಿನ 
ಹೊರಗೆ ಯಾರಾದರೂ ಇರುವರೊ ಇಲ್ಲವೊ ನಾನರಿಯೆ. ಈ ನಾಡಿ 
ನಲ್ಲಿ ಇನ್ನೂ ಅಂಥ ಕೆಲವರು ಇರುವದು ಒಂದು ಆಶ್ಚರ್ಯ! ಕನ್ನಡ 
ನಾಡಿನ ದುರ್ದೈವ! ಇತ್ತೀಚೆಗೆ ಆದ ಶೋಧಗಳಿಂದ ಯಾವ ಕನ್ನಡ 
ನಾಡಿನ ಇತಿಹಾಸವು ವೇದಕಾಲಕ್ಕಿಂತಲೂ ಹಿಂದೆ ಹೋಗುತ್ತದೆ 
ಎಂದು ತಿಳಿದುಬರುತ್ತದೆಯೋ ಅದೇ ನಾಡಿನವರಾದ ನಾವು ನಮ್ಮ 
ಪೂರ್ವಜರ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಅನಾಸ್ಟೆಯನ್ನು ತೋರಿ 
ಸುವದು ಖೇದದ ಸಂಗತಿಯು. ಸಂಧ್ಯಾಕಾಲದಲ್ಲಿ ನಾವು ಗೋತ್ರ- 
ಸೂತ್ರಗಳನ್ನು ಹೇಳುವುದೇಕೆ? ಪೂಜಾಕಾಲದಲ್ಲಿ ಪುರಾತನರ ನೆನಪು 
ಏಕೆ? ಧಾರ್ಮಿಕ ಪ್ರಸಂಗಗಳಲ್ಲಿ ಹಳಬರ ನೆನಪು ಅವಶ್ಯವಿದ್ದರೆ, 
ವ್ಯವಹಾರಿಕ ಪ್ರಸಂಗಗಳಲ್ಲಿ ಇದು ಹೆಚ್ಚು ಅವಶ್ಯಕ. ಇದನ್ನು ನಾವು 
ಮರೆತಿರುವುದರಿಂದಶೇ ನಮ್ಮ ಸ್ಪಿತಿಯು ಇಷ್ಟು ಶೋಚನೀಯವಾಗಿದೆ. 
ಇದನ್ನು ತುಸುಮಟ್ಟಿ ಗಾದರೂ ಹೋಗಲಾಡಿಸುವ ಉದ್ದೇಶದಿಂದಲೇ 
ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಲವು ಜನ್ಮವೆತ್ತಿ ದೆ. 


ವಿ 


ಈ ಸಂಸೆ ನೇಯ ರಜತ ಮಹೋತ್ಸ ವದ ನಿಮಿತ್ತ ಹೊರಬೀಳುತ್ತಿ 
ರುವ ಹೊತ್ತಿ ಗೆಗಳಲ್ಲಿ ಈ ಚಿಕ್ಕ ಹೊತ್ತಿ. ಗೆಯೊಂದು. ಎಲ್ಲ ತರಗತಿಯ 
ಜನರಿಗೆ ಉಪ ಜಾ ಜಾಹಿ ಉದ್ದೇಶದಿಂದ ಇದು ಬರೆಯಲ್ಪಟ್ಟ ದೆ. 
ಮುಂದೆ ಹಿರಿಯರಾಗುವ ಈಗಿನ ಕಿರಿಯರಿಗಂತೂ ಇದರ ಉಪ 
ಯೋಗವು ವಿಶೇಷ. ಶಕ್ಯವಿದ್ದಷ್ಟು ಪುರಾತನ ಕಾಲದಿಂದ ಇಲ್ಲಿಯ 
ವರೆಗಿನ ಪ್ರಮುಖ ರಾಜಕೀಯ, ಧಾರ್ಮಿಕ, ಕಲಾತ್ಮಕ, ಸಾಮಾಜಿಕ 
ಪುರುಷರ ಚರಿತ್ರಗಳು ಕತೆಗಳ ರೂಪದಿಂದ ಅತಿ ಸಂಕ್ಷೇಪವಾಗಿ ಇದ 
ರಲ್ಲಿ ಹೇಳಲ್ಪಟ್ಟಿವೆ. ಕನ್ನಡನಾಡಿನ ಮೇಲ್ಮೈಗೆ ಹೆಂಗಸರು ಸಹ 
ಹೆಚ್ಚಾ ಗಿ ಹೋರಾಡಿರುವದು ಹೆಮ್ಮೆಯ ಮಾತು. ಇವರಲ್ಲ ಕೆಲವರ 
ಕತೆಗಳು ಈ ಹೊತ್ತಿಗೆಯಲ್ಲಿ ಅಡಕವಾಗಿವೆ. ಕತೆಗಳಲ್ಲಿ ಸ್ತ್ರೀಪುರುಷರ 
ಆಯ್ಕೆಯು ಸರಿಯಾಗಿದೆ. ಪ್ರತಿಯೊಂದು ಕತೆಗೆ ಆಧಾರಭೂತವಾದ 
ಸಾಮಗ್ರಿಗಳ ಉಲ್ಲೇಖವನ್ನು ಅದರ ತಲೆಕಟ್ಟನಲ್ಲಿ ಮಾಡಿರುವುದರಿಂದ 
ಈ ಕತೆಗಳು ನಿಜವಾದ ಇತಿಹಾಸವೆಂಬುದು ಸಹಜವಾಗಿ ಕಾಣು 
ವುದು, ಭಾಷೆಯು ಸುಲಭ ಮತ್ತು ಸರಳ. ಇದನ್ನು ಮೊದಲಿ 
ನಿಂದ ತುದಿಯವರೆಗೆ ಓದಿದರೆ, ಇದರ ಮಹತ್ತ್ವವು ಮನ 
ಗಾಣುವುದು. ಇದರ ಪ್ರಸಾರವು ಆದಷ್ಟು ಹೆಚ್ಚಾಗಲೆಂಬ 
ಉದ್ದೇಶದಿಂದ ಇದರ ಬೆಲೆಯನ್ನು ತೀರ ಕಡಿಮೆ ಇಡಲಾಗಿದೆ. ಇದರ 
ಲಾಭವನ್ನು ಕನ್ನಡಿಗರು ಪಡೆಯದಿರಲಾರರೆಂದು ನಂಬುಗೆ. 


ಘಾ. ಇ } ವೀರಭದ್ರಪ್ಪ ಹಾಲಭಾವಿ 


ಎ 
ಅಆಣಂ೦ಟಾ 


ರಾ 
“ಅತ _ಕರ್ನಾಟಕ- 
“ಕಳ್‌ ರಾಜಧಾನಿಗಳು 
ಮತ್ತು ಸಾಜರ್ಟಿನಗಳು, 





ನ ರಾಷ್ಟ್ರೀಯ ಪ್ರಕಾಶನ ಟ್ರಿಸ್ಸಿನ ಕೃಪೆಯಿಂದ 


ಕರ್ನಾಟಕದಲ್ಲಿಯ 
ಐತಿಹಾಶಿಕ ಕಟ್ಟಡಗಳು. 





ರಾಷ್ಟ್ರೀಯ ಪ್ರಕಾಶನ ಭ್ರೆಸ್ಸಿನ ಕೃಪೆಯಿಂದ 


ಐತಿಹಾಸಿಕ ಪ್ರಸ್ತಾವನೆ 





ಗಾಡಿಯ ಸೀಮೆ ಚಲ್ಪೊಗೆವ ತಾಣಮಲಂಪಿನ ಸಂತೆ ಪೆಂಪು ಸಾ! 
ರ್ದಾಡುವ ಭೂಮಿಂ ಸೌಖ್ಯದೆಡೆ ಪ್ರಣ್ಕ್ಯದ ಗೊತ್ತು ವಿನೋದದಾಗರಂ | 
ಮೋಡಿಯ ಮುಂಟಿಪಂ ಸಿರಿಯ ಪೆರ್ಚುಗೆಗೊಳ್ಳನೆ ಮುಕ್ತಿ ಕಾಂತೆ ಕ್ರೈ 
ಗೂಡುವ ಬೀಡು ಕನ್ನಡದ ನಾಡು ವಿರಾಜಿಪುದೆಂತು ಬಣ್ಣಿಪೆಂ ॥ 
ಕವಿ-ಚಿಕ್ಕುಪಾಧ್ಯಾಯ 


ಕರ್ನಾಟಕದ ಮೇರೆ: ಒಂದು ಸಾವಿರ ವರ್ಷಗಳ ಹಿಂದೆ ಆಳಿ 
ಹೋದ ರಾಷ್ಟ್ರಕೂಟರ ನೃಪತುಂಗನು « ಕಾವೇರಿಯಿಂದ ಗೋದಾವರಿ 
ನದಿಯವರೆಗೆ ಕನ್ನಡ ನಾಡಿನ ಮೇರೆ” ಎಂದು ತನ್ನ ಗ್ರಂಥದಲ್ಲಿ ಬರೆದಿರು 
ವನು; ಆದರೆ ಇಂದು ಅದು “ ಕಾವೇರಿಯಿಂದ ಕೃಷ್ಣಾನದಿಯ ವರೆಗೆ” ಬಂದು 
ಹತ್ತಿದೆ. ಇಂದಿನ ಕರ್ನಾಟಕದೊಳಗೆ, ಮೈಸೂರು, ಕೊಡಗು, ನೀಲಗಿರಿ 
ಮುಂತಾದ ದಕ್ಷಿಣದ ಪ್ರದೇಶಗಳು, ಮಂಗಳೂರು ಕಾರವಾರ ಮುಂತಾದೆ 
ಪಶ್ಚಿಮದ ಸಮುದ್ರ ದಂಡೆಗಿರುವ ಜಿಲ್ಲೆಗಳು, ಧಾರವಾಡ, ಬೆಳಗಾವಿ, 
ವಿಜಾಪೂರ ಮತ್ತು ಆಯಾ ಜಿಲ್ಲೆಯ ಆಡಳಿತದಲ್ಲಿರುವ ಜಮಖಂಡಿ, 
ಸಾಂಗಲಿ, ಜತ್ತಿ, ಅಕ್ಕಲಕೋಟ ಮುಧೋಳ ಮುಂತಾದ ಸಂಸ್ಥಾನಗಳು, 
ಕೊಪ್ಪಳ, ಕಲಬುರ್ಗಿ, ರಾಯಚೂರು, ಬೀದರ ಮುಂತಾದ ನಿಜಾಮ 
ಸಂಸ್ಥಾನಕ್ಕೆ ಒಳಪಟ್ಟ ಜಿಲ್ಲೆಗಳು ಬರುತ್ತವೆ. 


ಪ್ರಾಚೀನ ಕರ್ನಾಟಕ: ಮೌರ್ಯ ಕುಲದ ಚಕ್ರವರ್ತಿಯಾದ 
ಚಂದ್ರಗುಪ್ತನ (ಕ್ರಿ.ಶ.ಪೂ. ೧೮೪) ಕಾಲದಿಂದ ಕರ್ನಾಟಕದೆ ಇತಿಹಾಸವು 
ದೊರೆಯುತ್ತದೆ. ಆಗ್ಕ ಕರ್ನಾಟಕವು ಮೌರ್ಯರ ರಾಜ್ಯಕ್ಕೆ ಸೇರಿತ್ತು. 
ಚಂದ್ರಗುಪ್ತನು ತನ್ನ; ಗುರುಗಳಾದ ಭದ್ರಬಾಹು ಎಂಬ ಜೈನ ಮುನಿಗಳೊ 
ಡನೆ, ಶ್ರವಣಬೆಳಗೊಳಕ್ಕೆ ಬಂದು ಇದ್ದು ಅಲ್ಲಿಯೇ ದೇಹೆವಿಟ್ಟಹು. ಮುಂಡೆ, 
ಚಂದ್ರಗುಪ್ತನ ಮೊಮ್ಮಗನಾದ ಅಶೋಕನು ಕ್ರಿ.ಸ.ಪೂ. ೨೭೨ರಿಂದೂ೩3ರ 
ವರೆಗೆ ಆಳಿದನು. ಅವನಾಳಿಕೆಯಲ್ಲಿಯೂ ಕರ್ನಾಟಕವು ' ಮೌರ್ಯರಿಗೆ 


ಘಟ ಕಹಿ 


ಸೇರಿತ್ತು. ಇವನ ಆಳಿಕೆಯ ಗುರುತುಗಳಾದ ಕಲ್ಲುಬಂಡೆಗಳ ಮನೇಲೆ ಬರೆದ 
ಧರ್ಮಶಾಸನಗಳು ಈಗಲೂ ಚಿತ್ರದುರ್ಗ, ಮೊಳಕಾಲ್ಮುರು, (ಮೈಸೂರು 
ಸಂಸ್ಥಾನ)ನಿಜಾಮ ಸಂಸ್ಥಾನದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಸಿಕ್ಕು 
ತ್ತವೆ. ಅಶೋಕನು ತನ್ನ ಅಹಿಂಸೆಯ ಕ ದೇಶಾಂತರ 
ಗಳಿಗೆ ಕಳಿಸಿದಂತೆ, ಕರ್ನಾಟಕಕ್ಕೆ ಸ್ರಿ. ಶ. ಪೂ. ೨೩೧ರಲ್ಲಿ ರಕ್ಷಿತನೆಂಬುವ 
ನನ್ನು ಬನವಾಸಿಗೂ ಮಹಾದೇವ ಎಂಬುವನನ್ನು ಮೈಸೂರು ಪ್ರಾಂತಕ್ಕೂ 
ಕಳಿಸಿದ್ದನು. 


ಶಾತನಾಹನ ಅರಸರು: ತರುವಾಯ ಕ್ರಿ. ಶ. ಪೂ. ೩ನೆಯ 
ಶತಮಾನದಿಂದ ೨೨೬ರವರೆಗೆ ಶಾತವಾಹನರು ಕರ್ನಾಟಕವನ್ನಾಳಿದರು. 
ಬಳ್ಳಾರಿ ಜಿಲ್ಪೆ,' ಮೈಸೂರು ಪ್ರಾತ ಇವು ಅವರ ಆಳಿಕೆಗೆ ಸೇರಿದ್ದವು. 
ಶಾತವಾಹನರಲ್ಲಿ ಸಿಮುಕ, ಪುಲಿನೆ ನ್ಬ, ಹಾಲ, ಸಾಶಕರ್ಣಿ ಮೊದಲಾದ 
ಅರಸರಾದರು. ಸಾತಕರ್ಣಿಯು ಪಶ್ಚಿ ಮದಿಂದ ಬಂದ ಶಕರನ್ನು ಹೊಡೆ 
ದಟ್ಟಿ ಕರ್ನಾಟಕವನ್ನು ಕಾಯ್ದನು. “ಶಾತವಾಹನರು ವೈದಿಕ ಪ ನದ ತಿಯವ 
ರಾದರೂ ಎಲ್ಲ ಮತದವರನ್ನು ಸರಿಯಾಗಿ ನೋಡಿದರು. ಅವರ ಕಾಲದಲ್ಲಿ 
ಕನ್ನ ಡಿಗರಾದ ವರ್ತಕರು ರೋಮದನರೊಡನೆ ವ್ಯಾಪಾರ ಮಾಡುತ್ತಿದ್ದ ಟೆ 


ಬನವಾಸಿ ಫೆ ಪೃಠಣಗಳು ಅವರ ರಾಜಧಾನಿಗಳು. 


ಕದಂಬರಸರು:- (ಕ್ರಿ. ಶ. ೩೩೨ರಿಂದ ೫೭೦ರವರೆಗೆ)ಶಾತವಾಹೆನ 
ರಾದಮೇಲೆ ಕರ್ನಾಟಕದ ಭಾಗವು ಪಲ್ಲವರ ಕೈಸೇರಿತ್ತು; ಮುಂಜಿ 
ಕದಂಬರ ಮೂಲ ಪುರುಷನಾದ ಮಯೂರಶರ್ಮನು ಅದನ್ನು ಅವರಿಂದ 
ಕಿತ್ತುಕೊಂಡು ಶಿವಮೊಗ್ಗೆ, ಕಾರವಾರ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಗಳ ಕೆಲಭಾಗ 
ಗಳನ್ನು ಗೆದ್ದು ಕೊಂಡು. ತನ್ನದೊಂದು ಚಿಕ್ಕ ರಾಜ್ಯವನ್ನು. ಸ್ಥಾ ಪಿಸಿದನು. 
ಇವನ ನಂಶದಲ್ಲ ಕಕುಸ್ಸವರ್ಮ, ಶಾಂತಿವರ್ಮ ಕೃಷ್ಣ ವರ್ಮರು ಬಹು 
ಪ್ರಬಲರು. ಇವರ ರಾಜಧಾನಿ ಬನವಾಸಿ. ಮುಂದೆ 8 ವಂಶದವರು 
ಹಲಸಿಗೆ-ಹಾನಗಲ್ಲಗಳಲ್ಲಿ ಆಳಿದರು. ಕಾದರೊಳ್ಳಿ, ದೇಗಾಂವಿ (ಕಿತ್ತೂರ 
ಹತ್ತರ) ಬನವಾಸಿ, ಹಲಸಿಗೆ ಹಾನಗಲ್ಲುಗಳಲ್ಲಿ ಇವರು ಕಟ್ಟದ ದೇವಾಲಯ 
ಗಳಿವೆ. ಕದಂಬರ ಆಳಿಕೆಯಲ್ಲಿ ಭೂತಪಾಲಸೆ ಟ್ಟ ಎಂಬ ಕನ್ನಡ ವರ್ತಕನು 
ಕಾರ್ಲೆಯಲ್ಲಿ ಈಗಲೂ ಇರುವ ಭವ್ಯ ಮತ್ತು ದಿವ್ಯವಾದ ಚೈತ್ಯಾಲಯವನ್ನು 


ಷು ಕಷ 


ಕಟ್ಟಿಸಿದನು. ಬೆಳಗಾಂನಿ-ಧಾರನಾಡ ಜಿಲ್ಲೆಗಳು ಇವರಾಳಿಕೆಯಲ್ಲಿದ್ದವು. 
ಇವರ ಮನೆತನಕ್ಕೆ ಸಂಬಂಧಿಸಿದ ಮೂಲ ಪುರುಷನಾದ ಮಯೂರ ಶರ್ಮನ 
ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಕೊಡಲಾಗಿದೆ. 

ತಲಕಾಡಿನ ಗಂಗರಸರು:.. (೪ನೆಯ ಶತಮಾನದಿಂದ ೧೦ರ 
ವರೆಗೆ ಸಿಂಹನಂದಿ ಎಂಬ ಜೈನ ಗುರುಗಳ ಕೃಪೆಯಿಂದ ಮಾಧವ ಎಂಬುವನು 
ರಾಜ್ಯವನ್ನು ಸ್ಟಾನಿಸಿದನು. ಇವರಲ್ಲಿ ದುರ್ವಿನೀತ, ಶ್ರೀಪುರುಷ, ಶಿವಮಾರ, 
ನೀತಿಮಾರ್ಗ, ಬೂತುಗ, ೨ನೆಯ ಮಾರಸಿಂಹ ಮೊದಲಾದವರು ಆಳಿದರು. 
ಕರ್ನಾಟಕದಲ್ಲಿರುವ ಚಲುಕ್ಯ,ರಾಷ್ಟ್ರಕೂಟರಿಗೂ ಇವರಿಗೂ ಬೀಗತನವಿತ್ತು. 
ಗಂಗರಸರೆಲ್ಲರೂ ಪರನಾರೀ ಸೋದರರೂ ವಿದ್ವಾಂಸರೂ ಇದ್ದರು. ಸದ್ಯದ 
ಮೈಸೂರಿನ ಬಹು ಭಾಗವು ಗಂಗರ ರಾಜ್ಯಕ್ಕೆ ಸೇರಿತ್ತು. ದುರ್ವಿನೀತನಲ್ಲಿ 
ಕೆಲದಿನ ಭಾರವೀ ಕವಿಯು ಬಂದು ಇದ್ದನಂತೆ. ಶಿವಮಾರನು ಆನೆ 
ಗಳನ್ನು ಅಂಕೆಯಲ್ಲಿ ತರುವ ಬಗ್ಗೆ ಗಜಶತಕ ಎಂಬ ಗ್ರಂಥವನ್ನು ಕನ್ನಡದಲ್ಲಿ 
ಬರೆದಿರುವನು. ಕನ್ನಡದಲ್ಲಿ ಗಂಗರ ಹಲವು ಶಿಲಾಲೇಖಗಳಿರುವವು. ಇವ 
ರಲ್ಲಿಯ ಬೂತುಗರಾಯನ ಚರಿತ್ರೆಯನ್ನು ಇದರಲ್ಲಿ ಕೊಡಲಾಗಿದೆ. 

ಬಾದಾಮಿಯ ಚಲುಕ್ಯರು:- (ಸ್ರಿ. ಶ.. ೫೫೦-೭೫೦ರವರೆಗೆ) 
ಚಲುಕ್ಕರ ಜಯಸಿಂಹನೆಂಬುವನು ಉತ್ತರದಿಂದ ಬಂದು ಚಿಕ್ಕರಾಜ್ಯ ಕಟ್ಟಿ 
ಕೊಂಡನು. ಇವನ ಮಗ ರಾಜಸಿಂಹ. ಇವನ ಮಗನೇ ಮೊದಲನೆಯ 
ಪುಲಿಕೇಶಿ. ಇವನೇ ಇಂದುಕಾಂತ. ಅಜಂತೆದಲ್ಲಿದ್ದ ರಾಜಧಾನಿಯನ್ನು 
ಬಾದಾಮಿಗೆ ತಂದನು. ಪಲ್ಲವರನ್ನು ಕರ್ನಾಟಕದಿಂದ ಹೊಡೆದಟ್ಟಿ ದನು, 
ಅಶ್ವಮೇಧಯಜ್ಞ ಮಾಡಿದನು. ಇವರಲ್ಲಿ ಮಂಗಳೀಶ, ೨ನೆಯ ಪುಲಿಕೇಶಿ, 
೮ನೆಯ ವಿಕ್ರಮಾದಿತ್ಯ, ಇವರು ಮುಖ್ಯರು. ಮಂಗಳೀಶನು ೧ನೆಯ 
ಪುಲಿಕೇಶಿಯ ಮಗ, ಬಾದಾಮಿಯಲ್ಲಿರುವ ಗುಡ್ಡದಲ್ಲಿಯ ಗವಿಗಳನ್ನು ಕಟ್ಟ 
ಸಿದನು. ಮಂಗಳೀಶನ ತರುವಾಯ ಮಂಗಳೀಶನ ಅಣ್ಣ ೧ನೆಯ 
ಕೀರ್ತಿವರ್ಮನ ಮಗನಾದ ೨ನೆಯ ಪುಲಿಕೇಶಿಯು ಮಂಗಳೀಶನಿಂದ ತನ್ನ 
ತಂದೆಯ ಪಟ್ಟಿ ವನ್ನು ಕಸಿದುಕೊಂಡು ತಾನು ಆಳಲಾರಂಭಿಸಿದನು 
(ಕ್ರಿ. ಶ. ೬೦೯- ೪ಬ. ಇವನು. ಕರ್ನಾಟಿಕದಬಲವನ್ನು ಕಟ್ಟಿ ಸಿದನು. 
ಉತ್ತರದ ಹರ್ಷವರ್ಧನನು ದಕ್ಷಿಣವನ್ನು ಗೆಲಿಯಲಿಕ್ಕೆ ಬಂದಾಗ, ಅನನನ್ನು 


om ಪಾಳ ......ಾ 


ನರ್ಮದಾ ದಂಡೆಯಲ್ಲಿ ಎದುರಿಸಿ, ಅತ್ತಿಂದತ್ತಲೇ ಅಟ್ಟಿದನು. «ದಕ್ಷಿಣ 
ಪಥೇಶ್ವರ «ಸತ್ಯಾಶ್ರಯ ಪೃಥ್ವೀವಲ್ಲಭ'ಎಂಬ ಬಿರುದುಗಳನ್ನು ಧರಿಸಿದನು. 
ಚೀನ ದೇಶದಿಂದ ಹ್ಯುಯೆನ್‌ಸಂಗ ಎಂಬ ಪ್ರವಾಸಿಯು ಇವನಾಳಿಕೆಯಲ್ಲಿ 
ಬಾದಾಮಿಗೆ ಬಂದಿದ್ದನು. ಇವನು ಕಂಚಿಯ ಪಲ್ಲವರೊಡನೆ ಹೋರಾಡಿದನು. 
ಇರಾಣದ ಬಾದಶಹನು ಇವನ ಕಡೆಗೆ ತನ್ನ ರಾಯಭಾರಿಗಳನ್ನು ಕಳಿ 
ಸಿದ್ಧನು. ಇವರಾಳಿಕೆಯಲ್ಲಿ ಮಹಾರಾಷ್ಟ್ರವು ಕರ್ನಾಟಕಕ್ಕೆ ಒಳಪಟ್ಟಿತ್ತು. 
ಇವನ ಹಿರಿಯ ಸೊಸೆ ವಿಜಯಭಟ್ಟಾರಿಕೆಯು ಸಾವಂತವಾಡಿಯ ಪ್ರಾಂತ 
ವನ್ನು ಆಳಿದಳು. ಇವರಾಳಿಕೆಯಲ್ಲಿಯ ಶಿಲಾಲೇಖಗಳು ಬಹುತರವಾಗಿ 
ಸಂಸ್ಕೃತದಲ್ಲಿವೆ. ಇವರಲ್ಲಿಯ ೨ನೆಯ ಪುಲಿಕೇಶಿಯ ಕತೆಯನ್ನು ಸೇರಿಸಿರು 
ತ್ತದೆ. ಚಲುಕ್ಯರ ಆಳಿಕೆಯಲ್ಲಿ ವೈದಿಕ ಮತಕ್ಕೆ ಕಳೆಕಟ್ಟಿತು. ಪಟ್ಟದಕಲ್ಲು, 
ಬಾದಾಮಿ, ಐಹೊಳಗಳಲ್ಲಿ ಚಲುಕ್ಯವಂಶದ ಅರಸು-ಅರಸಿಯರು, ಶಿಲ್ಪ 
ಕಲೆಯಿಂದ ಬೆಳಗುವ ದಿವ್ಯವಾದ ದೇವಾಲಯಗಳನ್ನು ಕಟ್ಟಿದರು. ೨ನೆಯ 
ವಿಕ್ರಮಾದಿತ್ಯನು ಪಲ್ಲವರನ್ನು ಗೆದ್ದು ಬಂದ ಗುರುತಿಗಾಗಿ ಅವನ ಹೆಂಡತಿ 
ಯಾದ ಲೋಕಮಹಾದೇವಿಯು ಪಟ್ಟದಕಲ್ಲಿನಲ್ಲಿ ಶ್ರೀ ವಿರೂಪಾಕ್ಷನ 
ವಿಶಾಲವಾದ ದೇವಾಲಯ ಕಟ್ಟಿಸಿದಳು. (ಕ್ರಿ. ಶ. ೬೫೬) ಚಲುಕ್ಯ ಅರಸ 
ರಲ್ಲಿ ಕೆಲವರು ಶೈವರು, ಕೆಲವರು ವೈಷ್ಣವರಿದ್ದರು. 

ರಾಷ್ಟ್ರಕೂಟ ಅರಸರು: (ಕ್ರಿ. ಶ. ೭೫೭ರಿಂದ ೯೭೩ರವರೆಗೆ) 
ದಂಕಿದುರ್ಗನು ಚಲುಕ್ಯರ ಕೊನೆಯ ಅರಸನಾದ ೨ನೆಯ ಕೀರ್ತಿವರ್ಮನ 
ಆಳಿಕೆಯಲ್ಲಿ ಸಿಂಹಾಸನವನ್ನು ಕಸಿದುಕೊಂಡನು. ನೃಪತುಂಗನ ಕಾಲದಲ್ಲಿ 
ಮಳಖೇಡವು ರಾಜಧಾನಿಯಾಯಿತು. ರಾಷ್ಟ್ರಕೂಟರು ಕನ್ನಡಿಗರು. ಇವ 
ರಲ್ಲಿ ಗೋವಿಂದ, ನೃಪತುಂಗ (ಕ್ರಿ. ಶ. ೮೧೫-೫೭೭) ಕೃಷ್ಣ, ಮುಮ್ಮಡಿ 
ಕೃಷ್ಣ (ಕ್ರಿ. ಶ. ೯೩೯-೯೬೮) ಇವರು ಶ್ರೇಷ್ಠರು. ಮೊದಲನೆಯ ಕೃಷ್ಣನು 
ವೇರೂಳದಲ್ಲಿ ಕೈಲಾಸವೆಂಬ ಹೊಸಸೃಷ್ಟಿ ಎನಿಸುವ ಅಪ್ರತಿಮವಾದ 
ದೇವಾಲಯವನ್ನು ವಿಶ್ವಕರ್ಮನೆಂಬ ಶಿಲ್ಪಿಯಿಂದ ಒಂದೇ ಒಂದು ದೊಡ್ಡ 
ಬಂಡೆಯಲ್ಲಿ ಕೊರೆಯಿಸಿದನು. (ಕ್ರಿ. ಶ. ೭೫೩-೭೭೫) ಮುಮ್ಮಡಿ ಕೃಷ್ಣನು 
ಸಿಂಹಲದ್ವೀಪದವರೆಗೆ ಹೋಗಿ, ಕನ್ನಡ-ಬಾವುಟನನ್ನು ಹಾರಿಸಿದನು. 
ರಾಮೇಶ್ವರದ ಹತ್ತಿರ ಜಯಸ್ತಂಬ ನಡಿಸಿದನು. ಸೊನ್ನ ಎಂಬ ಜೈನ ಕವಿಗೆ 


ಸ 


"ಕವಿಚಕ್ರವರ್ತಿ? ಎಂದು ಬಿರುದು ಕೊಟ್ಟನು. ರಾಷ್ಟ್ರಕೂಟರ ಕಾಲದಲ್ಲಿ 
ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವು ದೊರೆಯಿತು. ರಾಷ್ಟ್ರಕೂಟರ ಕಾಲದ 
ಹೆಚ್ಚು ಶಿಲಾಲಿಸಿಗಳು ಕನ್ನಡದಲ್ಲಿವೆ. ಇವರಾಳಿಕೆಯಲ್ಲಿ ಕಳಸ, ಹೆಬ್ಬಳ್ಳಿ, 
ಡಂಬಳ, ಸೊರಟೂರು ಸಾಲೊಟಗಿ (ವಿಜಾಪುರ ಜಿಲ್ಲೆ) ಮನಗೂಳಿಗಳಲ್ಲಿ 
ದೊಡ್ಡ ದೊಡ್ಡ ಸಂಸ್ಕೃತ ಪಾಠಶಾಲೆಗಳಿದ್ದ ನು. ಇವರಲ್ಲಿ ನೃಸತುಂಗನ ಚರಿತ್ರೆ 
ಯನ್ನೂ ಇವರ ಆಳಿಕೆಯಲ್ಲಿದ್ದ ಆದಿಸಂಪನ ಚರಿತ್ರೆಯನ್ನೂ ಈ ಪುಸ್ತಕದಲ್ಲಿ 
ಮಾದರಿಗಾಗಿ ಕೊಡಲಾಗಿದೆ. ಈಗ ಸಿಕ್ಕ ಕನ್ನಡ ಹಳೆಯ ಗ್ರಂಥಗಳಲ್ಲಿ 
ನೃಪತುಂಗನದೇ ಮೊದಲನೆಯ ಗ್ರಂಥ. 


ಕಲ್ಯಾಣದ ಚಾಲುಕ್ಯರು: ( ಕ್ರಿ. ಶ. ೮೭೩-೧೧೯೦ರವರೆಗೆ) 
ಬಾದಾಮಿಯಲ್ಲಿ ಆಳುತ್ತಿದ್ದ ಚಲುಕ್ಯರ ವಂಶಜನಾದ ತೈಲಪನೆಂಬುವನು 
ಮಳಖೇಡದ ರಾಷ್ಟ್ರಕೂಟರ ಕಕ್ಳಲನನ್ನು ಸೋಲಿಸಿ, ತಾನೇ ಆಳಹತ್ತಿ,ತನ್ನ 
ರಾಜಧಾನಿಯನ್ನು ಕಲ್ಯಾಣಕ್ಕೆ ಒಯ್ದನು. ಇವರಿಗೆ ಪಶ್ಚಿಮ ಚಾಲುಕ್ಯ 
ರೆಂದು ಹೆಸರು. ಇವರಲ್ಲಿ ಆಹನಮಲ್ಲ ಸೋಮೇಶ್ವರ, ತ್ರಿಭುವನಮಲ್ಲ 
ವಿಕ್ರಮಾದಿತ್ಯ, ಮುಮ್ಮಡಿ ಸೋಮೇಶ್ವರ ಇವರು ಮುಖ್ಯರು. ತೈಲಪನು 
ತನ್ನ ಆಳಿಕೆಯಲ್ಲಿ ಮುಧೋಳದ ಬಳೆಗಾರ ಜಾತಿಯ ರನ್ನ ಎಂಬ ಕವಿಗೆ 
"ಕವಿಚಕ್ರವರ್ತಿ? ಎಂಬ ಬಿರುದು ಕೊಟ್ಟು ಮರ್ಯಾದೆ ಮಾಡಿದನು. ಇವನ 
೫ನೆಯ ತಲೆಯವನಾದ ವಿಕ್ರಮಾದಿತ್ಯನು ೫೦ವರ್ಷಗಳವರೆಗೆ ಅತ್ಯಂತ 
ವೈಭವದಿಂದ ಆಳಿದನು. ಇವನ ಕೇರ್ತಿ ಕೇಳಿ, ಬಿಲ್ಪಣನೆಂಬ ಕಾಶ್ಮೀರ 
ಕವಿಯು ಕಲ್ಯಾಣಕ್ಕೆ ಬಂದ್ಕು ಇವನಾಶ್ರಯದಲ್ಲಿದ್ದು ವಿಕ್ರಮಾಂಕದೇವ 
ಚರಿತವೆಂಬ ಸಂಸ್ಕೃತಕಾವ್ಯವನ್ನು ಬರೆದನು. ವಿಕ್ರಮಾದಿತ್ಯನ ಮಂತ್ರಿಯಾದ 
ವಿಜ್ಞಾನೇಶ್ವರ ಎಂಬ ಪಂಡಿತನು ಯಾಜ್ಞವಲ್ಯ್ಯಸ್ಕೃೃ ತಿಗೆ ಸಂಸ್ಕೃತದಲ್ಲಿ 
"ಮಿಶಾಕ್ಷರಾ' ಎಂಬ ಟೀಕೆಯನ್ನು ಬರೆದನು. ಹಿಂದುಸ್ಥಾನದಲ್ಲಿ ಮಿತಾಕ್ಷರ 
ವನ್ನು ಇಂದಿಗೂ ಆಧಾರಭೂತವಾದ ಹಿಂದೂ ಧರ್ಮಶಾಸ್ತ್ರವೆಂದು ತಿಳಿಯು 
ವರು.ಇನನ ಮಗ ಸೋಮೇಶ್ವರನು ಸಂಸ್ಕೃತದಲ್ಲಿ ಮಾನಸೋಲ್ಲಾಸ ಎಂಬ 
ಗ್ರಂಥ ಬರೆದನು. ಸೋಮೇಶ್ವರನ ಜಲಸಮಾಧಿಯನ್ನೂ ಚೆಂದಲದೇವಿಯ 
ಸ್ವಯಂವರ ವರ್ಣನೆಯನ್ನೂ ತ್ರಿಭುವನನುಲ್ಲ-ನಿಕ್ರಮಾದಿತ್ಯನ ಚರಿತ್ರೆ 
ಯನ್ನೂ ಇದರಲ್ಲಿ ಕೊಡಲಾಗಿದೆ. 


EE 


ಕಲಚೂರಿಯ ಅರಸರು: (ಕ್ರಿ.ಶ.೧೧೫೬- ೧೧೮೨) ಚಾಲುಕ್ಯರೆ 
ದೆಂಡನಾಯಕನೂ ನಿಜಾಪುರ ಪ್ರಾಂತದ ಮಹಾಮಂಡಲೇಶ್ವರನೂ ಆದ 
ಬಿಜ್ಜ ಳನು ಕಲ್ಯಾಣದ ಪ ಪಟ್ಟವನ್ನು ಲ್ಮಡಿ ಸೋಮೇಶ್ವರನಿಂದ ಕಸಿದು 
ಕೊಂಡನು. ವೀರಶೈವ kb ಬಸವೇಶ್ವರರು ಇವನಾಳಿಕೆ 
ಯಲ್ಲಿ ಬೆಳಕಿಗೆ ಬಂದರು. ಅವರಿಂದ ಶಿವಶರಣರ ಶಿವಭಕ್ತಿಯ ಮಹಿಮೆಯೂ 
ಬೆಳೆಯಿತು. ಅವರೊಡನೆ ಶರಣ ಸಾಹಿತ್ಯವೂ ಬಲಿಯಿತು. ಶಿವಶರಣರು 
ತಮ್ಮ ಅನುಭವದ ಮಾತುಗಳನ್ನು ಕನ್ನಡದಲ್ಲಿ ಹೇಳಿ, ಕನ್ನ ಡಕ್ಕೆ ಕಳೆತುಂಬಿ 
ದರು. ಶ್ರೀ ಬಸವೇಶ್ವರ ಚರಿತ್ರೆಯನ್ನೂ ಮಹಾದೇವಿಯಕ್ಕ ನವರ ಚರಿತ್ರೆ 
ಯನ್ನೂ ಇದರಲ್ಲಿ ಚಕಾ 


ಹೊಯ್ಸಳ ಯಾದವರು: (ಕ್ರಿ. ಶ. ೧೦೦೬-೧೩೧೦) ಹೊಯ್ಸಳ 
ಯಾದವ ರಾಜ್ಯಕ್ಕೆ ಯದುಕುಲದ ಸಳನೇ ಮೂಲಪುರುಷ. ಅವನ ತರು 
ವಾಯ ಹೊಯ್ಸಳರಲ್ಲಿ ವಿಷ್ಣುವರ್ಧನ, ವೀರಬಲ್ಲಾಳ, ವೀರನರಸಿಂಹ 
ಮೊದಲಾದ ವೀರರು ಆಳಿದರು. ಇವರು ಮೊದಲು ಜೈನರು. ವಿಷ್ಣುವರ್ಧನನ 
ಕಾಲಕ್ಕೆ ವೈಷ್ಣವರಾದರು. ಹಳೆಬೀಡು ಬೇಲೂರುಗಳು ಇವರ ಆಳಿಕೆ 
ಯಲ್ಲಿ ರಾಜಧಾನಿಗಳಾಗಿದ್ದವು. ಇವರ ರಾಜ್ಯವು ಒಂದಾನೊಂದು 
ಕಾಲಕ್ಕೆ ಕರ್ನಾಟಕವನ್ನೆಲ್ಲ ವ್ಯಾಪಿಸಿತ್ತು. ಇವರಿಗೂ ಯಾದವರಿಗೂ 
ಮೇಲಿಂದಮೇಲೆ ಯುದ್ಧಗಳು ಜರುಗುತ್ತಿದವು. ೨ನೆಯ ವೀರಬಲ್ಲಾಳನ 
ಕಾಲದಲ್ಲಿ ಹೊಯ್ಸಳ ರಾಜ್ಯವು ಕೃಷ್ಣಾನದಿಯ ವರೆಗೆ ಹಬ್ಬಿತ್ತು. 
ವೀರಬಲ್ಲಾಳನು ಲಕ್ಕುಂಡಿಯಲ್ಲಿ ತನ್ನ ಅರಮನೆ, ದೇವಾಲಯಗಳನ್ನು 
ಕಟ್ಟಿಸಿದನು. ಕೊನೆಯ ವೀರಬಲ್ಲಾಳನ ಆಳಿಕೆಯಲ್ಲಿ ಇಡೀ ರಾಜ್ಯವೇ 
ಮುಸಲ್ಮಾನರಿಗೆ ತುತ್ತಾಯಿತು. ಹೊಯ್ಸಳ ಅರಸರು ಹಳೆಬೀಡು, ಬೇಲೂರು 
ಗಳಲ್ಲಿ ಕನ್ನಡ ಶಿಲ್ಪಿಗಳಿಂದ ಹೊಸಮಾದರಿಯ, ಕುಸುರು ಶಿಲ್ಪದಿಂದ ಮೆರೆವ, 
ಶಿಲ್ಪಕಲಾಪೂರ್ಣತೆಯಿಂದ ಒಪ್ಪುವ ದೇವಾಲಯಗಳನ್ನು ಕಟ್ಟಿಸಿ ಕಲ್ಲುಗಳ 
ಲ್ಲಿಯೂ ಜೀವಕಳೆಯನ್ನು ತುಂಬುವಂತೆ ಕೊಡುಗೈಯಿಂದ ಆ ಕಾಲದ ಶಿಲ್ಪಿ 
ಗಳಿಗೆ ಉತ್ತೇಜನವಿತ್ಮರು. ಇವರಾಳಿಕೆಯಲ್ಲಿ ಅಭಿನವಪಂಪ್ಕ ಕಂತಿ, 
ಸುಮನೋಬಾಣ್ಕ ಕೇಶಿರಾಜ, ಜನ್ನ, ಮಲ್ಲಿಕಾರ್ಜುನ, ರುದ್ರಭಟ್ಟ, 
ಮೊದಲಾದ ಕನ್ನಡ ಕವಿಗಳು ಹುಟ್ಟಿ ದರು. ಕೇಶಿರಾಜನ "ಶಬ್ದಮಣಿದರ್ಪಣ 


ಹಬ 


ಗ್ರಂಧವು ಇಂದಿಗೂ ಕನ್ನಡಕ್ಕೆ ಆಧಾರಗ್ರಂಥವಾಗಿದೆ. ಇವನು ಹೊಯ್ಸೆಳೆ 
ರಲ್ಲಿ ದಂಡನಾಯಕನಿದ್ದನು. ಇವರ ಆಳಿಕೆಗೆ ಸಂಬಂಧಪಟ್ಟಿ ಸಳನ ಭಾಗ್ಯ, 
ಬಿಟ್ಟದೇವನು ವೈಷ್ಣವನಾದುದು, ತಂದೆಗೂ ಮೇಲುಗೈ ಯ್ಯಾದ ಮಗೃತ್ಯಾಗ 
ನೀರ ಕುವರಲಕ್ಷ್ಮ , ವೀರ ಬಲ್ಲಾಳನ ಹೋರಾಟ ಬೇಲೂರಿನ ಚೆನ್ನಕೇಶವ 
ದೇವಾಲಯ ಈ ಕಥೆಗಳನ್ನು ಕೊಡಲಾಗಿದೆ. 

ದೇವಗಿರಿಯ ಯಾದವರು... (ಕ್ರಿ. ಶ. ೧೧೮೯-೧೩೧೨) 
ದೇವಗಿರಿಯ ಸಿಂಹಾಸನವನ್ನು ೫ನೆಯ ಭಿಲ್ಲಮನು ಸ್ಥಾಪಿಸಿದನು. ಇವರಲ್ಲಿ 
೫ನೆಯ ಭಿಲ್ಲಮ, ಸಿಂಹಣ, ರಾಮದೇವ ಮೊದಲಾದವರು ಶೂರರಿದ್ದರು. 
ಇವರ ಕಾಲಕ್ಕೂ ಇಡೀ ಕರ್ನಾಟಕಕ್ಕೆ ಯಾದವರು ಚಕ್ರವರ್ತಿಗಳಾಗಿದ್ದರು. 
ದೇವಗಿರಿಯೇ ಇವರ ರಾಜಧಾನಿ. ಸಿಂಹಣನು ತನ್ನ ಬಾಹುಬಲದಿಂದ 
ಯಾದವ ರಾಜ್ಯವನ್ನು ದಕ್ಷಿಣದಲ್ಲಿ ಶಿವಮೊಗ್ಗೆ ಜಿಲ್ಲೆಯ ವರೆಗೂ ಹಬ್ಬಿಸಿ 
ದನು. ಇವನು ಮಹಾ ಬಲಿಷ್ಠ ಅರಸನು. ಇದರಲ್ಲಿ ಇವನ ಚರಿತ್ರೆಯನ್ನು 
ಕೊಡಲಾಗಿದೆ. 

ಮುಸಲ್ಮಾನರ ದಾಳಿಯ ಕಾಲ: ಕರ್ನಾಟಕದಲ್ಲಿಯ ಹೊಯ್ಸಳ, 
ಯಾದವ,ದೀವಗಿರಿಯ ಯಾದವ, ಓರಗಲ್ಲಿನ ಕಾಕತಿಯ ಮುಂತಾದ ಅರಸರು 
ನಿರ್ವೀರ್ಯರಾದ ಕಾಲಕ್ಕೆ ಸರಿಯಾಗಿ ಉತ್ತರದಿಂದ ಮುಸಲ್ಮಾನರ ದಾಳಿ 
ಗಾರರು ಕರ್ನಾಟಕದಲ್ಲಿ ಹೊಕ್ಕರು. ಅವರ ಮುಂದೆ ಕನ್ನಡ ಅರಸರ ಆಟಿ 
ನಡೆಯಲಿಲ್ಲ. ಪ್ರಚಂಡ ಬಿರುಗಾಳಿಗಳ ಹೊಡೆತಕ್ಕೆ ನೂರಾರು ವರ್ಷದ 
ಹೆನ್ಮುರಗಳು ಬೇರು ಕಳಚಿ ಹೊರಳಿ ಬೀಳುವಂತೆ ನೂರಾರು ವರ್ಷದಿಂದ 
ನಡೆದುಬಂದ ಅರಸುಮನೆತನಗಳು ಉರುಳಿದವು. ಆಗ್ಕ ಕರ್ನಾಟಕವು 
ಪರದೇಸಿ ಆಯಿತು. ಪರರಾಜರ ದಾಳಿಗಳಿಂದ ಇಡೀ ಕನ್ನಡ ಜನಾಂಗವೇ 
ಗದಗದ ನಡುಗಿತು. ಈ ಚಿತ್ರವನ್ನು ನಾವು ಶ್ರೀರಂಗದ ರಂಗನಾಥ 
ಮೂರ್ತಿಯ ಕತೆ; ಕಂಪಿಲರಾಯ, ಪರದಾರ ಸೋದರ ರಾಮ ಇವರ ಕಥೆ 
ಗಳಲ್ಲಿ ಕಾಣಬಹುದು. ಮೇಲ್ಭಾಣಿಸಿದಂತೆ, ಇಡೀ ದಕ್ಷಿಣ ಹಿಂದುಸ್ಥಾನವೇ 
ಅಗ್ನಿ ಸರೀಕ್ಷೆಯಲ್ಲಿರಲು, ಹಿಂದೂ ಧರ್ಮವನ್ನು ಕಾಪಾಡುವ ಹೆಗ್ಗುರಿಯಿಂದ 
ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. 

ವಿಜಯನಗರದ ಅರಸು ಮನೆತನ:- (ಕ್ರಿ. ಶ. ೧೩೩೬-೧೬೦೦) 
ಈ ರಾಜ್ಯವನ್ನು, ಸರರ ಹಾವಳಿಯಿಂದ ದೇಶವನ್ನು, ಧರ್ಮವನ್ನು 


ಯ ಪಗ ಅ 


ಕಾಯಲಿಕ್ಸೆಂದೇ ತ್ರೀನಿದ್ಯಾರಣ್ಯ ಹುಕ್ಕ-ಬುಕ್ಕರು ಸ್ಟಾ ಸ್ಥಾಪಿಸಿದರು. ಈ ಅರಸು 
ಮನೆತನದವರು ಜರುಗಿಸಿದ ಕಾರ್ಯವು ಧರ್ಮ ಮತ್ತು, ದೇಶದ ದೃಷ್ಟಿಯಿಂದ 
ಅತ್ಯಂತ ಮಹತ್ವದ್ದಾಗಿದೆ. ವಿಜಯನಗರದ ಅರಸರಲ್ಲಿ ಸಂಗಮ ಮನೆತನ 
ದಲ್ಲಿ ಹುಕ್ಕ-ಬುಕ್ಳ, ಇಮ್ಮಡಿ ಹರಿಹರ, ಪ್ರೌಢದೇವರಾಯ ಇವರು ಕೀರ್ತಿ 

ವಂತರು. ಶ್ರೀವಿದ್ಯಾರಣ್ಯರು ಹುಕ್ಕ-ಬುಕ್ಳ, ಇಮ್ಮಡಿಹರಿಹರ ಇವರ ಆಳಿಕೆ 
ಯಲ್ಲಿ ಮಂತ್ರಿಗಳಿದ್ದರು. ಇವರೂ ಇವರ ತಮ್ಮಂದಿರಾದ ತ್ರಿ ಸಾಯಣಾಚಾ 
ರ್ಯರೂ ಕೂಡಿ, ಸಂಸ್ಕೃತದಲ್ಲಿ ಹಲವು ಧರ್ಮ ಮತ್ತು ಶಾಸ್ತ್ರಗಳನ್ನು ಬರೆದ 
ರಲ್ಲದೆ, ವೇದಕ್ಸೆ ಭಾಷ್ಯ ಬರೆದರು. ಬುಕ್ಳರಾಯನ ಸೊಸೆಯ್ಕೂವೀರಕಂಪಣ 
ರಾಯನ ಪತ್ಲಿಯೂ ಆದ ಗಂಗಾದೇವಿಯು ಮಧುರಾ ವಿಜಯೆವೆಂಬ ಸಂಸ್ಕತ 
ಕಾವ್ಯ ಬರೆದಳು. ತೋಂಟದಾರ್ಯ ನಿಜಗುಣಿ ಶಿವಯೋಗಿಗಳು ಇದೇ 
ಕಾಲದಲ್ಲಿದ್ದಣ. ಪ್ರೌಢದೇವರಾಯನ ಆಳಿಕೆಯಲ್ಲಿ ವೀರಶೈವ ಮತದವರಿಗೆ 
ವಿಶೇಷ ಪ್ರೋತ್ಸಾಹ ದೊರೆಯಿತು. ಲಕೃಣ್ಣ, ದಂಡೇಶ, ಜಕ್ಸಣಾರ್ಯ, 
ಇವರು ದಂಡನಾಯಕರಲ್ಲದೆ ಕವಿಗಳೂ ಇದ್ದರು. ಅಲ್ಲದೆ, ಚಾಮರಸ, 
ಕುಮಾರವ್ಯಾಸ ಈ ಕವಿಗಳೂ ಇದ್ದರು. ಇವರು ಅನುಕ್ರಮವಾಗಿ ಶಿವತತ್ವ 
ಚಿಂತಾಮಣಿ ನೂರೊಂದು ಸ್ಫಲಅಲ್ಲಮಪ್ರಭುದೇವರ ಚರಿತ್ರ,ಕನ್ನಡ ಭಾರತ 
ಎಂಬೀ ಗ್ರಂಧಗಳನ್ನು ಬರೆದರು. ಮುಂದೆ ಸಾಳುವ ವಂಶದ ಅರಸರಲ್ಲಿ ಯಾರೂ 
ಹೇಳುವಷ್ಟು ಹೆಸರು ಪಡೆಯಲಿಲ್ಲ. ಆಮೇಲೆ ತುಳುವಂಶದ ನರಸನಾಯಕ 
ಚಟಾಕು ಸಾಳುವ ನರಸಿಂಹನನ್ನು ತಳ್ಳಿ ತಾನೇ ಅರಸನಾದನು. ಇವನ 
ಮನೆತನದಲ್ಲಿ ಕೃಷ್ಣದೇನರಾಯನೇ ಆ ಪ್ರಬಲ ಅರಸು. ಈ ರಾಯನಿಗೆ 
ಕನ್ನಡ ರಾಜ್ಯ ರಮಾರಮಣ? ಎಂದು ಬಿರುದಿತ್ತು. ಪ್ರೌಢ ದೇವರಾಯನ 
ಆಳಿಕೆಯಲ್ಲಿ ಕುಮಾರವ್ಯಾಸನು ಬರೆದ ಕನ್ನಡ ಸೇ ಕಾವ್ಯವನ್ನು 
ರಾಯನು ತಿಮ್ಮಣ್ಣ ಕವಿಯಿಂದ ಪೂರ್ಶಿಗೊಳಿಸಿದನು. ರಾಯನು ಸೋಸಲೆ 
ಮಠದ ಶ್ರಿ ವ್ಯಾಸರಾಯರನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡನು, 
ರಾಜ್ಯಕ್ಕೆ " ಕುಹುಯೋಗ' ವೆಂಬ ದುಷ್ಟಗ್ರಹ ಬಂದಾಗ, ತ್ರಿವ್ಯಾಸರಾಯ 
ರನ್ನು ಚಿನ್ನದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಮುತ್ತು-ರತ್ನಗಳಿಂದ ಅಭಿಷೇಕ 
ಮಾಡಿದೆನು. ಶ್ರಿ ವಿಜಯವಿಠ್ಕಲ, ಹಜಾರ ರಾಮನ ದೇವಾಲಯಗಳನ್ನು 
ಹೊಯ್ಸಳ ಅರಸರು ಕಟ್ಟಿಸಿದ ಮಾದರಿಯಿಂದ ಕಟ್ಟಿಸಿ ಕನ್ನಡ ಶಿಲ್ಪಕಲಾ 


ವಷ 


ಸೌಂದರ್ಯಕ್ಕೆ ಮತ್ತೊಮ್ಮೆ ಕಳೆ ತುಂಬಿದನು. ಇವನಾಳಿಕೆಯಲ್ಲಿ ಶ್ರೀ 
ಪುರಂದರದಾಸರು ನಿಜಯನಗರದಲ್ಲಿಯೇ ವಾಸವಾಗಿದ್ದರು. ಅವರನ್ನು ಬಹು 
ಪರಿಯಿಂದ ಮನ್ನಿಸಿದನು. ಇವನು ತಿರುಪತಿಯ ಶ್ರೀ ವೆಂಕಟೇಶ ದೇವರ 
ಭಕ್ತನಾಗಿದ್ದುದರಿಂದ, ತನ್ನ ಮತ್ತು ರಾಣಿಯರಾದ ಚಿನ್ನಾ ದೇವಿ, ತಿರುಮಲಾ 
ದೇವಿಯರೊಡನೆ, ತಿರುಪತಿಯದೇವರ ಮಹಾದ್ವಾರದೊಳಗೆ ಪ್ರತಿಮೆಗಳನ್ನು 
ಇಡಿಸಿದನು. ಅಲ್ಲಿ ಅವು ಈಗ್ಯೂ ಇನೆ.ಅವುಗಳ ಮೇಲೆ, "ಶ್ರೀ ಕೃಷ್ಣದೇವರಾಯ 
ಚಿನ್ನಾದೇನಿಯರು, ತಿರುಮಲಾದೇವಿಯರು' ಎಂದು ಕನ್ನಡ ಅಕ್ಷರಗಳಿವೆ. 
ಮುಂದೆ, ಅಳಿಯೆ ರಾಮರಾಯನ ಕಾಲದಲ್ಲಿ ರಕ್ಕಸಿಗಿ-ತಂಗಡಗಿಯ ಯುದ್ಧ 
ವಾಗಿ ಕರ್ನಾಟಕದ ಸಿಂಹಾಸನವು ಪೆನುಗೊಂಡೆಗೆ ಹೋಯಿತು. ಅಲ್ಲಿಂದ 
ಚಂದ್ರಗಿರಿಗೆ ಹೋಯಿತು.ಅದು ತೆಲಗು ದೇಶವಾದ್ದರಿಂದ ಕೆಲವು ರೀತಿ, ನಡತೆ 
ಗಳು ಬದಲಾದರೂ, "ಕರ್ನಾಟಕ ಅರಸರು' ಎಂಬ ಬಿರುದು ಕೊನೆಯತನಕ 
ಇತ್ತು. ( ಕ್ರಿ. ಶ್‌ ೧೫೬೪ - ೧೭೧೩ 1) ನಿಜಯನಗರ ಅರಸರ ಕಾಲದ 
ಶ್ರೀ ವಿದ್ಯಾರಣ್ಯರ ಚರಿತ್ರೆ, ಹುಕ್ಕಬುಕ್ಕರು ಸಾಮ್ರಾಜ್ಯ ಸ್ಥಾಪಿಸಿದ್ದು, ಸಾ 
ತಪ್ಪಿಸಿದ ತಿಮ್ಮರಸ್ಕ ಕೃಷ್ಣದೇವರಾಯ, ಅವನ ಓಲಗದ ರೀತಿ ನೀತಿಗಳು, 
ವೈಭವಸಂಪನ್ನ ನಿಜಯನಗರ, ಪುರಂದರದಾಸರು, ಕನಕದಾಸರು, 
ರಕ್ಳಸಿಗಿ-ತಂಗಡಿಗಿ ಕಾಳಗ,ವೆಂಕಟಿಪತಿರಾಯನ ಮರಣ,ಎಚ್ಚಮನಾಯಕನ 
ರಾಜನಿಷ್ಟೆ ಇವೆಲ್ಲ ಕಥೆಗಳನ್ನು ಇದರಲ್ಲಿ ಕೊಟ್ಟಿದ್ದೇವೆ. 
ಪಾಳ್ಳಗಾರ-ನಾಯಕರ ಕಾಲ: (ಕ್ರಿ. ಶ ೧೫೬೫ -- ೧೭೧೩) 
ವಿಜಯನಗರ ಸಾಮ್ರಾಜ್ಯ ಸೂರ್ಯನು ರಕ್ಕಸಿಗಿ - ತಂಗಡಿಗಿ ಕಾಳಗದಲ್ಲಿ 
ಮುಳುಗಿದನು. ಆಗ ಆ ಸಾಮ್ರಾಜ್ಯಕ್ಕೆ ಅಂಕೆತರಾಗಿದ್ದ ಮಧುರೆ, ತಂಜಾ 
ವರ, ಕೆಳದಿ, ಚಿತ್ರದುರ್ಗ, ಹರಪನಹಳ್ಳಿ, ಅನಂತಪುರ, ಬಳ್ಳಾರಿಯ ನಾಯ 
ಕರು, ಮೈಸೂರು ಅರಸರು, ಕೊಡಗು ಅರಸರು ಅಲ್ಲಲ್ಲಿ ರಾತ್ರೆಯಲ್ಲಿಯ 
ನಕ್ಷತ್ರಗಳಂತೆ ಸ್ವತಂತ್ರವಾಗಿ ಮಿನುಗಲಾರಂಭಿಸಿದರು. ಆ ಕಾಲಕ್ಕೆ ಕರ್ನಾ 
ಟಕದ ದಕ್ಷಿಣ ಭಾಗವೆಲ್ಲವೂ ಪಾಳ್ಯಗಾರರ ಆಳಿಕೆಯಲ್ಲಿದ್ದು, ಉತ್ತರ ಭಾಗ 
ವಾದ ಧಾರವಾಡ, ಬೆಳಗಾವಿ, ವಿಜಾಪುರಗಳು ಅದಿಲಶಹರ ಆಳಿಕೆಯಲ್ಲಿ 
ದ್ದವು. ವಿಜಾಪುರ ಅದಿಲಶಾಹಿ ಅರಸರು ತಮ್ಮ ದಾಳಿಗಳನ್ನು ಮೈಸೂರು 
ತಂಜಾವರದವರೆಗೆ ನಡಿಸುತ್ತಿದ್ದರೂ ಆ ಕಾಲಕ್ಕೆ ಕೆಳದಿಯ ನಾಯಕರು 


ಮುಸಲ್ಮಾನರ ದಾಳಿಗಳನ್ನು ಒಳ್ಳೇ ಕಸುವಿನಿಂದ ಅಡ್ಡಗಟ್ಟಿದರು. ಪಾಳ್ಯ 
ಗಾರರು ಬೇಡರ ಜಾತಿಯನರು. ಕಳದಿಯ ನಾಯಕರು ವೀರಶೈವರು. 
ಕೆಳದಿಯ ಅರಸರು ತಮ್ಮ ರಾಜ್ಯದೊಳಗೂ ರಾಜಧಾನಿಗಳಾದ ಇಕ್ಕೇರಿ 
ಕೆಳದಿ, ಬಿದನೂರಗಳಲ್ಲಿ ಅಘೋರೇಶ್ವರ, ನಂದೀ ಮುಂತಾದ ದೇವಾಲಯ 
ಗಳನ್ನು ಕಟ್ಟಿಸಿದರು. ವೀರಶೈವ-ಬ್ರಾಹ್ಮಣ ಕವಿಗಳಿಗೆ ಆಶ್ರಯ ಕೊಟ್ಟರು. 
೧ ನೆಯ ವೆಂಕಟವ್ಪನಾಯಕನು ಶಿವಗೀತೆಗೆ ಸಂಸ್ಕೃತದಲ್ಲಿ ಟೀಕೆ ಬರೆದನು. 
ಬಸವಪ್ಪನಾಯಕನು " ಶಿವತತ್ವ ರತ್ನಾಕರ'ವೆಂಬ ಪ್ರಚಂಡ ಕೋಶ ಗ್ರಂಥ 
ವನ್ನು ಸಂಸ್ಕೃತದಲ್ಲಿ ಬರೆದನು. ಇವನೇ ಕನ್ನಡದೊಳಗೆ ಸೂಕ್ತಿ ಸುಧಾ 
ಕರ ಎಂಬ ಗೃಂಥ ಬರೆದನು. ಈ ನಾಯಕರು ವೀರಶೈೆ ವರಿದ್ದರೂ ದ್ವೈತ, 
ಅದ್ವೈತ, ವಿಶಿಷ್ಟಾದ್ವೈತ ಇವೆಲ್ಲ ಮತದವರಿಗೂ ಆಯಾ ಕಾಲಕ್ಕೆ ಸಹಾಯ 
ಮಾಡಿದರು; ಒಂದೆಡೆಯಲ್ಲಿ ಮುಸಲ್ಮಾನ ಮಸೀದಿಗೂ ಭೂಮಿ ಉಂಬಳಿ 
ಹಾಕಿಕೊಟ್ಟಿ ರುವರು. ಆ ಕಾಲದ ಮತ್ತೀ ತಿಮ್ಮಣ್ಣನಾಯಕ, ಮಾಗಡಿಯ 
ಕೆಂಪೇಗೌಡನ ಸೊಸೆಯಾದ ಲಕ್ಷ್ಮಮ್ಮನ ತ್ಯಾಗ, ಸಿದ್ಧವ್ಸನಾಯಕ, 
ವೆಂಕಟಪ್ಪನಾಯಕ, ಕೆಳದಿ ಚನ್ನಮ್ಮಾಜಿ ಇವರ ಚರಿತ್ರೆಗಳನ್ನು ಇದರಲ್ಲಿ 
ಕೊಡಲಾಗಿದೆ. 

ಆದಿಲ್‌ಶಾಹಿ ಅರಸರ ಆಳಿಕೆ ( ಕ್ರಿ. ಶ ೧೪೮೯-೧೬೮೬) 
ಕಲಬುರ್ಗೆಯ ಬಹಾನುನಿ ಬ್ರಾಹ್ಮಣಿ) ರಾಜ್ಯವು ಮುರಿದು, ಅದರಲ್ಲಿ 
ಐದು ಹೋಳುಗಳಾದವು. ಅವುಗಳನ್ನು ಅಲ್ಲಲ್ಲಿಯ ಸರದಾರರು ಆಳಹತ್ತಿ 
ದರು. ಈ ಐದು ಹೋಳುಗಳಲ್ಲಿಯೇ ಆದಿಲ್‌ಶಾಹಿಯು ಒಂದು ಹೋಳು. 
ಇದನ್ನು ಆದಿಲ್‌ಶಹ ಎಂಬ ಸರದಾರನು ಸ್ಥಾಪಿಸಿದನು. ಇವನು ಆಗಿನ 
ಕಾಲಕ್ಕೆ ವ್ಯವಹಾರಜ್ಜಾನ, ಶೌರ್ಯ, ರಾಜಕೀಯ ಹಂಚಿಕೆಗಳಲ್ಲಿ ಬಲು 
ಮಿಗಿಲಾದವನು; ಧರ್ಮದ ವಿಷಯದಲ್ಲಿಯಂತೂ ಇವನ ಸಮದೃಷ್ಟಿಯು 
ಅಸಾಮಾನ್ಯವಾಗಿತ್ತು. ಇವನಿಗೆ ಹಿಂದೂ ಜನರ ಮೇಲೆ ವಿಶೇಷ ಪ್ರೀತಿ; 
ಆದುದರಿಂದ ತನ್ನ ಆಳಿಕೆಯಲ್ಲಿ ಹಿಂದೂ ಜನರಿಗೆ ದೊಡ್ಡ ದೊಡ್ಡ ಕೆಲಸ 
ಗಳನ್ನು ಕೊಟ್ಟನು. ತರುವಾಯ, ಇಸ್ಮಾಯಿಲ್‌ಆದಿಲ್‌ ಶಹ, ಇಬ್ರಾಹಿಮ್‌ 
ಆದಿಲ್‌ಶಹೆ, ಅಲ್ಲಿ ಆದಿಲ್‌ಶಹೃ, ಚಾಂದಬೀಬಿ, ಮಹೆಮ್ಮದಶಹೆ, ಮೊದಲಾ 
ದವರು ಆಳಿದರು. ಇವರಲ್ಲಿ ಅಲ್ಲಿಆದಿಲ್‌ಶಹ, ಚಾಂದಬೀಬಿ, ಮಹಮ್ಮದ 


ಶಹರು ಶ್ರೇಷ್ಠರು. ಅಲ್ಲಿಆದಿಲ್‌ಶಹೆನ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ 
ಸಿಡಿಲು ಬಡಿಯಿತು. ಇವನಿಗೆ "ಕನ್ನಡ ಜಾಣ? ಎಂಬ ಬಿರುದು ಇತ್ತು. 
ಮಹಮ್ಮದಶಹೆನು ಒಳ್ಳೇ ರಸಿಕನೂ ಲಲಿತಕಲಾ ಪ್ರಿಯನೂ ಶೂರನೂ 
ಜನರ ಪರೀಕ್ಷಕನೂ ಇದ್ದುದರಿಂದ, ತನ್ನ ರಾಜ್ಯ ಕಾಯ್ದುಕೊಂಡು ಬೆಳೆಯಿ 
ಸಿದರು. ಒಳ್ಳೊಳ್ಳೆಯ ಸರದಾರರನ್ನು ತನ್ನಲ್ಲಿ ಕೆಲಸಕ್ಸಿಟ್ಟು ಕೋಡು ಅವ 
ರಿಂದ ತನ್ನ ರಾಜ್ಯಕ್ಕೆ ಲಾಭ ಮಾಡಿಕೊಂಡನು. ವಿಜಾಪುರದ ಜಗಪ್ರಸಿದ್ಧ 
ಬೋಲಗುಮುಟವನ್ನು ಇವನೇ ಕಟ್ಟಿ ಸಿದನು. ಇವನ ತರುವಾಯ ಆದಿಲ್‌ 
ಶಾಹಿಯಲ್ಲಿ ವಿಶೇಷವಾಗಿ ಹೆಸರೆತ್ತುವಂಥ ಅರಸರಾಗಲಿಲ್ಲ. ಆದಿಲ್‌ಶಹರ 
ಆಳಿಕೆಯಲ್ಲಿ ಕರ್ನಾಟಕದಲ್ಲಿಯ ಹಲವು ದೇಸಾಯಿ, ದೇಶಪಾಂಡೆ, ನಾಡ 
ಗೌಡ ಮನೆತನಗಳು ಮುಂಡೆ"ಬಂದವು. ಅಗಡಿ, ಸಿರಸಂಗಿ ದೇಸಾಯರ 
ಮೂಲ ಪುರುಷರು ಇದೇ ಕಾಲಕ್ಕೆ ದೇಸಗತಿ ಪಡೆದರು. ೧೭ನೆಯ ಶತಮಾನ 
ದೊಳಗೆ ಉತ್ತರ ಕರ್ನಾಟಕದಲ್ಲಿ ಸರ್ವಜ್ಞಕನಿ, ಮಹಾಲಿಂಗರಂಗ 
ಮೈಸೂರು ಸೀಮೆಯಲ್ಲಿ ಷಡಕ್ಷರಿ, ಲಕ್ಷ್ಮೀಶ ಈ ಕವಿಗಳು ಮಂಗಳೂರು 
ಸೀಮೆಯಲ್ಲಿ ತ್ರೀ ರತ್ನಾಕರಸಿದ್ಧನೆಂಬ ಕವಿಯು ಇದ್ದರು. ಆದಿಲಶಾಹಿ 
ಅರಸರಲ್ಲಿ ಪ್ರಖ್ಯಾತರಾದ ಮಹನ್ಮುದಶಹ್ಕ ಚಾಂದಬೀಬಿಯನರ ಚರಿತ್ರೆ 
ಗಳನ್ನು ಈ ಪುಸ್ತಕದಲ್ಲಿ ಕೊಡಲಾಗಿದೆ. 

ಮರಾಠಶರ-ಪೇಶವೆಯರ ಆಳಿಕೆ: (ಕ್ರಿ. ಶ. ೧೭೧೩ - ೧೮೧೮) 
ಮರಾಠರ ಆಳಿಕೆಯ ಏರಿಕೆಯ ಕಾಲದಲ್ಲಿ ಕರ್ನಾಟಕದ ಉತ್ತರ ಭಾಗವು 
ಮರಾಠರ ಕೈಯಲ್ಲಿದ್ದು, ಮಿಕ್ಕ ಭಾಗವು ಮೈಸೂರು ಅರಸರ ವಶದಲ್ಲಿತ್ತು; 
ಮುಂದೆ, ಹೈದರಲ್ಲಿಯ ಕಾಲಕ್ಕೂ ಅಲ್ಲಲ್ಲಿ ಕನ್ನಡಿಗರ ಶೌರ್ಯದ-ಶೀಲದ 
ಮಿಂಚುಗಳು ಹೊಳೆಯುತ್ತಿದ್ದವು. ಇವನ್ನು ನಾನು ಬೆಳವಡಿಯ ಮಲ್ಲವ್ವ 
ದೇಸಾಯಿತಿ, ಚಿತ್ರದುರ್ಗದ ಓಬ್ರಿ ಥಿಜಗಲ್ಲಿನ ರಾಣಿ ಇವರ ಕಥೆಗಳಲ್ಲಿ 
ಕಾಣಬಹುದು. ಹೈದರನಾದರೂ ಪೇಶವೆಯರ ವಶದಲ್ಲಿದ್ದ ಕನ್ನಡ ನಾಡ 
ನ್ರೆಲ್ಲ ತನ್ನ ವಶಕ್ಕೆ ತೆಗೆದುಕೊಳ್ಳ ಬೇಕೆಂದು ಮಾರಿ ಹೆಣಗಿದನು. ಇದು 
ಹೈದರನ ಚರಿತ್ರೆಯಲ್ಲಿ ಎದ್ದು ಕಾಣಿಸುವಂತಿದೆ; ಆದುದರಿಂದ ಅನನ-ಚರಿತ್ರೆ 
ಯನ್ನು ಕೊಡಲಾಗಿದೆ. ಅವನಿಗೆ ಪೂರ್ಣಯ್ಯನಿಂದಾದ ಸಹಾಯದ ಕಲ್ಪನೆ 
ಬರಬೇಕೆಂದು ಪೂರ್ಣಯ್ಯನ ಚರಿತ್ರೆ ಉದಾಹರಿಸಲಾಗಿದೆ. ಹೈದರನ ಮಗ 


ES ಕಷಾನ 


ಟೀಪೂನ ತರುವಾಯ ಮೈಸೂರು ರಾಜ್ಯವು ಮೈಸೂರು ಒಡೆಯರ ಮನೆ 
ತನಕ್ಕೆ ಬ:ದಂದಿನಿಂದ ಮತ್ತೆ ಮುಮ್ಮಡಿ ಕೃಷ್ಣರಾಜೇದ್ರ ಒಡೆಯರ ಅಳಿಕೆ 
ಯಲ್ಲಿ ಕನ್ನಡನಾಡಿಗೆ ವಿಶೇಷ ಉತ್ತೇಜನ ದೊರೆತದ್ದರಿಂದ, ಹೊನ್ನಮ್ಮ, 
ಚಿಕ್ಕುಪಾಧ್ಯಾಯರಂಥ ಕವಿಗಳು ಅಲ್ಲಿ ಹುಟ್ಟಿದರು; ಹೊನ್ನನ್ಮ ಒಡೆಯರಿಗೆ 
ಸಂಚಿ ಹಿಡಿಯುವವಳು. ಅಕೆ " ಹದಿಬದೆಯ ಧರ್ಮ'ನೆಂಬ ಪತಿವ್ರತೆಯರ 
ಲಕ್ಷಣಗಳನ್ನು ಹೇಳುವ ಉತ್ತಮ ಕಾವ್ಯವನ್ನು ಕನ್ನಡದಲ್ಲಿ ಬರೆದಳು.ಉತ್ತರ- 
ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಶಿರಹಟ್ಟಿ ಫಕೀರಸ್ವಾಮಿ, ಮುರಗೋಡದ 
ಶ್ರಿ ಚಿದಂಬರ ದೀಕ್ರಿತ ಮೊದಲಾದ ಸಾಧುಸತ್ಪುರುಷರು ಕಾಖಂಡಿಕೆಯ 
ಮಹಿಪತಿದಾಸ್ಕ, ಪ್ರಸನ್ನನೆಂಕಟಿ ಮೊದಲಾದ ಕವಿಗಳೂ ಬಾಳಿದ್ದರು. 
ಅವರು ಜನರ ಸ್ಥಿತಿಗತಿಗಳನ್ನು ಧಾರ್ಮಿಕ ನೈತಿಕ, ರಾಜಕೀಯ ದೃಷ್ಟಿ 
ಯಿಂದ ಸುಧಾರಿಸಲು ಹೆಣಗಿದರು. 

ಇಂಗ್ಲೀಷರ ಅಳಿಕೆ: ಇಂಗ್ಲೀಷರ ಆಳಿಕೆಯು ಪ್ರಾರಂಭವಾದ 
ಮೇಲೆ ಕೊಡಗಿನ ನೀರರಾಜೇಂದ್ರನು ತನ್ನ ಸ್ವಾತಂತ್ರ್ಯಕಾಯ್ದುಕೊಳ್ಳಲು 
ಟೀಪು ಸುಲ್ತಾನನೊಡನೆ ನಡಿಸಿದ ಹೋರಾಟವು ಸ್ಫೂರ್ತಿದಾಯಕವಾಗಿದೆ. 
ತರುವಾಯ, ಕಿತ್ತೂರಿನ ಚನ್ನಮ್ಮ ದೇಸಾಯಿತಿಯು ಬ್ರಿಟಿಶರಿಂದ ತನ್ನ 
ಚಿಕ್ಕ ದೇಸಗತಿಯ ಸ್ವಾತಂತ್ರ್ಯ ಕಾಯಲು ಹೆಣಗಿದ್ದೂ ಅಷ್ಟೇ ಹೃದ 
ಯಂಗಮವಾಗಿದೆ. ಕನ್ನಡನಾಡಿನ ಇಳಿಗಾಲದ ಕಾಲದಲ್ಲಿಯೂ ಮೈ ಸೂರಿನ 
ಒಡೆಯರ ಮನೆತನದ ಅರಸರು ಕನ್ನಡ ಸಂಸ್ಕೃತಿಗೆ ತಮ್ಮ ಉದಾರಾಶ್ರಯ 
ನನ್ನು ದಯಪಾಲಿಸಿರುವರು. ಕನ್ನಡನಾಡು-ನುಡಿ-ಸಂಸ್ಕೃತಿಗಳಿಗೆ ಆಧಾರ 
ಸ್ಪಂಭರಾಗಿಯೂ ಬದ್ಭಾಕಂಕಣರಾಗಿಯೂ ನಿಂತ ಮೈಸೂರು ಶ್ರೀಮನ್‌ 
ಮಹಾರಾಜ ಶ್ರೀ ನಾಲ್ಕಡಿಕೃಷ್ಣರಾಜೇಂದ್ರಒಡೆಯರ ಭಾಹದ್ದೂರ ಅನರ 
ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಕೊನೆಗೆ ಕೊಡಲಾಗಿದೆ. ಮಹಾರಾಜರು 
ಇಂದಿನ ಅರಸರಲ್ಲಿ "ರಾಜರ್ಷಿ? ಗಳೆಂದು ಹೆಸರಾಗಿರುವದು ಕನ್ನಡಿಗರಿಗೆ 
ಅತ್ಯಂತ ಅಭಿಮಾನದ ಸಂಗತಿ. 


೧ 71 ಈ ಉಳಿ ೬ ಟ್ರ ಎ) 


ಆಧಾರ ಗ್ರ೦ಥಗಳ ಪಲಬ್ಬಿ 
kh pp 
ಇಂಗ್ಲೀಷ 


Mysore Gazeteer Volumes 
Volumes of Epigraphica Carnatika 
Kadamba kula 


- Social & Political History of Vijayanagar by 


Dr. Saletore 
South Indian Invaders by Dr. K.S. lyengar 
Volumes of Mythic Society Journal 
Volumes of Historical Journal 
Forgotten Empire by Sewell 
Never to be forgotten Empire by Sjt.Surya Narayanrao 
Medizceval Jainism by Dr. Saletore 
Rashtrakutas & their times by Dr. Altekar 
Gangas of Talkad 
Sex-centenary Vijayanagara commemoration Volume 
Volumes of Epigraphica Indica 
Mediaeval India Vols. 1-11-111 
Karnatak Historical Quarterly Volumes 


ಕನ್ನಡ 
ಮೈಸೂರು ದೇಶದ ಪಾಳ್ಯಗಾರರು 
ಕರನಾನಬಿಕ ಸಂಸ್ಕೃತಿ 
ಕರ್ನಾಟಿಕ ಭಕ್ತ್‌ ನಿಜಯ 
ಕರ್ನಾಟಕ ಪೀರ ರತ್ನಗಳು 
ರಾಮರಾಯನ ಬಖೈರು 
ವಿಜಯನಗರ ಸಾಮ್ರಾಜ್ಯ 
ಕರ್ನಾಟಿಕ ಸಾಮ್ರಾಜ್ಯ ೧-೨ ಭಾಗಗಳು 


೧೦ 
೧೧ 
೧.೨ 
೧೩ 
೧೪ 
೧೫ 


ನ್ಯ 


೧೯೪ 
೨೦ 
೨೧ 
೨೨ 
ಎಕ್ಕಿ 
೨೪ 


ತ್ತೆ 1 0 ಉತ್ತ ದ 0. 
೦ ಇ ೧೨ ಈ ಲ್ತು 


ಇ ಡೆ 


ಭಾರತೀಯರ ಇತಿಹಾಸ 

ಬಸವೇಶ್ವರನೂ ಆಸ್ಪ ಶ್ಯತೆಯೂ 

ಕನ್ನಡದ ಬಾವುಟ 

ಕೆಂಪೇಗೌಡನ ಚರಿತ್ರೆ 

ಕರ್ನಾಟಕ ಗತನೈಭನ 

ಭಕ್ತಿ-ಭಂಡಾರಿ ಬಸವಣ್ಣನವರು 

ಮೈಸೂರಿನ ವಾಸ್ತು ಶಿಲ್ಪ 

ಕೆಳದಿನೃಪವಿಜಯ 

(ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಚರಿತ್ರೆ 
ಮಹಾದೇವಿಯಕ್ಕನ ಚರಿತ್ರೆ 

ಕನಿ ಕನಕದಾಸ 

ಮೈಸೂರು ಚರಿತ್ರೆ 

ಕರ್ನಾಟಕ ಇತಿಹಾಸ 

ಚಿಕ್ಕದೇನರಾಜ ನಂಶಾವಳಿ 

ಮೈಸೂರಿನ ರಾಜನಂಶಾವಳಿ 

ಕರ್ನಾಟಕ ಸಾಹಿತ್ಯ ಪರಿಷತ್‌ ಪತ್ರಿಕೆಯ ಸಂಚಿಕೆಗಳು 
ಶಿವಾನುಭನ ಪತ್ರಿಕೆಯ ಸಂಚಿಕೆಗಳು 

ಕಿತ್ತೂರ ಗತನೈ ಭನ 

ಶ್ರೀನಿವಾಸರ ಕತೆಗಳು 

ಬಿಲ್ಪಣಕನಿಯ ನಿಕ್ರಮಾಂಕದೇನಚರಿತೆ (ಸಂಸ್ಕೃತ) 
(ಶ್ರೀ ಗಂಗಾದೇನಿಯ ವೀರ ಕಂಪಣರಾಯ ಚರಿತೆ (ಸಂಸ್ಕೃತ) 
ಮಂಗಳೂರಿನ ಚರಿತ್ರೆ ಮತ್ತು ಕಥೆಗಳು 
ಸರದೇಸಾಯರ ರಿಯಾಸತ (ಮರಾಠಿ) ೧-೨-೩ ಭಾಗಗಳು 


ಕನ್ನಡ ನಾಡಿನ ಕಥೆಗಳು 


೧ 
ಕದಂಬರ ಮೂಲ ಪುರುಷನಾದ 
ನೀರ ಮಯೂರ ಶರ್ಮ 


(ಕ್ರಿ. ಶ. ೩೩೨-೩೬೦ ) 


| ಮುಯೂರ ಶರ್ಮನ ಊರು ತಾಳಗುಂದ ಎಂಬುದು. ಇದು ಶಿವಮೊಗ್ಗೆ 
ಜಿಲ್ಲೆಯಲ್ಲಿದೆ. ಇವರ ಮನೆ ಅಂಗಳದಲ್ಲಿ ಕದಂಬ ಅಂದರೆ ಕಡಿವಾಲಮರವಿದ್ದುದ 
ರಿಂದ ಇವರಿಗೆ ಕದಂಬರೆಂದು ಅಡ್ಡ ಹೆಸರು ಇತ್ತು. ಚಿಕ್ಕಂದಿನಲ್ಲಿ ಮಯೂರನು 
ತನ್ನ ಗುರು ನೀರಶರ್ಮನೊಡೆನೆ ಕಂಚಿಗೆ ವೇದಾಧ್ಯಯನಕ್ತಾಗಿ ಹೋದನು. ಕಂಚಿ 
ಯಲ್ಲಿ ಆಗ ದೊಡ್ಡ ನಿದ್ಯಾಪೀಠನಿತ್ತು. ಮೇಲಾಗಿ ಆದು ಪಲ್ಲವರ ರಾಜಧಾನಿ, ಅಲ್ಲಿ 
ಮಯೂರಶರ್ಮನು ಓದುತ್ತಿರುವಾಗ ನಡೆದ ಸಂಗತಿ. 

ಎಸಿಗ್ರಾಥಿಕಾ ಇಂಡಿಕಾ ಪತ್ರಿಕೆಯ ಆನೆಯ ಪುಸ್ತಕ. ತಾಳಗುಂದ ಶಾಸನ 
ದಿಂದ ಪುಟ ೨೪.] 

ಅದಾಗ ಮಯೂರನು ೧೮-೨೦ ವರ್ಷದವನು. ಕಂಚಿಯ ಪಾಠಶಾಲೆ 
ಯಲ್ಲಿ ವೇದ-ಶಾಸ್ತ್ರಗಳ ಅಭ್ಯಾಸ ಮಾಡುತ್ತಲಿದ್ದ. ಪಲ್ಲವರು ಕ್ಷತ್ರಿಯರು. 
ಆಗಾಗ್ಗೆ ಅಶ್ವಮೇಧ ಯಜ್ಞಗಳನ್ನು ಮಾಡುತ್ತಿದ್ದರು. ಮಯೂರನು ಅಲ್ಲಿ 
ರುವಾಗೊಮ್ಮೆ ಅಶ್ವಮೇಧದ ವಿಷಯವಾಗಿ ವಾದನಡೆದು ಜಗಳವಾಯಿತು. ಈ 
ಜಗಳದ ವೃತ್ತಾಂತವನ್ನು ಮಯೂರನು ಅರಸನ ಮುಂದೆ ಹೇಳ ಹೋದನು. 
ಅರಸನು ಲೆಕ್ಕಿಸದೆ ಅವನನ್ನು ಹೊರಗೆ ಹಾಕಿಸಿದನು. ಇದರಿಂದ 
ಮಯೂರನು ಕಿಡಿಕಿಡಿಯಾಗಿ, ಕ್ಷತ್ರಿಯರ ಮುಂದೆ ಬ್ರಾಹ್ಮಣರು ಬಗ್ಗ 
ಬೇಕಾಯಿತಲ್ಲ? ಎಂದು ಬಹು ಬಗೆಯಿಂದ ಮಿಡುಕಿದನು. ತನ್ನ ಕೈಯೊಳಗಿ 
ರುವ ಬ್ರಾಹ್ಮಣರಿಗೆ ಯೋಗ್ಯವಾದ ಕುಶ-ಸಮಿತ್ತುಗಳನ್ನು ಬಿಸಾಕಿ, 
ಕೈಯಲ್ಲಿ ಶಸ್ತ್ರ ಹಿಡಿದು ತನ್ನದೊಂದು ಸ್ವತಂತ್ರ ರಾಜ್ಯವನ್ನೇ ಸ್ಥಾಪಿಸ 
ಬೇಕೆಂದು ನಿಶ್ಚಯಿಸಿದನು. 


೨ ಕನ್ನಡ ನಾಡಿನ ಕಥೆಗಳು 


ಆಗ ಮಯೂರನು ಕಂಚಿಯನ್ನು ಬಿಟ್ಟಿ ನು ತನ್ನ ಗುರಿಯನ್ನು 
ಸಾಧಿಸಲು ಪಲ್ಲವ ರಾಜ್ಯದ ಸೀಮೆಯಾಗಿದ್ದ ಶ್ರೀಶ್ಲೆಲಪರ್ವತವನ್ನು ಸೇರಿ 
ದನು. ಅಲ್ಲಿರುವ ಕಾಡು ಜನರೊಡನೆ ಸ್ನೇಹ ಬೆಳಿಸಿದನು. ಅವರನ್ನೆಲ್ಲ 
ಕಲೆ ಹಾಕಿ, ಅವರಿಗೆ ತಾನೇ ಮುಂದಾಳಾಗಿ, ಪಲ್ಲವರ ಅಂತವಾಲರನ್ನು 
ಗೆದ್ದು, ಬೃಹೆದ್ಬಾಣ ಮೊದಲಾದ ಮಾಂಡಲಿಕರಿಂದ ಕೆವ್ಪ-ಕಾಣಿಕೆಯನ್ನೆ ತ್ತಿ 
ದನು. ಇದರಿಂದ ಮಯೂರರನಿಗೆ ಸ್ವಲ್ಪ ಕಸುವು ಬಂದಂತಾಯಿತು. ಆಗ, 
ದಿನದಿನಕ್ಕೆ ಮಯೂರನ ಕೀರ್ತಿಯು ಸುತ್ತುಕಡೆ ಬೆಳೆಯತೊಡಗಿತು. ಪಲ್ಲ 
ವೇಂದ್ರನ ಕಿವಿಗೂ ಇವನ ಹೆಸರು ಮುಟ್ಟಿತು, ಮೊದಲು ಮೊದಲು, ಒಬ್ಬ 
ಕುದ್ರ ಪುಂಡನ ಹಾವಳಿ ಎಂದು ಅವನು ಲೆಕ್ಸಿಸಲಿಲ್ಲ; ಆದರೆ ದಿನಾಲು ಮಯೊ 
ರನ ಬಗ್ಗೆ ಒಂದಿಲ್ಲೊಂದು ಗೆಲವಿನ ಸುದ್ದಿಗಳು ಬರಹತ್ತಿದವು. ಕೆಲದಿನಗಳ 
ಹಿಂದೆ, ಒಬ್ಬ ತೇಜಸ್ತಿಯಾದ ಬ್ರಾಹ್ಮಣ ನಿದ್ಯಾರ್ಧಿಯು ಅಶ್ವಮೇಧ 
ಯಜ್ಞದ ದೆಸೆಯಿಂದ ಜಗಳವಾಡಿದ್ದು ನೆನಪಿಗೆ ಬಂದು, ಆಗ ತಾನು ಆತನ 
ಮುಖದಲ್ಲಿ ಕಂಡ ವರ್ಚಸ್ಸು, ಕಣ್ಣುಗಳಲ್ಲಿ ಹೊಳೆದ ತೇಜಸ್ಸು, ಮೈಯಲ್ಲಿ 
ಉಕ್ಕುವ ಹುಮ್ಮಸ್ಸು ಇವೆಲ್ಲವು ಕಣ್ಣಿಗೆ ಕಟ್ಟಿ ದವು. 

ಬೆಳೆಯುವ ವೈರಿಯನ್ನು ಅಲಕ್ಷಿಸುವದು ಅರಸನ ಕರ್ತವ್ಯವಲ್ಲ ಎಂಬ 
ರಾಜನೀತಿಯಂತೆ, ಪಲ್ಲನೇಂದ್ರನು ತನ್ನೊಬ್ಬ ದಂಡನಾಯಕನನ್ನು ಮಯೂ 
ರನ ಮಗ್ಗಲು ಮುರಿಯಲು ದಂಡು ಸಹಿತವಾಗಿ ಕಳಿಸಿದನು. ಮಯೂರನು 
ಆ ದಂಡನಾಯೆಕನನ್ನೇ ದಂಡಿಸಿದನೆ; ಕೊನೆಗೆ ಪಲ್ಲೆವೇಂದ್ರನು ತಾನೇ 
ದೊಡ್ಡ ಸೈನ್ಯದೊಂದಿಗೆ ಹೋಗಿ ಮಯೂರನನ್ನು ಎದುರಿಸಿದನು; ಆದರೆ 
ಮಯೂರನಲ್ಲಿದ್ದ ಕೆಚ್ಚಿದೆಯ-ಬಿಚ್ಚುಗತ್ತಿಯ ಮಲ್ಲಾಡಿನ ದಂಡಾಳುಗಳ 
ಮುಂದೆ ಅನನ ಆಟ ನಡೆಯಲಿಲ್ಲ. ಅವನು ಒಪ್ಪಂದ ಮಾಡಿಕೊಂಡು, ಅವನಿಗೆ 
ತನ್ನ ದಂಡಾಧಿಪತಿಯ ಪದವಿಯನ್ನು ಕೊಟ್ಟು ಸ್ನೇಹ ಬೆಳೆಯಿಸಿದನು. 

ಮುಂದೆ ಮಯೂರನು * ಪಲ್ಲವರ ಪರವಾಗಿ ನಡೆದ ಹಲವು ಕಾಳಗ 
ಗಳಲ್ಲಿ ತೋರಿಸಿದ ಪರಾಕ್ರಮಕ್ಕೆ ಮೆಚ್ಚಿ, ಪಲ್ಲವೇಂದ್ರನು ಪಶ್ಚಿಮದಲ್ಲಿ 
ಸಮುದ್ರದವರೆಗೂ ರಾಜ್ಯವನ್ನು ಕೊಟ್ಟು ತನ್ನ ಸಾಮಂತ ರಾಜನನ್ನಾಗಿ 


* ಕ್ಷತ್ರಿಯ ಕಾರ್ಯ ಕೈಕೊಂಡನಂತರ ಮಯೂರನು ಶರ್ಮ ಎಂಬ ಬ್ರಾಹ್ಮಣ 
ಪದವಿಯನ್ನು ಬಿಟ್ಟು, ವರ್ಮ ಎಂಬ ಕ್ಷತ್ರಿಯ ಪದನಿ ಧರಿಸಿದನು. 


ಎರಡಸೆಯ ಪುಲಿಕೇಶಿಯ ದಿಗ್ವಿಜಯ ೩ 


ಮಾಡಿಕೊಂಡನು. ಆಗ ಮಯೂರನು ನೈಜಯಂತಿ ಅಂದರೆ ಬನವಸೆ 
(ಬನವಾಸಿ)ಯನ್ನೇ ತನ್ನ ರಾಜಧಾನಿಯನ್ನಾಗಿರಿಸಿಕೊಂಡು ರಾಜ್ಯವಾಳಿದನು. 
ಜನ ಪಟ್ಟಾ ಭಿನೇಕಕ್ಕೆ ಸಲ್ಪನೇಂದ್ರನು ಸ್ವತಃ ಕಂಚಿಯಿಂದ ಬಂದಿದ್ದನು. 
ತನ್ನ ಕೈಯಿಂದ ಮಯೂರನ ಶಲೆಯೆಮೇಲೆ ಕಿರೀಟವನ್ನಿಟ್ಟು ಸಮಾರಂಭ 
ವನ್ನು ನೆರವೇರಿಸಿದನು. 

ಇವನ ರಾಜ್ಯವು ಶಿವಮೊಗ್ಗೆ, ಕಾರವಾರ, ಧಾರವಾಡ, ಬೆಳಗಾವಿ ಜಿಲ್ಲೆ 
ಗಳನ್ನು ಒಳಗೊಂಡಿತ್ತು. ಮಯೂರನ ತರುವಾಯ ಅವನ ಮಗನಾದ 
ವರ್ಮ, ಮೊಮ್ಮಕ್ಕ ಳು-ಮರಿಮಕ್ಳಳಾದ ಭಗೀರಥ, ರಘು ಕಕುಸ್ವ, 
ಗೇಶವರ್ಮ್ಯ, ರವಿವರ್ಮ ಮೊದಲಾದವರು ಆಳಿದರು. 


೨ 
ಎರಡನೆಯ ಪುಲಿಕೇತಿಯ 


ದಿಗ್ಗಿಜಯ 
( ಕ್ರಿ. ಶ. ೬೦೯-೬೫೫) 

ಗ ಬಾದಾಮಿಯ ಚಾಲುಕ್ಯರ ೨ನೆಯ ಪುಲಿಕೇಶಿಯ ದಿಗ್ವಿಜಯದ ಶಾಸನವು 
ಐಹೊಳೆಯಲ್ಲಿರುವ ಮೇಗುಟ ದೇವಾಲಯದಲ್ಲಿದೆ. ಇದನ್ನು ಪುಲಿಕೇಶಿಯ ಸೇನಾ 
ಪತಿಯಾದ ರವಿಕೀರ್ತಿ ಎಂಬುವನು ಸ್ವತಃ ಬರೆದು ಕಲ್ಲಿನಮೇಲೆ ಕೆತ್ತಿ ಸಿದನು. 

ಇಂಡಿಯನ್‌ ಅ್ಯಂಟಕ್ಷೆರಿ ಎಂಬ ಇಂಗ್ಲಿಷ ಮಾಸಪತ್ರಿಕೆಯ ೬ನೆಯ ಪುಸ್ತಕ 
ದಲ್ಲಿ ಈ ವಿಷಯ ಸಂಪೂರ್ಣ ಬಂದಿದೆ.) 

ಎರಡನೆಯ ಪುಲಿಕೇಶಿಯು ಕಕ್ಳನಾದ ಮಂಗಳೀಶನನ್ನು ಯುದ್ಧದಲ್ಲಿ 
ಕೊಂದುದರಿಂದ ಬಾದಾಮಿಯನ್ನು ಮುಸುಕಿದ ಶತ್ರುಗಳ ಕಗ್ಗತ್ತಲೆ ಎಂಬುದು 
ಅಡಗಿ, ಪುಲಿಕೇಶಿಯ ಥಳಥಳ ಹೊಳೆಯುವ ಕಿರಣಗಳಿಂದ ಅದು ಬೆಳಗಲಾ 
ರಂಭಿಸಿತು. ಮುಗಿಲಲ್ಲಿ ಓಡಾಡುವ ಮೋಡಗಳು ಹಾರಿಹೋದವು. 
ಕೋಲ್ಮಿಂಚುಗಳ ಸೆಳತವು ಕಾಣದಾಯಿತು. 

ಪುಲಿಕೇಶಿಯು ಚಿಕ್ಕವನೆಂಬುದನ್ನು ಅರಿತ ಆಸ್ಯಾಯಿಕ ಮತ್ತು 
ಗೋನಿಂದ ಎಂಚ ಅರಸರು ಭೀಮಾ ನದಿಯ ಉತ್ತರಕ್ಕಿರುವ ಪುಲಿಕೇಶಿಯ 


೪ ಕನ್ನಡ ನಾಡಿನ ಕಥೆಗಳು 


ರಾಜ್ಯವನ್ನು ಗೆಲಿಯಲಿಕ್ಟೆಂದು ಬಂದರು. ಅವರಿಗೆ ಅವನು ಚಿನ್ನಾಗಿಯೇ 
ಕ್ಸ ತೋರಿಸಿದನು. ತರುವಾಯ, ಪುಲಿಕೇಶಿಯು ಬನವನೆಯನ್ನು ಮುತ್ತಿ 
ದನು. ಅದು ಆಗ ಐಶ್ವರ್ಯದಲ್ಲಿ ದೇವಲೋಕವನ್ನು ಮಾರಿಸುವಂತಿತ್ತು. 
ಬನವಸೆಯ ಕೋಟೆಯ ಸುತ್ತಲೂ ಸೇನಾಸಮುದ್ರವು ಸುತ್ತುಗಟ್ಟಿ ನಿಂತಿರು 
ವಾಗ ಅದು ನೀರೊಳಗೆ ನಿಂತ ಕೋಟಿಯಂತೆ ನೋಟಿಕರಿಗೆ ಕಾಣಿಸಿತು. 
ಗಂಗ ಮತ್ತು ಅಳುಪ ಅರಸರು ಪುಲಿಕೇಶಿಯಿಂದ ಜಯಿಸಲ್ಪಟ್ಟರೂ 
ಅವನ ಆಶ್ರಯದಲ್ಲಿದ್ದು ಮದವೇರಿದವರಾದರು. ಕೊಂಕಣದಲ್ಲಿ ಆಳುತ್ತಿದ್ದ 
ಮೌರ್ಯರನ್ನು ಅವನ ಸೈನಿಕರು ಮುಗ್ಗುಬಡಿದರು. ಪಶ್ಚಿಮ ಸಮುದ್ರ 
ದಂಡೆಗೆಲ್ಲ ಸಂಪತ್ತಿನ ತವರೂರಾಗಿ ಬೆಳಗುತ್ತಿರುವ ಪುರಿಯನ್ನು ಮದವೇ 
ರಿದ ಆನೆಗಳಂತಿರುನ ನೂರಾರು ಹಡಗುಗಳಿಂದ ಪುಲಿಕೇಶಿ ಮಹಾರಾಯರು 
ಮುತ್ತಿದಾಗ, ಮುಗಿಲನ್ನು ಕಾರ್ಮೋಡಗಳು ಕನಿದಿರುವಂತೆ ಕಾಣಿಸಿತು. 
ಅವನ ಪ್ರತಾವಕ್ಕೆ ಹೆದರಿ, ಲಾಟಿ, ಮಾಳವ, ಗುರ್ಜರ ಅರಸರು ಅತ್ಯಂತ 
ನಿನಯದಿಂದ ಅವನಿಗೆ ಮೊರೆಹೊಕ್ಕರು. ಹರ್ಷಮಹಾರಾಯನು ಉತ್ತರದ 
ಚಕ್ರವರ್ತಿ; ಅವನ ಪಾದಗಳಮೇಲೆ ಹಲವು ಜನ ಸಾಮಂತ ರಾಜರ ತಲೆ 
ಗಳಲ್ಲಿ ಮಿಂಚುತ್ತಿದ್ದ ಕಿರೀಟಗಳು ಉರುಳಾಡುತ್ತಿದ್ದವು. ಅಂಧವನು 
ಪುಲಿಕೇಶಿಯ ದಂಡಿನಲ್ಲಿಯ ಮದ್ದಾನೆಗಳ ಮುಂದಿ ಹೌಹಾರಿ ಓಡಿದನು. 
ವಿಂಥ್ಯೆಯ ನೆರೆಯಲ್ಲಿ ಅವನು ಆಳುತ್ತಿರುವಾಗ ಅವನಲ್ಲಿದ್ದ ಆನೆಯ ದಳವು 
ವಿಂಧ್ಯಪರ್ವತದೊಡನೆ ಹೋರಾಡುವಂತೆ ತೋರಿತು. ಇಂದ್ರನಿಗೆ ಸರಿ 
ಯಾದ ತೇಜದಿಂದ ಕೂಡಿದವನಾಗಿ ಪುಲಿಕೇಶಿಯು ಮೂರು ಮಹಾ-ರಾಷ್ಟ್ರ 
( ಅಂದರೆ ದೊಡ್ಡದೇಶ) ಗಳ ಅಧಿಪತಿಯಾಗಿದ್ದನು. ಅವನ ದಂಡಿನವರಿಗೆ 
ಕಲಿಂಗ್ರ ಕೋಸಲ ಅರಸರು ಹೆದರಿದರು. ಗೆಲ್ಲಲು ಅಸಾಧ್ಯವಾದ ಪಿಶ್ಯಾ 
ಪುರದ ಕೋಟಿಯ ಅವನಿಗೆ ಸಹಜವಾಗಿ ಕೈವಶವಾಯಿತು. ತನ್ನನು 
ಎದುರಿಸಿದ ಪಲ್ಲವರ ಸೈನ್ಯವನ್ನು ಅವನು ತನ್ನ ಲೆಕ್ಕವಿಲ್ಲದ ದೆಂಡಾಳುಗಳ 
ಕಾಲ್ಲುಳಿತದಿಂದ ಏಳುವ ಧೂಳಿಯಿಂದ ಮುಚ್ಚಿದನು. ಅವರು ಕಂಚಿಯ 
ಕೋಟಿಗಳ ಹಿಂದೆಯೇ ಆಡಗಿಹೋದರು. ಅವನು ಚೋಳರನ್ನು ಗೆಲಲ್ಲು 
ಹೋದಾಗ, ಆನೆಗಳಿದ ಸೋರುತ್ತಿರುವ ಮದದ ಪ್ರವಾಕ್‌ದಿಂದ ಕಾಮೇ 
ರಿಯ ನದಿಯು ಹರಿಗಡಿಯಿತು. ದಟ್ಟಾಗಿ ಹರಡಿದ ಮಂಜಿಗೆ ಸೂರ್ಯನಂತಿ 


ಶಾಂತಿಪ್ರಿಯನಾದ ರಾಷ್ಟ್ರಕೂಟರ ನೃಪತುಂಗ ೫ 


ರುವ ಅವನ ತೇಜದಿಂದ ಚೋಳ, ಕೇರಳ, ವಾಂಡ್ಯರಿಗೆ ಅತ್ಯಂತ ಆನಂದ 
ವಾದುದಲ್ಲದೆ ವೈಭವವನ್ನು ಹೊಂದಿದರು. ಹೀಗೆ, ಎಲ್ಲ ದಿಗ್ದೇಶಗಳಲ್ಲಿರುವ 
ಅರಸರನ್ನು ಗೆದ್ದು, ಸತ್ಯಾಶ್ರಯ ಪುಲಿಕೇಶಿಯು ತನ್ನ ರಾಜಧಾನಿಯಾದ 
ವಾತಾಪಿನಗರ ( ಬಾದಾಮಿ ) ವನ್ನು ಸೇರಿದನು. 





ತಿ 
ಶಾಂತಿಪ್ರಿಯನಾದ 


ರಾಷ್ಟ್ರಕೂಟರ ನೃಪತುಂಗ 


( ಕ್ರಿ. ಶ. ೮೧೫-೮೮೦ ) 
( ಇವನು ರಾಷ್ಟ್ರಕೂಟ ಗೋವಿಂದನ ಮಗ, ಅವನ ತರುವಾಯ ಪಟ್ಟಕ್ಕೆ 


ಬಂದನು. ಇವನ ವಿಷಯವಾಗಿ ಕೆಳಗಿನ ಕಥೆ ಇದೆ. 


ಡಾ. ಅಳತೆಕರವರ ರಾಷ್ಟ್ರಕೂಟಿಲೂ ಅವರ ಕಾಲವೂ ಎಂಬ ಇಂಗ್ಲಿಷ ಗ್ರಂಥದ 
೧೧ 


ಅಧಾರದಿಂದ ಬರೆಯಲಾಗಿದೆ.) 

ವೀಯ, ಶೌರ್ಯ, ವಿದ್ಯೆ, ಧರ್ಮುಪ್ರೀತಿ, ಇವುಗಳಲ್ಲಿ ರಾಷ್ಟ್ರಕೂಟ 
ಅರಸರಲ್ಲಿ ನೃನತುಂಗನೇ ಮೇಲು. ಇನನಿಗೆ೧ನೆಯ ಅಮೋಘವರ್ಷ ಎಂದು 
ಹೆಸರು. ಇವನು ತೀರ ಚಿಕ್ಕವನಿರುವಾಗ ತಂದೆ ಗೋವಿಂದನು ತೀರಿ 
ಕೊಂಡ. ಗುಜರಾತದಲ್ಲಿ ಆಳುತ್ತಿದ್ದ ಗೋವಿಂದನ ತಮ್ಮನಾದ ಇಂದ್ರನ ಮಗ 
ಸುವರ್ಣವರ್ಷನು, ಕಕ್ಕ ಗೋವಿಂದನು ಸಾಯುವ ಕಾಲಕ್ಕೆ ಹತ್ತಿರವೇ 
ಇದ್ದನು. ಮಗನು ಚಿಕ್ಕವ, ಆದುದರಿಂದ ಅವನನ್ನೂ ಸಾಮ್ರಾಜ್ಯವನ್ನೂ 
ಕಾಯ್ದುಕೊಂಡು ಹೋಗುವ ಭಾರ ನಿನ್ನದೇ ಎಂದು ಗೋವಿಂದನು ಸುವರ್ಣ 
ವರ್ಷನಿಗೆ ಎಲ್ಲ ಭಾರ ಒಪ್ಪಿಸಿದನು. ಇಂದ್ರನು ಸಮರ್ಥನಿದ್ದನು; ಆದರೂ 
ನೃಪತುಂಗ ಚಿಕ್ಕವನಿದ್ದುದನ್ನು ಲಕ್ಷಿಸಿ, ಮಾಂಡಲಿಕರಾಗಿದ್ದ ಗಂಗರು 
ಸ್ವತಂತ್ರರಾದರು, ರಾಜ್ಯದೊಳಗಿರುವ ಚಿಕ್ಚಚಿಕ್ಸ ಪುಂಡ-ಪಾಳ್ಯಗಾರರು 
ದಂಗೆ ಎಬ್ಬಿಸಿದರು. ಪರ.ಸರೆಯಿಂದ ವೈರಿಗಳಾದ ಪಲ್ಲವ, ಚೋಳ, ಮೊದ 
ಲಾದ ಅರಸರು ಆಗಾಗ್ಗೆ ದಾಳಿ ನಡಿಸಿದರು. ಕೈಕೆಳಗಿದ್ದ ಮಂತ್ರಿಗಳು ರಾಜ 
ದ್ರೋಹಿಗಳಾದರು. ಸುವರ್ಣವರ್ಷನು ತನ್ನ ಕಕನ ಮಾತನ್ನು ಮರೆಯದೆ, 


ಹ ಕನ್ನಡ ನಾಡಿನ ಕಥೆಗಳು 


ಎಲ್ಲ ಗೊಂದಲವನ್ನು ಶಾಂತನಡಿಸಿ ರಾಜ್ಯವನ್ನು ಕಾವಾಡಿದನು. ಅಷ್ಟ ರಲ್ಲಿ 
ನೃಪತುಂಗನು ದೊಡ್ಡವನಾಗಲು, ಚ ರಾಜ್ಯಭಾರ ಒಪ್ಪಿಸಿದನು. pe ಪ 
ತುಂಗನು ಪಟ್ಟಿ ಕೈ ಬಂದನಂತರ, ರಾಜ್ಯದಲ್ಲಿಯ ಚಿಕ್ಕಚಿಕ್ಕ ಜುಗ ರರು 
ತಲೆಯೆತ್ಕಿದರು. ಪುಂಡರು ಮತ್ತೆ ಗೊಂದಲ ನಡಿಸಿದರು. ತಂದೆ ಇರುವ 
ವರೆಗೆ ಒಳ್ಳೆ ಯ ರಾಜಭಕ್ಕಿಯಿಂದ ನಡೆದ ಸರದಾರರೂ ರಾಜ್ಯದಾಸೆಯಿಂದ 
ದಾರಿತಬ್ಬಿ ತು ಆಗ ನವತುಂಗನು ಆ ಬಂಡಾಯಗಳನ್ನು ಮುರಿಯು 
ವದರಲ್ಲಿ ಗಜ ದಂಗೆಗಾರರಲ್ಲಿ ಅಮೋಘವರ್ಷನ ಹಿರಿಯಮಗನ 
ಅಂಗವೂ ಇತ್ತು. ಬಂಕೆಯರಸ ಎಂಬ ಮುಖ್ಯ ದಳವಾಯಿಯು ನೃಪತುಂಗ 
ನಿಗೆ ಬಹಳಮಟ್ಟಿಗೆ ನೆರವಾದನು... ಮತ್ತು ಅವನೂ ಅಲ್ಲಲ್ಲಿ ದಂಡು ಕಟ್ಟಿ 
ಕೋಡು ಹೋಗಿ ಬಂಡಾಯ ಮುರಿದನು. ಅದರಿಂದ ಸಂತುಷ್ಟನಾಗಿ 
ನೃಪತುಂಗನು ಬಂಕೆಯರಸನನ್ನು ಬನನಸೆ, ಬೆಳಗೊಳ್ಳ ಕುಂದರಿಗೆೆ, 
ಕುಂದೂರು, ಪುಲಿಗೆರೆ ನಾಡುಗಳಿಗೆ ಅಧಿಪತಿಯನ್ನಾಗಿ ಮಾಡಿದನು. 

ತರುವಾಯ, ತಾನು ಸ್ವತಃ ಗುಜರಾತದ ಅರಸಕಮೇಲೆ ದಾಳಿ ಮಾಡಿ 
ಅವನಿಂದ ಕಪ್ಸವೆತ್ತಿದನು; ಹಾಗೆಯೇ ಮುಂದೆ ನಡೆದು, ಆಂಗ, ವಂಗ್ಕ 
ಕಳಿಂಗ ಅರಸರಿಂದಲೂ ಕಪ್ಪ-ಕಾಣಿಕೆಗಳನ್ನು ತೆಗೆದುಕೊಂಡು, ಅಲ್ಲಿಂದ 
ವೆಂಗಿಯ ಚಾಲುಕ್ಯ ಅರಸನನ್ನು ನೋಲಿಸಿದನು. ತಲಕಾಡಿನ ಗಂಗರಸ 
ರೊಡನೆ ಸ್ನೇಹೆ ಬೆಳೆಯಿಸಿ, ತನ್ನ ಮಗಳನ್ನು ಬೂತುಗರಾಯನಿಗೆ ಕೊಟ್ಟು 
ಬೀಗತನ ಮಾಡಿದನು. ಚಾಲುಕ್ಯರನ್ನು » ಮುರಿದು ತನ ರಾಜ್ಯ ಬೆಳೆಯಿಸಿ 
ಕೊಂಡಿದ್ದ ರಿಂದ ಮೊದಲು ಸುಮ್ಮ ನಿದ್ದ 'ಚಾಲುಕ್ಯರು ಕೆಲ ದಿವಸಗಳನಂತರ 
ಯುದ ಶೈ ಸಿದ್ಧ ರಾದರು. ಇಂಗವಳ್ಳಿ ಹ ಹತ್ತರ ಪೂರ್ವ ಚಾಲುಕ್ಯರಿಗೂ 
ರಾಷ್ಟ ಕೂಟರಿಗೂ ಯುದ ವಾಯಿತು. ಚಾಲುಕ್ಯರು ಸೋತು ಓಡಿದರು. 

[3 

ಆಮೇಲೆ, ನೃಪತುಂಗನು ಮಾಳವ ದೇಶದಿಂದ ಕಂಚಿಯವರೆಗಿರುವ 
ತನ್ನ ವಿಸ್ತಾರವಾದ ರಾಜ್ಯ ವನ್ನು ಓರಣಗೊಳಿಸಿದರು. ಒಂದೊಂದು 
ಪ್ರಾಂತಕ್ಕೆ ಒಬ್ಬೊಬ್ಬ ಬ್ಬ ಪ್ರಬಲ ಅಧಿಪತಿಯನ್ನು ನಿಯಮಿಸಿದನು. ಅಷ್ಟರಲ್ಲಿ 
ತನ್ನ ಕಾರ ಕ್ಸ ಸ್ಲನು ದೊಡ್ಡವನಾದ್ದ ರಿಂದ; pu ರಾಜಕಾರ್ಯನ 
ಶಿಕ್ಷಣ ಕೊಟ್ಟು, ಚಿಕ್ಕ ಚಿಕ್ಕ ರಾಜಕಾರ್ಯಗಳನ್ನು ಅವನಿಂದ ಮಾಡಿಸ 
ಹತ್ತಿದನು. ಖೆ ಹುರಿ ಮಗಳಿಂದ ರಾಜ್ಯಭಾರದಲ್ಲಿ ಇವನಿಗೆ 
ತುಂಬಾ ಸಹಾಯವಾಯಿತು. 


ಶಾಂತಿಪ್ರಿಯನಾದ ರಾಷ್ಟ್ರಕೂಟರ ನೃಪತುಂಗೆ ೭ 


ತಂದೆ ಅಜ್ಜಂದಿರಂತೆ ನೃವತುಂಗನು ಯುದ್ಧ ಪ್ರಿಯೆನಬ್ಲ; ವಿದ್ಯಾ 
ಪ್ರಿಯನು. ಜಗಳಗಂಟಿನಲ್ಲ; ಶಾಂತಿಪ್ರಿಯನು; ಮತ್ತು ಇವನ ಹಾರೈಕೆಯಂತೆ 
ಹೆಚ್ಚಿಗೆ ಯುದ್ಧಗಳೇ ಆಗಲಿಲ್ಲ. ಸಂಸ್ಕೃತ ಕನ್ನಡ ಕನಿಗಳಿಗೆ ಆಶ್ರಯ ಕೊಟ್ಟಿ 
ನಲ್ಲದೆ ತಾನೂ ಗ್ರಂಥಗಳನ್ನು ಬರೆದನು, ಕನ್ನಡದೊಳಗಂತೂ ನೃಪತುಂಗ 
ಅರಸನ « ಕವಿರಾಜ ಮಾರ್ಗ' ಎಂಬ ಅಲಂಕಾರಶಾಸ್ತ್ರ ಗ್ರಂಥವು ಪ್ರಸಿದ್ಧ 
ವಿದೆ. ಇದು ಕನ್ನಡದಲ್ಲಿಯೇ ಅತಿ ಪ್ರಾಚೀನ ಗ್ರಂಥ, ಈ ಗ್ರಂಧದಲ್ಲಿ ಇವನು 
ತನ್ನ ಕಾಲಕ್ಕೆ ಕರ್ನಾಟಕದ ಮೇರೆಯು ಕಾವೇರಿಯಿಂದ ಗೋದಾವರಿಯ 
ನದಿಯವರೆಗೆ ಹಬ್ಬಿತ್ತೆಂದು ಹೇಳಿರುವನು; ಮೇಲಾಗಿ, ಲಕ್ಷ್ಮೇಶ್ವರ, 
ಒಕ್ತುಂದ, ಕೊಫ್ಪಳ, ಕಿಸುವೊಳಲು, ( ಪಟ್ಟದಕಲ್ಲು) ಈ ಭಾಗದೊಳಗಿನ 
ಕನ್ನಡವೇ ತಿರುಳುಗನ್ನಡ ಎಂದೂ ನುಡಿದಿರುವನು. 

ನೃಪತುಂಗನು ಮಳಖೇಡವೆಂಬುವ ಊರನ್ನೇ ತನ್ನ ರಾಜಧಾನಿಯ 
ನ್ನಾಗಿ ಮಾಡಿಕೊಂಡಿದ್ದನು. ಇದೀಗ ಅದು ಮೊಗಲಾಯಿ ರಾಜ್ಯದಲ್ಲಿದೆ. ತನ್ನ 
ರಾಜಧಾನಿಯನ್ನವನು ರಾಜಬೀದಿ, ಅಂದವಾದ ವೇಟಿಯ ಸಾಲ, ಅಲ್ಲಲ್ಲಿ 
ಮೆರೆಯುವ ಸರೋವರ, ಅಗ್ರಹಾರ, ಧರ್ಮಶಾಲೆ, ಹೂದೋಟ, ಮಠ 
ಮೊದಲಾದವುಗಳೀದ ಇಂದ್ರನ ಎರಡನೆಯ ಅಮರಾವತಿಯಂತೆ ಶಿಂಗರಿ 
ಸಿದ್ದನು. 


ದಿನಗಳೆದಂತೆ, ನೃಸತುಂಗನಲ್ಲಿ ವೈರಾಗ್ಯ ತಲೆದೋರಿ ಜೀವನದಲ್ಲಿಯ 
ಸವಿಯು ಹಾರಿತು. ಆಗ್ರ, ಅವನು ಧರ್ಮಮತಗ್ರಂಥಗಳನ್ನೋದಲಾರಂಭಿಸಿ 
ದನು. ಇವನು ಜೈನನಿದ್ದರೂ ವೈದಿಕಮತಕ್ಕೆ ವಿರೋಧಿಯಾಗಿರಲಿಲ್ಲ. 
ಒಮ್ಮೆ ಮಹಾಲಕ್ಷ್ಮಿದೇವಿಗೆ ಹರಕೆಹೊತ್ತು, ತನ್ನ ರಾಜ್ಯದಲ್ಲಿಯ ಜೇನೆಯ 
ಪಿಡುಗು ದೂರಾದರೆ, ಎಡಗೈ ಬೆರಳುಗಳನ್ನು ಕೊಡುವೆನೆಂದು ಬೇಡಿ 
ಕೊಂಡನು. ಅದರಿಂದ ಪಾರಾದನಂತರ, ತನ್ನ ಎಡಗೈ ಬೆರಳುಗಳನ್ನು 
ಕಡಿದು ಹಾಕಿದನು. ಧರ್ಮದಲ್ಲಿ ಇವನಿಗೆ ತುಂಬಾ ವಿಶ್ವಾಸ. ತನ್ನ ಕೊನೆ 
ಗಾಲದಲ್ಲಿ ಮಗನಿಗೆ ರಾಜ್ಯ ಒಪ್ಪಿಸಿ ಜೈನಗುರುಗಳ ಸಹವಾಸದಲ್ಲಿ 
ಏಕಾಂತದೊಳಗೆ ಕಾಲಕಳೆಯುತ್ತಿದ್ದನಂತೆ. ಇವನು ಆಳಿದ್ದು ೬೫ ವರ್ಷ. 





೮ ಕನ್ನಡ ನಾಡಿನ ಕಥೆಗಳು 


೪ 
ಕನ್ನಡ ಕನಿಕುಲ ಗುರು 
ಮಹಾಕವಿ ಪಂಪ 
( ಕ್ರಿ. ಶ. ೯೩೩.) 
[ಪಂಪನಿಗೆ ಮಹಾಕಪಿ ಎಂದು ಅನ್ನುವರು. ಪಂಪನಿದ್ದ ಕಾಲಕ್ಕೇ ಅವನು ಕನ್ನಡ 
ಒಡೆಯ ಎಂದು ಪ್ರಖ್ಯಾತಿ ಇತ್ತು. ಮಂಗಳೂರಿನ ಥೀ. ಮುಳಿಯ ತಿಮ್ಮಪ್ಪಯ್ಯ 


ನನರು ಬರೆದ ನಾಡೋಜ ಹಂಪ ಎಂಬ ಪುಸ್ತಕದಿಂದ ಕೆಳಗಿನ ನಿಷಯವನ್ನು ಸಂಗ್ರ 
ಹಿಸಲಾಗಿದೆ. ] 


ಪಂಪನ ಹಿರಿಯರು ಮೊದಲು ಬಳ್ಳಾರಿಯ ಜಿಲ್ಲೆಯ ಕಡೆಗೆ ಇದ್ದರು. 
ಪಂಪನ ತಂದೆಯಾದ ಅಭಿರಾಮವೇವನು ಆ ದೇಶವನ್ನು ಬಿಟ್ಟು ಮುಂದೆ 
ಲಕ್ಷ್ಮೇಶ್ವರದ ನಾಡಿಗೆ ಬಂದನು. ಆಗ ಲಕ್ಷ್ಮ್ಮೇಶ್ವರಕ್ಕೆ ಪುಲಿಗೆರೆ ಎಂದು 
ಹೆಸರಿತ್ತು. ಆಲ್ಲಿ ಚಾಲುಕ್ಯರ ಮನೆತನದ ಅರಿಕೇಸರಿ ಎಂಬ ಅರಸು ಆಳು 
ತ್ರಿದ್ದನು. ಇವನು ರಾಷ್ಟ್ರಕೂಟ ಅರಸನಾದ ಆರನೆಯ ಕೃಷ್ಣನ ಮಾಂಡಲೀಕ 
ನಾಗಿದ್ದನು. 

ಅಭಿರಾಮದೇವನು ಜೈ ನಬ್ರಾಹ್ಮಣ; ಆದುದರಿಂದ, ಆಕಾಲಕ್ಕೆ ಜೆನ 
ಮತದಲ್ಲಿ ವಿದ್ವಾಂಸನೆಂದು ಹೆಸರು ಪಡೆದ ದೇವೇಂದ್ರಮುನಿ ಎಂಬುವರಲ್ಲಿ 
ಪಂಪನನ್ನು ಓದಲಿಕ್ಕೆ ಇಟ್ಟನು. ದೇವೇಂದ್ರಮುಥಿಗಳಿಗೆ ಪಂಪನು ಬಹು 
ಪ್ರೀತಿಯ ಶಿಷ್ಯನಾಗಿದ್ದನು. ಬುದ್ಧಿಯಲ್ಲಿಯೂ ಭಾವನೆಯಲ್ಲಿಯೂ ಪಂಪ 
ನನ್ನು ಸರಿಗಟ್ಟುವ ಶಿಷ್ಯರಾರೂ ಇರಲಿಲ್ಲ. 

ದೇವೇಂದ್ರಮುನಿಯು ಅರಿಕೇಸರಿಯ ಗುರುವಾಗಿದ್ದನು.ಅವನು ಮುಂದೆ 
ತನ್ನ ಪ್ರಿಯ ಶಿಷ್ಯನ ವಿದ್ಯೆ-ಬುದ್ಧಿಗಳನ್ನು ಕುರಿತು ಅರಿಕೇಸರಿಗೆ ಹೇಳಿದನು. 
ಪಂಪನು ತನ್ನ ವಿದ್ಯೆ ಮುಗಿದಬಳಿಕ ಕೆಲದಿನ ಬನವಾಸಿಯಲ್ಲಿದ್ದನು. ಅಲ್ಲಿಂದ 
ಬಂದಾಗ ಅರಿಕೇಸರಿಯು ಬನವಾಸಿಯನಾಡನ್ನು ಗೆದ್ದನು. ಪಂಪನು 
ನಿದ್ವಾಂಸನಿದ್ದಂತೆ, ಮಹಾ ವೀರನೂ ಇದ್ದನು. ಆತನು ಕೆಲಯುದ್ಧಗಳಲ್ಲಿ 
ಕಾದಿ ದುಡಿದವನಿದ್ದನು. ಅರಿಕೇಸರಿಯು ಬನವಾಸಿಯನಾಡನ್ನು ಗೆದ್ದಾಗಲೆ 
ಅವನಿಗೂ ಪಂಪನಿಗೂ ಗೆಳೆತನ ಬೆಳೆಯಿತು. ಪಂಪನು ವಿದ್ಯಾವಂತರ 
ಕುಲದಲ್ಲಿ ಹುಟ್ಟಿ ದವನು; ನಿದ್ಯಾಸಂಪನ್ನನು; ವಿದ್ಯೆಯಿಂದ ಶುದ್ಧ ಹೃದಯ 


ಕನ್ನಡ ಕಫಿಕುಲಗುರು ಮಹಾಕವಿ ವಂಪ ಛ 


ವಾದವನು. ಇಂಧವನ ಗೆಳೆತನವನ್ನು ಗುಣಿಗಳಾದವರು ಯಾರು ಹಾರೈಸದಿರ 
ಲಾರರು? 

ಅರಿಕೇಸರಿಯು ಗುಣಿಗಳ ಲೋಭಿ; ಆದುದರಿಂದ ಪಂಪನನ್ನು ಅವನ 
ಕುಲ-ಶೀಲ-ಗುಣಗಳನ್ನು ಅರಿತುಕೊಂಡು ತನ್ನ ಆಶ್ರಯದಲ್ಲಿಟ್ಟುಕೊಂಡನು. 
ಪಂಸಪನೂ ಅರಿಕೇಸರಿಯ ಓಲಗಕ್ಕೆ ಭೂಷಣನಾದನು. ತನ್ನ ಒಡೆಯನನ್ನು 
ವರ್ಣಿಸುವ ಭಾರತ ಅಧವಾ ವಿಕ್ರಮಾರ್ಜುನ ನಿಜಯನೆಂಬ ಭಾರತ ಕಾವ್ಯ 
ವನ್ನು "ಪುಲಿಗೆರೆಯ ತಿರುಳು ಕನ್ನಡ ದೊಳಗೆ ಬರೆದನು. ಇವನೇ ಆದಿಪುರಾಣ 
ನನ್ನೂ ಬರೆದಿರುವನು. ಇವನ ಕನ್ನ ಡಭಾಷೆಯ ಮಾಧುರ್ಯ, ಕಾನ್ಯಕಲೆಯ 
ವೈಭವ, ಇವುಗಳನ್ನೆಲ್ಲ ನೋಡಿ, ಹಾಡಿ ವಿದ್ವಜ್ಜನರು ಪಂಪನನ್ನು ಕನ್ನಡ 
ಕನಿಕುಲಕ್ಕೆ ಸಾರ್ವಭೌಮನೆಂದು ಹೊಗಳಿರುವರು. 

ಬನವಾಸಿದೇಶದಲ್ಲಿ ಸಂಪನು ಬಹುದಿನ ಕಾಲಕಳೆದನು. ಅದು ಬಹು 
ಸೊಬಗಿನ ನಾಡು. ಅಲ್ಲಿಯ ಸೃಷ್ಟಿಸೌಂದರ್ಯವನ್ನು ಹಲವು ಕವಿಗಳು 
ಹೊಗಳಿದಂತೆ ವಂಪನೂ ಹೊಗಳಿರುವನಷ್ಟೇ ಅಲ್ಲದೆ, ಪುಲಿಗೆರೆಯಲ್ಲಿ 
(ಲಕ್ಷ್ಮೇಶ್ವರ) ದ್ಹಾಗಲೂ, " ನೆನೆವುದೆನ್ನ ಮನಂ ಬನವಾಸಿ ದೇಶಮಂ' ಎಂದು 
ನೆನೆನೆನಿಸಿ ಹಾಡಿರುವನು. ಅದರೊಳಗೆ ಅವನು ಅನ್ನುನದು:- ತೆಂಕಣ 
ಗಾಳಿಯು ಮೈಗೆ ಸೋಂಕಿತೆಂದರೆ ಆಗುವ ಸುಖ, ಬಿರಿದಮಲ್ಲಿಗೆ ಕಂಡ ಸುಖ, 
ಇಂಪಾದ ಹಾಡನ್ನು ಕೇಳುವ ಸುಖ, ಇವೆಲ್ಲವುಗಳನ್ನು ನಾನು ಅನುಭವಿಸು 
ತ್ತಿರುವಾಗ-ಅಪ್ಟೇಅಲ್ಲದೆ-ನನ್ನತಲೆಯಮೇಲೆ ಅಂಕುಶವನ್ನಿಟ್ಟಿರೂ ನನ್ನ 
ಮನಸು ಬನವಾಸಿಯ ದೇಶವನ್ನು ನೆನೆವುದು. ಮುಂದೆ ಮುಂಡೆ, ಬನವಾಸಿ 
ದೇಶದೊಳಗೆ ಮರಿದುಂಬಿಯಾಗಿ ಕೋಗಿಲೆಯಾಗಿ ಹುಟ್ಟ ಬೇಕೆಂದೂ ಹಾಡಿ 
ಹಾರೈಸಿರುನನು. 

ಸಂಸನು ಕರ್ನಾಟಿಕ ಕನಿಗಳಿಗೆ ಗುರು. ಅವನ ಮುಂದೆ ಆದ ಕನಿ 
ಗಳೆಲ್ಲರೂ ಅವನನ್ನೂ ಅನನ ಕೃತಿಗಳನ್ನೂ ಹೊಗಳಿರುವರು. ಕನ್ನಡ 
ವಾಜ್ಮಯದೊಳಗೆ ಶಾಂತ ಚಂದಿರನಂತೆ ಮೆರೆಯುವ ಸಂಪನನ್ನು ಕನ್ನಡಿ 
ಗರು ಮುರೆಯಬಹುದ ? 


೫ 
ಗಂಗರ 
ಎರಡನೆಯ ಬೂತುಗರಾಯ 


( ಕ್ರಿ. ಶ. ೯೩೮-೯೬೦ ರವರೆಗೆ) 


[ಇವನು ಎರಡನೆಯ ನೀತಿಮಾರ್ಗ ಅಧವಾ ಎರೆಯಪ್ಪನ ಕಡೆಯ ಮಗ.ರಾಚ 
ಮಲ್ಲನ ತಮ್ಮ. ಅಣ್ಣನು ಆಳುತ್ತಿರುವಾಗ ಇವನು ಅನನ ಮೇಲೆ ದಂಡೆತ್ತಿಹೋಗಿ, 
ಅವನನ್ನು ಕೊಂದು ಪಟ್ಟನೇರಿದನು. ರಾಷ್ಟ್ರ ಕೂಟಿರೂ ಇವರೂ ಯುದ್ಧಮಾಡುವ 
ಪ್ರಸಂಗ ಈ ಕಾಲಕ್ಕೆ ನಿಂತಿತ್ತು. ಇವರಿಗೂ ರಾಷ್ಟ್ರ ಕೂಟರಿಗೂ ನೆಂಟಿಸ್ಮನವಿತ್ತು. 
ಕಲ್ಯಾಣದ ಚಾಲುಕ್ಕರೂ ಇವರೂ ಆಪ್ತರು. ನೀರವಿಕ್ರಮಾದಿತ್ಯನ ತಾಯಿಯು ಗಂಗ 
ಮನೆತನದವಳು. ತಲಕಾಡಿನ ಗಂಗರು ಎಂಬ ಇಂಗ್ಲಿಷ ಪುಸ್ತಕದ ಆಧಾರದಿಂದ) 


ಬೂತುಗರಾಯನು ರಾಷ್ಟ್ರಕೂಟರ ೨ನೆಯ ಅಮೋಘವರ್ಷನಿಗೆ 
ಬೇಕಾದವನು. ಆದುದರಿಂದ, ಅವನು ತನ್ನ ಮಗಳಾದ ರೇವಕೆಯನ್ನು 
ಬೂತುಗನಿಗೆ ಕೊಟ್ಟು ಮದುವೆಮಾಡಿ, ವರದಕ್ಷಿಣೆಯೆಂದು ಧಾರವಾಡ್ಕ 
ಬೆಳಗಾಂವಿ, ವಿಜಾಪೂರ ಜಿಲ್ಲೆಗಳ ಭಾಗವನ್ನು ಅವನಿಗೆ ಕೊಟ್ಟನು. 

ಬೂತುಗರಾಯನಿಗೆ ತನ್ನ ವಂಶದಲ್ಲಿ ಅಕ್ಕರತೆ ವಿಶೇಷ. ಎರಡನೆಯ 
ಆನೋಘವರ್ಷನು ಸಾಯಲು ಲಲ್ಲೆಯನೆಂಬ ದಳವಾಯಿಯು ರಾಷ್ಟ್ರ 
ಕೂಟರ ರಾಜ್ಯವನ್ನು ತಾನೇ ಆಳಬೇಕೆಂದು ಹೊಂಚು ಹಾಕಿದಾಗ, 
ಬೂತುಗನು ಈ ಅನ್ಯಾಯವನ್ನು ನೋಡಿ ಸುಮ್ಮನಿರದೆ, ರಾಜದ್ರೋಹಿ 
ಯಾದ ಲಲ್ಲೆಯನನ್ನು ಹಿಡಿದು ಸೆರೆಯಲ್ಲಿಟ್ಟು, ತನ್ನ ಬೀಗನಾದ ಮೂರನೆಯ 
ಕನ್ನರನನ್ನು ಪಟ್ಟಕ್ಕೆ ಕುಳ್ಳಿರಿಸಿ, ರಾಷ್ಟ್ರಕೂಟ ಅರಸರ ಮೇಲೆ ಬಂದ 
ಅರಿಷ್ಟವನ್ನು ದೂರಮಾಡಿದನು. 

ಹೀಗೆ ತನ್ನ ಮಾವನ ಮನೆತನವನ್ನು ರಕ್ಷಿಸಿದನಂತರ, ಬೂತುಗನು 
ಚೋಳರ ರಾಜಾದಿತ್ಯನನ್ನು ಬೆನ್ನಟ್ಟಿದನು. ಗಂಗರಾಜ್ಯವು ಚೋಳ-ರಾಷ್ಟ್ರ 
ಕೂಟರ ರಾಜ್ಯದ ನಡುವೆ ಇತ್ತು. ಚೋಳರು ಆಗಾಗ್ಗೆ ನಡೆಸುವ ದಾಳಿಗಳಿಂದ 
ಗಂಗ ಮತ್ತು ರಾಷ್ಟ್ರಕೂಟರ ಪ್ರಜೆಗಳಿಗೆ ತೊಂದರೆಯಾಗುತ್ತಿತ್ತು. ಒಮ್ಮೆ, 
ರಾಷ್ಟ್ರಕೂಟರ ಮೂರನೆಯ ಕನ್ನರನು ಜೋಳ ರಾಜ್ಯದೊಳಗೆ ನುಗ್ಗಿದನು. 


ವೀರೆ ಚಾವುಂಡರಾಯ ೧೧ 


ಆರ್ಕೋಣಂ ನೆರೆಯಲ್ಲಿ ತಕ್ಕೊಲಂ ಎಂಬಲ್ಲಿ ಯುದ್ಧ ನಡೆಯಿತು. ಬೂತುಗನು 
ಕನ್ನರನ ಸಹಾಯಕ್ಕೆ ಹೋಗಿದ್ದನು. ತನ್ನ ಕಾರ್ಯದಿಂದ ಬೂತುಗನು 
ಚೋಳರ ದಂಡನ್ನು-ಮದ್ದಾನೆಯು ಬಾಳೆಗಿಡದ ಬನವನ್ನು ಮುರಿದುಹಾಕು 
ವಂತೆ-ಮುರಿದ್ಳು ಅಂಬಾರಿಯನ್ನೇರಿ ಕುಳಿತ ರಾಜಾದಿತ್ಯನನ್ನು ಕೊಂದು 
ಹಾಕಿದನು. ಈ ವೀರಕೃತ್ಯದಿಂದ ಸಂತುಷ್ಟನಾದ ಕನ್ನರನು ಬೂತುಗನಿಗೆ 
ಬನವಾಸಿಯ ನಾಡನ್ನು ಉಂಬಳಿ ಹಾಕಿಕೊಟ್ಟಿನು. 

ಮುಂದೆ, ಗುಜರಾತದಲ್ಲಾಳುತ್ತಿದ್ದ ಚಾಲುಕ್ಯವಂಶದ ಮೂಲರಾಜನು 
ಕಲಚೂರಿಯ ಅರಸರ ಚಿತ್ರಕೂಟವನ್ನು ಮುತ್ತಿದನು. ಆಗೃ ಕಲಚೂರಿಯ 
ಅರಸನ ಸಹಾಯ ಕೇಳಿದನು. ಕನ್ನರನು ಬೂತುಗರಾಯನನ್ನು ಗುಜರಾತಕ್ಕೆ 
ಕಳಿಸಿದನು. ಆ ಕಾಲದಲ್ಲಿ ಬೂತುಗನು ಮಾರಿದ ಪರಾಕ್ರಮ ತೋರಿಸಿ, 
ಮೂಲರಾಜನಿಂದ ಚಿತ್ರಕೂಟದ ಮುತ್ತಿಗೆಯನ್ನು ತೆಗೆಯಲು ಹಚ್ಚಿದನು. 
ಬೂತುಗರಾಯನು ಮೂಲರಾಜನಿಂದ ಕನ್ಸಕಾಣಿಕೆಗಳನ್ನು ಸ್ವೀಕರಿಸಿ ಸಪ್ತ 
ಮಾಳವ ದೇಶಗಳನ್ನು ಗೆದ್ದು, ಸೀಮೆಯ ಗುರುತಿಗಾಗಿ ಅದಕ್ಕೆ ಮಾಳವ 
ಗಂಗ ಎಂಬ ತನ್ನ ಹೆಸರನ್ನಿಟ್ಟನು. 


OS MONG Cn ಚ | 
ಪರನಾರೀ ಸೋದರನಾದ 
ವೀರಚಾವುಂಡರಾಯ 


( ಕ. ಶ. ೯೭೭ ) 


[ಗಂಗ ಅರಸನಾದ ಮಾರಸಿಂಹನ ಅಳಿಕೆಯಲ್ಲಿ ಚಾವುಂಡೆರಾಯನೆಂಬ ಮಹಾ 
ವೀರ ದಂಡನಾಯಕನಿದ್ದನು. ಮಾರಸಿಂಹನು ಮೈಸೂರಿನಿಂದ ಬೆಳೆಗಾನಿಯವರೆಗೆ 
ತನ್ನ ರಾಜ್ಯವನ್ನು ಬೆಳೆಯಿಸಿದ್ದನು. ಜೈನನಾದ ಕಾರಣ ಬಂಕಾಪುರದಲ್ಲಿ ಸಲ್ಲೇಖನನೆಂಬ 
ಉಪವಾಸ ವೃತದಿಂದ ಮಡಿದನು. ಚಾವುಂಡರಾಯನು ಆಗ ಗಂಗರಸರ ರಾಜ್ಯಭಾರ 
ವನ್ನು ಹೊತ್ತು ಅವನ ಮಕ್ಕಳಿಗೆ ಪಟ್ಟಗಟ್ಟದನು. ತಲಕಾಡಿನ ಗಂಗರು ಎಂಬ 
ಇಂಗ್ಲಿಷ ಪುಸ್ತಕದ ಆಧಾರದಿಂದ) 

ಗಂಗ ಅರಸನಾದ ಮಾರಸಿಂಹನ ಮರಣದನಂತರ ರಾಜ್ಯದಲ್ಲಿ ಅನಾ 
ಯಕತೆಯುಂಟಾಯಿತು. ಅವನ ಮಕ್ಕಳು ಇನ್ನೂ ಚಿಕ್ಕವರು. ಧಾರವಾಡ 


೧೨ ಕನ್ನಡ ನಾಡಿನ ಕಥೆಗಳು 


ಸೀಮೆಯನ್ನು ಆಳುತ್ತಿದ್ದ ಛಬ್ಬಿಯ ವಾಂಚಾಲದೇವನು ಉತ್ತರದ ಅಂದರೆ 
ಧಾರವಾಡ ಸೀಮೆಗೆಲ್ಲ ತಾನೇ ಆರಸನೆಂದು ಸಾರಿದನು. 

ಚಾವುಂಡರಾಯನು ಗಂಗರಲ್ಲಿ ಅಜ್ಜಮುತ್ತಂದಿರಿಂದ ದುಡಿದ ವಂಶದ 
ವನು. ಅನನ ತಂದೆಯ ಹೆಸರು ಮಹಾಬಲಯ್ದ; ಅಜ್ಜನು ಗೋವಿಂದಮಯ್ಯ, 
ಚಿಕ್ಕಂದಿನಿಂದ ಗಂಗರಾಜರಲ್ಲಿ ದುಡಿದು ಬೆಳೆದ ಚಾವುಂಡರಾಯನು ದೊಡ್ಡವ 
ನಾದಮೇಲೆ ತನ್ನ ಒಡೆಯನಿಗೆ ಹಲವು ಯುದ್ಧ ಗಳಲ್ಲಿ ಗೆಲವು ತಂದುಕೊಟ್ಟ 
ವನು, ಸತ್ಯಸಂಧನು ವರನಾರೀ ನೋದರನು, ಮಹಾ ಸ್ವಾಮಿಭಕ್ಕನು. 

ಪಾಂಚಾಲದೇವನು ಹೀಗೆ ಒಮ್ಮಿಂದೊಮ್ಮೆ ಉಬ್ಬಿ ಗರ್ವಿಷ್ಟನಾದು 
ದನ್ನು ಕಂಡು, ಧಾರವಾಡನಾಡಿಗೆ ದಂಡೆತ್ತಿ ಹೊರಟನು. ಉಚ್ಚಂಗಿದುರ್ಗ 
ಬೇಡಗಕೋಟಗಳನ್ನು ತನ್ನ ವರಾಕ್ರಮದಿಂದ ಗೆದ್ದು, ಮುಂದೆ ಪಾಂಚಾಲ 
ದೇವನನ್ನು ಬೆನ್ನಟ್ಟಿ ಯುದ್ಧದಲ್ಲಿ ಕೊಂದನು. ಗಂಗರಸರಿಗೆ ಒಪ್ಪುವ 
ಚಲದಂಕ ಮೊದಲಾದ ಬಿರುದುಗಳನ್ನು ತಾನು ಧರಿಸಿದ ಮುದುರಾಚಯ್ಯ 
ಎಂಬುವನನ್ನು ಬಾಗೆಯೂರಿನ ಕಾಳಗದಲ್ಲಿ ಸಡೆಬಡಿದನು. ವಯಸ್ಸಿಗೆ ಬಂದ 
ನಂತರ ಮಾರಸಿಂಹನ ಮಗನಾದ ರಾಚಮಲ್ಲಸಿಗೆ ತಾನು ಸ್ವತಃ ನಿಂತು 
ವಟ್ಟಗಟ್ಟದನು. 

ಮಾರಸಿಂಹನ ಅಳಿಕೆಯಬ್ಲಂತೂ ಚಾವುಂಡರಾಯೆನೇ ಮುಖ್ಯ ಸೂತ್ರ 
ಧಾರ. ಸ್ವಾಮಿನಿಷ್ಟೆ ಯಿಂದ ಅನನು ನಡೆಸಿದ ಕಾರ್ಯಕ್ಕೆ ಮೆಚ್ಚಿ ರಾಚಮಲ್ಲನು 
ಚಾವುಂಡನಿಗೆ "ರಾಯ' ಎಂಬ ಬಿರುದು ಕೊಟ್ಟನು ತನ್ನ ಏಳಿಗೆಯ ಕಾಲಕ್ಕೆ 
ಚಾವುಂಡರಾಯನು ಬಡವರಿಗಾಗಿ ಹಲವು ಉಪಕಾರಗಳನ್ನು ಮಾಡಿದನು. 

ಚಾವುಂಡರಾಯನು ಬರಿಯ ದಂಡನಾಯಕನಾಗಿರದೆ, ಮಹಾ 
ವಿದ್ವಾಂಸನೂ ಆಗಿದ್ದನು. ಚಿಕ್ಕಂದಿನಲ್ಲಿ ವ್ಯಾಕರಣ, ತರ್ಕ ಗಣಿತ, ವೈದ್ಯ 
ಸಾಹಿತ್ಯ ಮುಂತಾದ ಶಾಸ್ತ್ರಗಳನ್ನು ಓದಿದ್ದನು. ತನಗೆ ಪುರಸತ್ತು ಆದಾಗ 
ಆಗಾಗ್ಗೆ ಅವುಗಳನ್ನು ಓದಿಯೂ ಆನಂದವಡುತ್ತಿದ್ದನು. ಸಂಸ್ಕೃತ, ಕನ್ನಡ, 
ಪ್ರಾಕೃತ, ಹೀಗೆ ಮೂರು ಭಾಷೆಗಳನ್ನು ರಾಯನು ಚನ್ನಾಗಿ ಬಲ್ಲವನಾಗಿದ್ದನು. 

ಇವನು ಕನ್ನಡದಲ್ಲಿ ಚಾವುಂಡರಾಯಪುರಾಣವೆಂಬ ದೊಡ್ಡ 
ಜೈನಗ್ರಂಥವನ್ನು ಬರೆದಿದ್ದು, ಅದರಲ್ಲಿ ಚೈನಗುರುಗಳಾದ ತೀರ್ಥಂಕ 
ರರ ಜೀವನವನ್ನು ನರ್ಣಿಸಿರುವನು. ಮೈಸೂರು ಸಂಸ್ಥಾನಕ್ಕೆ ಸೇರಿದ ಹಾಸನ 


ಸಳನ ಭಾಗ್ಯ ೧ಪ್ಲಿ 


4 


ಜಿಲ್ಲೆಯಲ್ಲಿರುವ ಶ್ರವಣಬೆಳಗೊಳ ಎಂಬ ಬೆಟ್ಟಿ ದಮೇಲೆ ಬಹು ದೊಡ್ಡದೂ 
ಸುಂದರವೂ ಆದ ಗೊಮ್ಮಟೇಶ್ವರ ಮೂರ್ತಿಯನ್ನು ಇವನೇ ಸ್ಥಾಪಿಸಿದನು. 
ಇವನ ಆಯುಷ್ಯದಲ್ಲಿ ಚಾಲುಕ್ಯರಿಗೂ ಚಜೋಳರಿಗೂ ಅನೇಕ ಕಾಳಗ 
ಗಳಾದವು. ಜೈನಮತದವನಿದ್ದರೂ ಇವನು ಯಾವ ಅನ್ಯ'ಮತದವರನ್ನೂ 
ತುಚ್ಸ ಮಾಡಲಿಲ್ಲ. 

ಗು ಶ್ರವಣಬೆಳಗೊಳದಲ್ಲಿ ಸ್ಟಾಪಿಸಿದ ಗೊಮ್ಮಟೇಶ್ವರ 
ಮೂರ್ತಿಯೆಂದರೆ, ಸೌಂದರ್ಯದ ರಾಸಿ. ಭವ್ಯತೆಯ ನಿವಾಸ. ಇದನ್ನು 
ನೋಡಲಿಕೆಂದು ಈಗಲೂ ಚೀನ-ತಿಬೇಟಿಗಳಿಂದ ಜನರು ಬರುವರು. 
ಒಂದುಸ್ಥಾನದಲ್ಲಿಯ ಜೈನರ ಎಲ್ಲ ಕ್ಷೇತ್ರಗಳನ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. 
ಕರ್ನಾಟಕದ ಪ್ರೇಕ್ಷಣೀಯ ಸ್ಪಳೆಗಳಲ್ಲಿ ಒಂದಾಗಿದೆ. 


ರಾರ ತಾ ವರರ ಲಾತಾ 


೭ 
ಸಳನ ಭಾಗ್ಯ 
( ಸೊಯ*. ಸಳ) 


( ಕ್ರೈ. ಶ. ೧೦೦೬ ) 


[ಸಳೆನು ಹೊಯ್ಸಳ ರಾಜರ ಮೂಲಪುರುಷ. ಇವನಿಂದಲೇ ಆದು ಮೊಳೆದು ಬೆಳೆ 
ಯಿತು. ಸಳನ ವಿಷಯದಲ್ಲಿದ್ದ ಒಂದು ಕತೆಯಿದು. ಇದು ಎಪಿಗ್ರಾಫಿಕಾ ಕರ್ನಾಟಕಾ 
ಎಂಬುವ ಪುಸ್ತಕದಲ್ಲಿ ಬಂದಿದೆ. ] 


ಸಳನು ನೋಮವಂಶಕ್ಕೆ ಸಂಬಂಧಿಸಿದ ಯೆದುಕುಲದವನು. ಇವನು 
ಉತ್ತರದಿಂದ ಬಂದು ಶಶಕಪುರಿ( ಮೂಡಗೆರೆ ತಾಲೂಕಿನಲ್ಲಿಯ ಅಂಗಡಿ) 
ಎಂಬಲ್ಲಿ ಇದ್ದನು. ಆಗ, ಅಂಗಡಿಯು ಒಂದು ಚಿಕ್ಕ ಹಳ್ಳಿ. ಸುತ್ತೆಲ್ಲ 
ಭಯಂಕರವಾದ ಕಾಡು. ಸಳನು ಬಹು ಶೂರನೂ ವ್ಯವಹಾರ ಚತುರನೂ 
ಇದ್ದುದರಿಂದ ಅಂಗಡಿ ಎಂಬ ಊರಿಗೆ ಗೌಡನಾಗಿ, ಕಾಡಿನಿಂದ ಊರೊಳಗೆ 
ಬಂದು ಹಾವಳಿ ನಡಿಸುವ ಕಾಡು ಮೃಗಗಳಿಂದ ಊರವರನ್ನು ಕಾಯುತ್ತಿ 
ದ್ದನು. ಅವನ ಈ ಕಾರ್ಯಕ್ಕಾಗಿ ಅಂಗಡಿ ಊರವರು ಸಳನಿಗೆ ವರ್ಷಕ್ಕೆ 
ಇಂತಿಷ್ಟಂದು ಕಾಳು-ಕಡಿ ಕೊಡುತ್ತಿದ್ದರು. 


೧೪ ಕನ್ನಡ ನಾಡಿನ ಕಥೆಗಳು 


ಹೀಗೆ, ಹಲವು ದಿನ ನಡೆಯುತ್ತಿರಲ್ಕು ಸೆಳನಲ್ಲಿ ಕಾಳು-ಕಡಿ ಬಹಳ 
ಕೂಡುಬಿದ್ದವು. ಆಗ್ರ ತನ್ನ ಊರಿನ ರಕ್ಷಣೆಗಾಗಿ ಸಳನು ಒಂದು ಚಿಕ್ಕ 
ದಂಡನ್ನು ಕಟ್ಟಿದನು. ಇವನು ಮತದಿಂದ ಜೈನನು. ಇವನ ಗುರುಗಳು 
ಸುದತ್ತಯೆತಿ ಎಂಬವರು. ಸಳೆನಿಗೆ ಗುರುಗಳಲ್ಲಿ ಬಹಳ ಆದರ. ಒಂದು ದಿನ 
ಅಂಗಡಿಯ ವಸಂತಮ್ಮನ ಗುಡಿಯಲ್ಲಿ ಗುರುಗಳಿಂದ ಧರ್ಮದ ವಿಷಯವನ್ನು 
ಕೇಳುತ್ತ ಕುಳಿತಾಗ, ಸುದತ್ತಸಿದ್ದಮುನಿಗಳು ದೂರದಲ್ಲಿ ಒಂದು ಹುಲಿಯು 
ಮೊಲವನ್ನು ಬೆನ್ನಟ್ಟಿ ಭರದಿಂದ ಓಡುತ್ತಿರುವುದನ್ನು ಕಂಡರು. ಹುಲಿಯ 
ಬಾಯಿಗೆ ಸಿಕ್ಕ ಮೊಲವು ಸಾಯುವುದೆಂದು ಅಂದುಕೊಂಡು, ತಮ್ಮ 
ಧರ್ಮ-ಶ್ರವಣದಲ್ಲಿ ಮನಮುಟ್ಟಿ ಕುಳಿತಿರುವ ಶಿಷ್ಯನಾದ ಸಳನನ್ನು ಕುರಿತು 
"ಅದಂ ವಮೊಯ್‌ಸಳ' ಎಂದರು. ಗುರುಗಳ ಬಾಯಿಂದ ಈ ಮಾತು ಹೊರಡು 
ವದೇ ತಡ, ಸಳನು ಲಗುಬಗೆಯಿಂದ ತಾನು ಓಡಿ, ಹುಲಿಯ ಬೆನ್ನುಹುತ್ತಿ 
ತನ್ನ ಕೈಯಲ್ಲಿಯ ಕರಾರಿಯಿಂದ ಅದನ್ನು ಸೆಳೆದು ಲೀಲೆಯಿಂದ ಅದನ್ನೆ ತ್ರಿ, 
ಹಿಡಿದು ಗುರುಗಳಿಗೆ ತೋರಿಸಿದನು. ಶಿಷ್ಯನ ಶೌರ್ಯವನ್ನು ಕಣ್ಣಾರೆ ಕಂಡ 
ಸುದತ್ತಯತಿಗಳಿಗೆ ಪರಮಾನಂದವಾಯಿತು. ತಮ್ಮ ಶಿಷ್ಯನಿಗೆ ಉತ್ತರೋ 
ತ್ತರ ಯಶಸ್ಸಾಗಲೆಂದು ಹಾಡಿ ಹರಿಸಿದರು. ಮುಂದೆ, ಅವನು ಫಟ್ಟಿ 
ಗಳಲ್ಲಿಯ ಚಿಕ್ಕ ಚಿಕ್ಕ ನಾಯಕರನ್ನು ಗೆದ್ದು, ಮಲೆಪರ ಅಂದರೆ ಮಲೆನಾಡಿ 
ನವರಿಗೆ ಅರಸನಾದನು. 

ಆ ಕಾಲಕ್ಕೆ ಜನರಲ್ಲಿ ದೇವರು-ದಿಂಡರು ಧರ್ಮ-ಕರ್ಮಗಳಲ್ಲಿ ಶ್ರದ್ಧೆ 
ಹೆಚ್ಚಾಗಿತ್ತು. ಸುದತ್ತಯತಿಗಳಂತೂ ಅಂಗಡಿ ಊರವರಿಗೆ ದೇವರಂತಿದ್ದರು. 
ಜನರು ಅವರನ್ನು ಕೇಳದೆ ಯಾವ ಕೆಲಸಗಳನ್ನೂ ನೆರವೇರಿಸುತ್ತಿರಲಿಲ್ಲ. 
ಯತಿಗಳಲ್ಲಿ ವಿಲಕ್ಷಣವಾದ ತೇಜಸ್ಸು ಬೆಳಗುತ್ತಿದ್ದುದರಿಂದ ಅವರಾಡಿದ 
ಮಾತಿಗೆ ಯಾರೂ ಇದಿರಾಡುತ್ತಿರಲಿಲ್ಲ. ಅವರು ಜನರಿಂದ ಸಳನಿಗೆ ಎಲ್ಲ 
ಬಗೆಯೆ ಸಹಾಯವನ್ನೊದಗಿಸಿಕೊಟ್ಟಿರು. ಬರಬರುತ್ತ, ಸಳನು ತನ್ನ 
ದಂಡನ್ನು ಬೆಳೆಯಿಸಿಕೊಂಡು ಸುತ್ಮುಮುತ್ತಿನ ನಾಡಿಗೆ ನಾಯಕನಾದನು. 

ಆಗ, ಸಳನು ಇರುತ್ತಿರುವ ನಾಡು ದಕ್ಷಿಣದ ಜೋಳರಾಜರ ವಶ 
ದಲ್ಲಿತ್ತು. ಅವರ ಆಳಿಕೆಯಿಂದ ತನ್ನ ತಾಯಿನಾಡನ್ನು ಸ್ವತಂತ್ರಗೊಳಿಸ 
ಬೇಕೆಂದು ಸಳನು ಚಾಲುಕೃರ ಸಹಾಯಸಡೆದು ಕಾದಿ, ತನ್ನ ನಾಡಿಗೆ 


ಆಹನಮಲ್ಲ ಸೋಮೇಶ್ವರನ ಜಲಸಮಾಧಿ ೧೫ 


ಸ್ವಾತಂತ್ರ್ಯ ಹೊರಕಿಸಿಕೊಟ್ಟನು. ಮೈಸೂರು ಸೀಮೆಯಿಂದಲೇ ಇವನು 
ಚೋಳರ ಆಳಿಕೆಯನ್ನು ಕಿತ್ಕೊಗೆದನು... ಹೊಯ್ಸಳ ವಂಶದವರು 
ಸುಮಾರು ೯೦ ವರ್ಷ ಆಳಿದರು. ಮೊದಲು ಅವರ ರಾಜಧಾನಿ ಬೇಲೂರು 
ಇದ್ದು, ಮುಂದೆ ದ್ವಾರಸಮುದ್ರವಾಯಿತು. 


೮ 
ಆಹವಮಲ್ಲ 
ಸೋಮೇಶ್ವರನ 

ಜಲಸಮಾಧಿ 
(ಕ್ರೈ. ಶ. ೧೦೪೦-೧೦೬೯ ) 


[ ಚಾಲುಕ್ಕರ ೧ನೆಯ ಸೋಮೇಶ್ವರನು ಕಲ್ಯಾಣದ ಚಾಲುಕ್ಯ ವಂಶದವನು. 
ಪ್ರಸಿದ್ಧನಾದ ೨ನೆಯ ವಿಕ್ರಮಾದಿತ್ಯನ ತಂದೆ. ಇವನಿಗೆ ಕೆಟ್ಟ ಜ್ವರ ಬಂದು, ಅವು 
ಕೊನೆಯವರೆಗೆ ಕಡಿಮೆಯಾಗದ್ದರಿಂದ ಕುರುವತ್ತಿ ( ಬಳ್ಳಾರಿ ಜಿಲ್ಲೆಸಯ ಹತ್ತರ 
ತುಂಗಭದ್ರಾನದಿಯಲ್ಲಿ ಜಲಸಮಾಧಿ ಹೊಂದಿದ ದೃಶ್ಯ, ಬಿಲ್ಲಣ ಕವಿಯ ವಿಕ್ರಮಾಂಕ 

೧ಗಿ 9 00 
ದೇನಚರಿತ ಎಂಬ ಸಂಸ್ಕೃತೆ ಕಾವ್ಯದಿಂದ ಪುಟ ತಿರಿ. | 


೧ನೆಯ ಸೋಮೇಶ್ವರನು ಚೋಳರ ವೀರರಾಜೇಂದ್ರನೊಡನೆ ಯುದ್ಧ 
ನಡಿಸಬೇಕೆಂದು ಯೋಚಿಸುವಷ್ಟರಲ್ಲಿ ಅವನಿಗೆ ಕೆಟ್ಟಿ ಜ್ವರ ಬಂದವು. ರಾಜ 
ವೈದ್ಯರಿಂದ ಎಷ್ಟು ಉವಚಾರ ನಡಿಸಿದರೂ ಜ್ವರ ಇಳಿಯದೆ ಏರುತ್ತ 
ಹೋದವು. ಮೈ ಎಂಬುದು ಕೆಂಡದಂತಾಯಿತು. ಮೈಗೆ ತಂಪುಗೊಳಿಸುವ 
ಗಂಧವನ್ನು ಬಳಿದು ಎಣ್ಣೆ ಹಚ್ಚಿ ಪ್ರಯತ್ನಿಸಿದ್ದಾಯಿತು. ಯಾವುದ 
ರಿಂದಲೂ ಕಡಿಮೆಯಾಗದೆ ಜೀವದಿಂದಿರುವದೇ ಅಸಹ್ಯವಾಯಿತು. ಆಗ 
ಸೋಮೇಶ್ವರನು ಈ ಜನುಮವು ನೀರು ಮೇಲಣ ಗುಳ್ಳೆಯಂತೆ. ಈಗ 
ಕಾಣಿಸಿ ಇನ್ನೊಂದು ಗಳಿಗ್ಗೆ ಅಳಿಯುವಂಥದು. ನನಗೆ ಪಾರ್ವತೀಶ್ವರನಾದ 
ಈಶ್ವರನೇ ಗತಿ ಹೊರ್ತು ಇನ್ನಾರಿಲ್ಲ. ಹೀಗೆ, ಹಾಸಿಗೆಯ ಮೇಲೆ ಹೊರಳುತ್ತ 
ಸಾಯುವದಕ್ಕಿಂತ, ತುಂಗಭದ್ರಾ ತಾಯಿಯ ತೊಡೆಯಮೇಲೆ ಮಲಗಿ, ಶಿವ 


೧೬ ಕನ್ನಡ ನಾಡಿನ ಕಥೆಗಳು 


ನನ್ನು ಸ್ಮರಿಸುತ್ತ ದೇಹ ಬಿಡುವಡೊಳ್ಳಿತು. ಇರುವವರೆಗೆ ಕ್ಸಿ ಲಾದಷ್ಟು ಶ್ರೀ 
ಕಂಠನ ಸೇವೆಯಲ್ಲಿ ಕಾಲಕಳೆದುದಾಯಿತು. ಇನ್ನು ಎಲ್ಲಿಯಾದರೂ ಹೇ 
ಗಾದರೂ ಬೀಹವನ್ನು ಬಿಡುನದಕ್ಕಿಂತ ಪ್ರಣ್ಯನದಿಯಲ್ಲಿ ದೇಹಬಿಡುವುದೇ 
ವಿಹಿತವೆಂದು ಮಂತ್ರಿಗಳಿಗೆ ತಿಳಿಸಿದನು.” 

ಆಗ, ತನ್ನ ಹೆಂಡಿರು, ಮಕ್ಪಳು, ಮಂತ್ರಿಗಳು ಸೈನಿಕರು, ಇವರನ್ನೆಲ್ಲ 
ಕಟ್ಟ ಕೊಂಡು ಶುಂಗಾತೀರದ ಲಿರುವ ಕುರವಕ್ಕಿಗೆ ನಡೆದನು. ಸುತ್ತು 
0 ಹಳ್ಳಿಗಳೆಲ್ಲಿಲ್ಲ ಅರಸನು ಜಲಸಮಾಧಿಯನ್ನು ತೆಗೆದುಕೊಳ್ಳುವನೆಂಬ 
ದಟ್ಟಿವಾರ್ತೆಯು ಹಬ್ಬಿತು. ದೂರದೂರಿಂದ ಜನರು ನೋಡಲಿಕ್ಕೆಂದು 
ಗುಂಪುಗುಂಪಾಗಿ ನೇರಹತ್ತಿದೆರು. ದೇಹವನ್ನು ಬಿಡುವ ದಿನ ರಾತ್ರೆ ಮೂರು 
bo. ಗಂಟೆಯ ಹೊತ್ತಿಗೆ ಆ ನೋ ವನ್ನು ನೋಡಲಿಕ್ಕೆಂದು ಜನರು 

ಳ ಹಿಡಿದುಕೊಂಡು ಕುಳ್ಳಿ ರಹತ್ತಿದರು. 

ಅರಸನು ಬೆಳಿಗ್ಗೆ ಸ್ಲಾನಮಾಡಿ, ಬೆಳಗಿನ ತನ್ನ ಧಾರ್ಮಿಕ ವಿಧಿಗಳ 
ಕೈೆ್ಲ್ಲ ಮುಗಿಸಿಕೊಂಡನು. ತಮ್ಮನ್ನು ಇನ್ನು ಅರಸನು ಅಗಲುವನೆಂದು 
ಎಲ್ಲರ ಮುಖಗಳು ಬಾಡಿದ್ದವು. ಹೆಂಡಿರು-ಮಕ್ಕಳು, ಅತ್ಯಂತ ಪ್ರೀತಿಯ 
ಮಂತ್ರಿಗಳು ಆಳು-ಹೋಳು ಮೊದಲಾ ದವರ್‌ ಕಣ್ಣುಗಳಲ್ಲಿ ಅಖಂಡವಾಗಿ 
ನೀರು ಸುರಿದ್ಕು ಅವರ ಮುಖಗಳು ದುಃಖದಿಂದ ಕೆಂವೇರಿದ್ದವು. 

ಅರಮನೆಯ ಜನರು, ಮಂತ್ರಿಗಳು, ಬ್ರಾಹ್ಮಣರು ಇವರನ್ನೆಲ್ಲ ಕೂಡಿ 
ಕೊಂಡು ಅರಸನು ಪಲ್ಲಕ್ಕಿಯಲ್ಲಿ ಕುಳಿತು ನದಿಯ ದಂಡೆಗೆ ಬಂದನು. ತನ್ನ 
ವಸ್ರ್ರಗಳನ್ನೆಲ್ಲ ತೆಗೆದು, ಮೈಮೇಲೆ ಒಂದು ಶಲೈಯನ್ನು ಹೊತ್ತುಕೊಂಡು, 
ಮಂತ್ರಿಗಳಿಂದ ಕೈಹಿಡಿಸಿಕೊಂಡು ತುಂಗಾ ನದಿಯಲ್ಲಿಳಿದನು. ಆಗ, ತನ್ನ 
ಕೈಯಿಂದಲೇ ಬಡಬಗ್ಗ ರಿಗೂ ಜು ಆ ಸಜ್ಜನರಿಗೂ ಮನದಣಿ 
ತ ಮಾಡಿದನು. "ಸರಮಾತ ೬ನನ್ನು ಧ್ಯಾನಿಸುತ್ತಲೇ ನೀರಲ್ಲಿ ಮುಂದೆ 
ಮುಂದೆ ನಡೆದನು. ಅರಸನು ಮುನ್ನ ಜಿದಂತೆಲ್ಲ ನೋಡುತ್ತಿದ್ದ ಹಾಗೆಯೇ 
ಜನರ ಕಣ್ಣುಗಳಿಂದ ಗಲ್ಲಗಳ ಮೇಲೆ ಧಾರೆ ಧಾರೆಯಾಗಿ ನೀರು ಹೆರಿಯುತ್ತಿ 
ದ್ವ್ಹವು. ಅರಮನೆಯ ರಾಣಿಯವರ ದುಃಖಕ್ಕಂತೂ ಅಳತೆಯೇ ಇರಲಿಲ್ಲ. 
ಎಲ್ಲರ ಕಣ್ಣುಗಳು ನೀರೊಳಗೆ ಇಳಿದ ಅರಸನ ಮುಖ್ಯ ಕಣ್ಣು, ಮೈ-ಕೈಗಳ 
ಚಟುವಟಕೆಗಳಲ್ಲಿ ಕೀಲಿಸಿದಂತಾಗಿದ್ದವು. ಕುತ್ತಿಗೆಮಟಿ ನೀರಲ್ಲಿ ಹೋಗಿ, 


ತ್ರಿಭುವನಮಲ್ಲ ಚಾಲುಕ್ಕ ವಿಕ್ರಮಾದಿತ್ಯ ೧೭ 


ಅಲ್ಲಿ ನಿಂತು ಅತ್ಯಂತ ಭಕ್ತಿಯಿಂದ ಅರಸನು ಸೂರ್ಯನಿಗೆ ನಮಸ್ಕಾರ 
ಮಾಡಿದನು. ಬಾಯಿಂದ ಏನೇನೊ ನುಡಿದು, ಕಣ್ಮುಚ್ಚಿ ಬೇಡಿಕೊಂಡನು. 
ತರುವಾಯ ನೆರೆದ ತನ್ನ ಪ್ರಜೆಗಳನ್ನೆಲ್ಲ ಒಮ್ಮೆ ಸುತ್ತಲೂ ನೋಡಿ, ಅವರೆಲ್ಲ 
ರಿಗೂ ಕ್ಸ ಮುಗಿದು, ಹರಹರ ಮಹಾದೇವ ' ಎಂಬುವ ಉಚ್ಚಾರ ಮಾಡಿ 
ನೀರೊಳಗೆ ಮುಳುಗಿ ಪ್ರಾಣಬಿಟ್ಟಿ ನು. 

ಸೋಮೇಶ್ವರನು ಮುಳುಗಿ ಪ್ರಾಣಬಿಟ್ಟಿರೂ ಅವನ್ನು ಮುಳುಗಿದ 
ನೋಟವನ್ನು ಮೈಯೆಲ್ಲ ಕಣ್ಣು ಮಾಡಿ ನೋಡಿದ ಜನರಿಗೆ ಹಲವು ದಿನ ಆ 
ನೋಟದಲ್ಲಿಯೇ ಮನಸು ಮುಳುಗಿದ್ದಿತು. ಹಲವು ದಿನಗಳವರೆಗೆ ಅದೇ 
ವಿಷಯವು ಜನರ ಬಾಯಲ್ಲಿತ್ತು. 


೯ 
ತ್ರಿಭುವನಮಲ್ಲ 
ಚಾಲುಕ್ಯ ವಿಕ್ರಮಾದಿತ್ಯ 


(ಕ್ರಿ. ಶೆ. ೧೦೭೬-೧೧೨೬) 

[ ಇವನು ಕಲ್ಕಾಣದಲ್ಲಿ ಆಳುತ್ತಿದ್ದ; ಚಾಲುಕ್ಕ ತೈಲಪನ ಮನೆತನದನನು. 
ತಂದೆಯ ಹೆಸರು ಸೋಮೇಶ್ವರ. ಮಕ್ಕ್‌ಳಿರದ್ದರಿಂದ ಸೋಮೇಶ್ವರನು ಈಶ್ವರನ ಸೇವೆ 
ಮಾಡಬೇಕೆಂದು ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ, ತಾನು ದೇವರ ಸೇವೆ ನಡಿಸಿದನು. 
ಈಶ್ವರನು ಇವನ ತಪಸ್ಸಿಗೆ ಮೆಚ್ಚಿ ಮುತ್ತಿನಂಥ ಮೂವರು ಗಂಡು ಮಕ್ಕಳಾಗುವ 
ರೆಂದೂ ನಡುನಿನವನು ದಿಗ್ರಿಜಯಿಯಾಗುವನೆಂದೂ ವರ ಕೊಟ್ಟನು. ಈ ನಿಷಯವನ್ನು 
ಸಂಸ್ಕೃತ ವಿಕ್ರಮಾಂಕದೇವಚರಿತ್ಕ ಕನ್ನಡ ಕರ್ನಾಟಕಸಾಮ್ರಾಜ್ಯ ಈ ಪುಸ್ತಕಗಳಿಂದ 
ಸಂಗ್ರಹಿಸಲಾಗಿದೆ. ] 

ವಿಕ್ರಮಾದಿತ್ಯನು ಸೋಮೇಶ್ವರನ ನಡುವಿನ ಮಗನು. ಇವನು 
ತಾಯಿಯ ಹೊಟ್ಟೆಯಲ್ಲಿರುವಾಗ ಆಕೆಗೆ ಆನೆಗಳ ಮೇಲೆ ಕಾಲಿಡಬೇಕೆಂದೂ 
ದಿಕ್ಟುಗಳೆಂಬ ಹೆಂಗಸರಿಂದ ಕಾಲು ಒತ್ತಿಸಿಕೊಳ್ಳ ಬೇಕೆಂದೂ ಹದನನಾದ 
ಕತ್ತಿಯನೀರು ಕುಡಿಯಬೇಕೆಂದೂ ಬಯಕೆಗಳಾಗುತ್ತಿದ್ದ ವಂತೆ. ಎರಡನೆಯ 
ಸೋಮೇಶ್ವರನ ತರುವಾಯ ವಿಕ್ರಮನು ಹುಟ್ಟಿದನು; ಆಮೇಲೆ ಜಯ 
ಸಿಂಹನು ಹುಟ್ಟಿದನು. 


೧೮ ಕನ್ನಡ ನಾಡಿನ ಕಥೆಗಳು 


ಇವರಲ್ಲಿ ವಿಕ್ರಮನು ಅತ್ಯಂತ ತೇಜಸ್ತಿಯಾಗಿದ್ದನು. ಅಣ್ಣತಮ್ಮಂದಿ 
ರೊಡನೆ ವಿದ್ಯೆ ಕಲಿಯುತ್ತಿರುವಾಗ ಪ್ರತಿಯೊಂದು ವಿದ್ಯೆಯಲ್ಲಿ ಮುಂದಾಗಿರು 
ತ್ರಿದ್ದನು. ಅಕ್ಷರವಿದ್ಯೆ, ಶಸ್ತ್ರನಿದ್ಯೆಯಲ್ಲಿ ತನ್ನ ಜಾಣತನವನ್ನು ಚೆನ್ನಾಗಿ 
ತೋರಿಸಿದನು. ಈತನ ಪರಾಕೃಮೃ ಜಾಣತನ, ಸದ್ಗುಣಗಳನ್ನು ನೋಡಿ 
ಸಂತುಷ್ಟನಾದ ತಂದೆಯು ವಿಕ್ರಮನನ್ನೇ ಯುವರಾಜನನ್ನಾಗಿ ಮಾಡ 
ಬೇಕೆಂದು ಹವಣಿಸಿದ್ದನು; ಆದರೆ ತನಗಿಂತಲೂ ಹಿರಿಯನಾದ ಅಣ್ಣ 
ಸೋಮೇಶ್ವರನಿಕುತಿರಲು ತನಗೆ ಯುವರಾಜನದವು ಬೇಡನೆಂದನು. 

ಯುವರಾಜನಾದ ಎರಡನೆಯ ನೋಮೇಶ್ವರನು ಕಲ್ಯಾಣದಲ್ಲಿರುತ್ತಿದ್ದ; 
ವಿಕ್ರಮನು ತಂದೆಯೊಡನೆ ಆಗಾಗ ಯುದ್ಧಗಳಲ್ಲಿ ಸೇರುತ್ತಿದ್ದನು. ಅಣ್ಣೀ 
ಗೇರಿಯ ನಾಡಿನಲ್ಲಿ ಜೋಳರಾಜನೊಡನೆ ಯುದ್ಧ ನಡೆದಾಗ, ವಿಕ್ರಮನು 
ತನ್ನ ಪರಾಕ್ರಮವನ್ನು ತಂದೆಗೆ ತೋರಿಸಿದನು. ಮತ್ತು ಜೋಳರಾಜನನ್ನು 
ಬರ್ಚಿಯಿಂದ ತಿವಿದು, ಕತ್ತಿಯಿಂದ ಅವನ ರುಂಡ ಹಾರಿಸಿದರು ಆಗ, 
ಚೋಳರಾಜನ ನೂರಾರು ಆನೆಗಳು, ಸಾವಿರಾರು ಕುದುರೆಗಳು ಅವನಲ್ಲಿದ್ದ 
ಸಂಪತ್ತು ಇವ್ಟೆಲ್ಲ ವಿಕ್ರಮನ ವಶಕ್ಕೆ ಬಂದವು. 

ವಿಕ್ರಮನಿಗೆ ಅದೇ ತಾನೇ ೨೦-೨೨ವರ್ಷ. ಮೈಯಲ್ಲಿ ರಕ್ತವು ಉಕ್ಕು 
ತ್ತಿತ್ತು. ಸುಮ್ಮನೆ ಕೈಮುಚ್ಚಿಕೊಂಡು ಕುಳ್ಳಿ ರುವದೆಂದರೆ, ಅವನ ಜೀವದ 
ಸುತ್ತು ಬರುತ್ತಿತ್ತು; ಆದುದರಿಂದ ತಂದೆಯ ಅವ್ಸಣೆಯಿಂದ ಕರ್ನಾಟಕ 
ದಂಡನ್ನು ಕಟ್ಟಿಕೊಂಡು, ಉತ್ತರಕ್ಕೆ ನಡೆದನು. ಅಲ್ಲಿ ಗುರ್ಜರ ರಾಜನನ್ನು 
ಕುಕ್ಳಿ, ಮಾಳವ ಅರಸನಿಗೆ ನೆರವಾಗಿ, ಕನೋಜಕ್ಕೆ ನಡೆದನು. ಅಲ್ಲಿಯ 
ಅರಸನು ಕರ್ನಾಟಕ ಬಲವನ್ನು ನೋಡಿ ಓಡಿಹೋಗಿದ್ದರಿಂದ, ಚಂದ್ರದೀವ 
ನೆಂಬ ಕನ್ನಡನೀರನನ್ನು ಪಟ್ಟಕ್ಕೆ ಕೂಡ್ರಿಸಿ ಬಂಗಾಲಕ್ಕೆ ಸಾಗಿದನು. 
ಬಂಗಾಲ, ಬಿಹಾರ, ನೇಪಾಳ ದೇಶಗಳನ್ನು ಕರ್ನಾಟಕ ದಂಡಿನ ಸಹಾಯ 
ದಿಂದ ಗೆದ್ದು, ಅದಕ್ಕೆಲ್ಲ ತನ್ನ ದಂಡನಾಯಕನಾದ ನನ್ನಿಯದೇವ ಎಂಬುವ 
ನನ್ನು ಸಾಮಂತನನ್ನಾಗಿ ಅಲ್ಲಿಟ್ಟು ತಿರುಗಿ ಕಲ್ಯಾಣಕ್ಕೆ ಬಂದನು. ಇದರಿಂದ, 
ಬಂಗಾಲದಲ್ಲಿ ಹಲವು ಕನ್ನಡ ಕುಟುಂಬದವರು ಆಗ ಹೋಗಿ ಇದ್ದರು. 

ಮುಂದೆ ವಿಕ್ರಮನು ದಕ್ಷಿಣಕ್ಕೆ ಸಾಗಿ ಜೋಳರಾಜನ ಗಂಗೈಕೊಂಡ 
ಎಂಬ ಪಟ್ಟಣವನ್ನು ಮುತ್ತಿದಾಗ ಅವನು ಸೋತು ಮೊರೆಹೊಕ್ಕನು. ಕೇರಳ 


ತ್ರಿಭುನನಮಲ್ಲ ಚಾಲುಕ್ಯ ವಿಕ್ರಮಾದಿತ್ಯ ೧೯ 


ರಾಜನೂ ಕಾಲಿಗೆ ಬಿದ್ದನು. ಅವರಿಬ್ಬರಿಂದ ಕಪ್ಪವನ್ನು ಎತ್ತಿಕೊಂಡು 
ನಿಜಯೋತ್ಸಾಹದಿಂದ ಕಲ್ಯಾಣಕ್ಕೆ ಬಂದನು. ಶತ್ರು ರಾಜ್ಯಗಳನ್ನು ಸುಲಿದು 
ಶಂದ ಸಂಪತ್ತಿಯನ್ನೆಲ್ಲ ತಂದೆಗೆ ಒಪ್ಪಿಸಿದನು. ಮಗನ ಶೌರ್ಯ ಸಾಹಸ 
ಗಳನ್ನು ಕಣ್ಣುಂಬ ಕಂಡು ಆನಂದದಿಂದ ಕಂಬನಿಗಳನ್ನು ಉದುರಿಸಿದನು, 
ಮುಂದೆ ಸ್ವಲ್ಪ ದಿನಗ jh ಯೇ ತಂದೆಯಾದ ನೊ (ಮೇಶ್ವ ರನು ಜ್ವರದ ತಾಪ 
ತಡೆಯದೆ ತುಂಗಭದ್ರಾನದಿಯಲ್ಲಿ ಪ್ರಾಣಬಿಟ್ಟನು. 

ಅಣ್ಣ ನಿಂದ 6 ನೊಮೇಶ್ವರನಿಗೆ ಸಟ್ಟವಾಯಿತು. ತಂದೆ ಇರು 
ವಾಗ ವಿಕ್ರಮನು ಬನವಾಸಿ ಮಂಡಲಕ್ಕೆ ೪ ಆ ಧಿಪತಿಯಾಗಿದ್ದ ನು; ತನ್ನ ಕ್ಸ 
ಯಲ್ಲಿ ಅಧಿಕಾರ ಬಂದೊಡನೆ ಸೋಮೇಶ್ವ ರನು ತಮ್ಮನನ್ನು ನೊಳಂಬ 
ವಾಡಿಯ ಮಂಡಲಕ್ತೆ ಅಧಿಕಾರಿಯನ್ನಾಗಿ `ನಿಯಮಿಸಿದನು. ಆ ಕಾಲಕ್ಕೆ 
ನಿಕ್ರಮನು ಚ ಬನವಾಸಿ, ಕೆಲದಿನ ಬಂಕಾಪೂರ-ಬಳ್ಳೆ ಗಾವಿಯಲ್ಲಿರು 
ತ್ತಿದ್ದನು ವಿಕ್ರಮನು ಅಣ್ಣನಿಗೆ ರಾಜಕಾರ್ಯದಲ್ಲಿ ಎಲ್ಲ ಬಗೆಯಿಂದ ನೆರ 
ವಾಗುತ್ತಿದ್ದನು. 


1 


ಎರಡನೆಯ ಸೋಮೇಶ್ವರನು ಮುಂಜಿ ತಮ್ಮಂದಿರೆ ವಿಷಯದಲ್ಲಿ ಬಹು 
ಮತ್ಸರಪಡಲಾರಂಭಿಸಿದನು. ವಿಕ್ರಮನನ್ನು ಕಂಡರಂತೂ ಅವನಿಗೆ ಆಗದಾ 
ಯಿತು ಅಣ್ಣನ ದ್ವೇಷದಿಂದ ವಿಕ್ರಮಾದಿತ್ಯ-ಜಯಸಿಂಹ ಇಬ್ಬರೂ ಒಂದಾ 
ದರು. ಅಣ್ಣ ನನ್ನು “ಟ್ಟು, ಕೆಲದಿವನ ಇಬ್ಬರೂ ದಕ್ರಿಣದಿಕ್ಸಿಗೆ ಸೈನ್ಯ ಕಟ್ಟ 
ಕೊಂಡು ಹೊರಟರು. 1 ತಮ್ಮಂದಿರನ್ನು ಸೋಲಿಸಿ, ಅತ್ತಿಂದತ್ತ ಅಟ್ಟಿ 
ಬಿಡಬೇಕೆಂದು ಎರಡನೆಯ ಸೋಮೇಶ್ವರನು ದಂಡುಕೊಟ್ಟು ತನ್ನ 
ಪ್ರೀತಿಯ ದೆಂಡನಾಯಕರನ್ನು ಕಳಿಸಿದನು. ವಿಕ್ರಮನ ಮುಂದೆ ಅವರಿಗೆ 
ಎಲ್ಲಲಿಕ್ಟಾಗದೆ ರಾಜಧಾನಿಗೆ ಮುಖ ಒಣಗಿಸಿಕೊಂಡು ಬಂದರು. 

ಆಮೇಲೆ ವಿಕ್ರಮನು, ಕೊಂಕಣಕ್ಕೆ ಸಾಗಿ, ಅಲ್ಲಿಯ ಅರಸನಾದ ಜಯ 
ಕೇಶಿಯನ್ನು ಬಗ್ಗಿ ಸಿ, ಅಳುವರ ಅರಸನನ್ನು ತನ್ನ ಮಾಂಡಲಿಕನನ್ನಾಗಿ 
ಮಾಡಿಕೊಂಡನು. ತರುವಾಯ ಜೋಳದೇಶಕೆ ನಡೆದನು. ಸಮೀಪಕ್ಕೆ 
ಹೋದನಂತರ ವಿಕ್ರಮನು ಬರುವ ಸುದ್ದಿಯು ಜೋಳಿಗೆ ಗೊತ್ತಾಯಿತು. 
ಅವನು ವಿಕ್ರಮನಿದ್ದಲ್ಲಿಗೆ ತನ್ನ ರಾಯಭಾರಿಯನ್ನು ಕಳಿಸಿದನು. ಚೋಳ 
ಅರಸನಾದ ರಾಜೇಂದ್ರನು ವಿಕ್ರಮರಿಗೆ ಭೆಟ್ಟಿಯಾಗಲಿಕ್ಕೆ ಬಂದನು. ಇಬ್ಬ 


೨೦ ಕನ್ನಡ ನಾಡಿನ ಕಥೆಗಳು 


ರಿಗೂ ಮಾತುಕತೆಗಳು ನಡೆದು, ತನ್ನ ಮಗಳನ್ನು ವಿಕ್ರಮನಿಗೆ ಮದುನೆ 
ಮಾಡಿಕೊಟ್ಟು ಆಪ್ತನನ್ನಾಗಿ ಮಾಡಿಕೊಂಡನು. 

ಆಗ, ಗಡೆ ವಿಕ್ರಮನು ಅಲ್ಲಲ್ಲಿ ದಂಡೆತ್ತಿ aS 
ತನ್ನ ಮಾವನು ಸತ್ತ ಸುದ್ದಿಯು ಬಂದಿತು. ವೆಂಗಿಯ ಅರಸನಿಗೂ ಜೋಳ 
ಎ ಮನಸು ಸರಿಯಾಗಿರದ್ದರಿಂದ ಅವನು ಚೋಳರ ರಾಜ್ಯವನ್ನು ಸೆಳೆಯುವ 
ಹಂಚಿಕೆಯಲ್ಲಿದ್ದನು. ಇಷ್ಟರಲ್ಲಿ ಚೋಳರಾಜನು ಕೊಲ್ಲಲ್ಪಟ್ಟನು; ಅದೇ 
ಸಂಧಿಯನ್ನು ಸಾಧಿಸಿ, ವೆಂಗಿಯ ಅರಸನು ಚೋಳರಾಜ್ಯಕ್ಕೆ ಹೋಗಿ, ತಾನೇ 
ಪಟ್ಟಕ್ಕೆ ಕುಳಿತನು. ಈ ಸುದ್ದಿಯು ವಿಕ್ರಮನಿಗೆ ತಿಳಿದೊಡನೆ, ವೆಂಗಿಯ 
ರಾಜನ ವಿರುದ್ಧ ಯುದ್ಧ ನಡೆಯಿಸುವ ಸಿದ್ಧತೆ ಮಾಡಿದನು. ಇದನ್ನೆಲ್ಲ ತಿಳಿದು 
ಕೊಂಡವನಾದ ವೆಂಗಿಯ ಅರಸನು ವಿಕ್ರಮನ ಅಣ್ಣನಾದ ಎರಡನೆಯ 
ಸೋಮೇಶ್ವರನೊಡನೆ ಸ್ನೇಹ ಬೆಳೆಯಿಸಿದನು. ವೀರನಾದ ತಮ್ಮನನ್ನು 
ಇದೇ ಸಂಧಿಯಲ್ಲಿ ಮುರಿಯಬೇಕೆಂದು ಸೋಮೇಶ್ವರನು ಅವನನ್ನು ಕೂಡಿ 
ದನು. ಆ ಕಾಳಗದೊಳಗೆ ಇಬ್ಬರೂ ಸೋತರು. ಸಯ ಅರಸನು ಓಡಿ 
ದನು. ಸೊಮೇಶ್ವರನು ತಮ್ಮನಿಗೆ ಸೆರೆಸಿಕ್ಕನು. 

ಇಷ್ಟಾದನಂತರ, ವಿಕ್ರಮನು ಕಲ್ಯಾಣಕ್ಕೆ ನಡೆದು, ಎಲ್ಲರ ಅನುಮತಿ 
ಪಡೆದು ತಾನೇ ಯಾತಗಿರಿಯಲ್ಲಿ ಸಿಂಹಾಸನವನ್ನೇರಿದನು. ಅದಕ್ಕೆ ದಿಗ್ಡೇಶ 
ಗಳಿಂದ ಸಾಮಂತರು ಬಂದಿದ್ದರು. (ಇ. ಸ. ೧೦೭೬) ಆಗ ಶ್ರಿಭುವನಮಲ್ಲ 
ಎಂಬ ಬಿರುದನ್ನು ಧರಿಸಿದನು. ತನ್ನ ಹೆಸರಿನ ಶಕವನ್ನು ಪ್ರಾರಂಭಿಸಿದನು. 

ಹಿಂದುಸ್ಥಾನದಲ್ಲಿದ್ದ ಆ ಕಾಲದ ಅಂಗ್ಲ ವಂಗ್ಳ ಕಲಿಂಗ, ಮಗಧ, 
ಗೌಡ, ಪಾಂಚಾಲ, ನೇಪಾಳ, ಮಾಳವ, ಗುರ್ಜರ, ಬರ್ಬರ, ಸೌರಾಷ್ಟ್ರ, 
ಲಾಟ, ಕರಹಾಟ, ಜೋಳ, ಚೇದಿ, ಸಿಂಧು, ದ್ರಾಮಿಲ, ಆಂಧ್ರ, ತುರುಷ್ಟ, 
ಅಲ್ಲದೆ ಆ ಟ್‌ ಕದಂಬ, ಹೊಯ್ಸಳ ಳ,ವೀರಪಾಂಡ್ಯ, ಕಲಚೂರ್ಯ 
ಗುತ್ತ, ಸಿಂಧ, ರ ರಾಷ್ಟ್ರಕೂಟ ಮುಂತಾದ ಅರಸರನ್ನೆಲ್ಲ ತನ್ನ 
ಮಾಂಡಲಿಕರನ್ನಾಗಿ ಒಂ. ಆ ಕರಹಾಟಕ್ಕೆ ಹೋಗಿ, ಜೀ 
ದೇವಿಯನ್ನು ಸ್ವಯಂವರದೊಳಗೆ ಮದುವೆಯಾದನು. 

ತನ್ನ ಆಳಿಕೆಯಲ್ಲಿ ವಿಕ್ರಮನು ತಮ್ಮನಾದ ಜಯಸಿಂಹನಿಗೆ ಬನವಾಸಿ 
ಮಂಡಲವನ್ನು ಆಳಲಿಕ್ಕೈ ಕೊಟ್ಟಿದ್ದನು. ಜಯಸಿಂಹನಾದರೂ ಅಣ್ಣನಂತೆ 


ತ್ರಿಭುನನಮಲ್ಲ ಚಾಲುಕ್ಯ ವಿಕ್ರಮಾದಿತ್ಯ ೨೧ 


ಶೂರನಿದ್ದನು. ಅವನು ಬಾಣಗಳನ್ನು ಬಿಟ್ಟರೆ, ಶತ್ರುಗಳ ಎದೆಯೊಳೆಗಿಂದ 
ಪಾರಾಗಿ ಹೋಗುತ್ತಿದ್ದವಂತೆ; ಆದರೂ ಇವನೇನೂ ಅಣ್ಣನಿಗೆ ಈಡಿರಲಿಲ್ಲ; 
ಹೀಗಿದ್ದರೂ ಜಯಸಿಂಹನಿಗೆ ಅಣ್ಣನ ನಿಷಯದಲ್ಲಿ ದುರ್ಬುದ್ಧಿಯು ಹುಟ್ಟಿ 
ಅವನೆ ವಿರುದ್ಧ ದಾಳಿ ನಡಿಸುವ ವಿಚಾರ ನಡಿಸಿದನು. ಇದೆಲ್ಲವೂ ಜನರಿಂದ 
ವಿಕ್ರಮನಿಗೆ ತಿಳಿಯಿತು. ರಾಜ್ಯದೊಳಗೆ ಜನರಿಗೆ ಬೇಡಾದ ಕಾರ್ಯ ನಡಿಸ 
ಬೇಡನೆಂದೂ ಬುದ್ಧಿ ಹೇಳಿದನು. ಜನರಿಂದ ಹೇಳಿಸಿದನು. ಅದಾವುದನ್ನೂ 
ಕೇಳಲಿಲ್ಲ. ಕೃಷ್ಣಾನದಿಯ ದಂಡೆಯಲ್ಲಿ ಇಬ್ಬರಿಗೂ ಯುದ್ಧ ನಡೆಯುವದು 
ನಿಶ್ಚಯವಾಯಿತು. ಜಯಸಿಂಹನಿಗೆ ಹಿಂದಕ್ಕೆ ವಿಕ್ರಮನೇ ಕಾಣಿಕೆಯಾಗಿ 
ಕೊಟ್ಟಿ ಹಲವು ಮದ್ದಾನೆಗಳಿದ್ದವು. ಅವು ವಿಕ್ರಮನ ದಂಡಿನಲ್ಲಿ ಬಹಳ 
ಜನರನ್ನು ಕೊಂದು ಕೋಲಾಹಲ ಎಬ್ಬಿಸಿದವು; ಆಗ ಸ್ವತಃ ವಿಕ್ರಮಾ 
ದಿತ್ಯನೇ ಕೈಯಲ್ಲಿ ಶಸ್ತ್ರಹಿಡಿದು ಹೋರಾಡಿ ತಮ್ಮನನ್ನು ಸೋಲಿಸಿದನು. 
ಜಯಸಿಂಹನು ಸೆರೆಯಾಳಾದನು, ಅಣ್ಣನ ಮೇಲೆ ಕೈ ಎತ್ತಿ ನಾಚಿಕೆಗೀಡಾ 
ದನು, ವಿಕ್ರಮನು ಅವನನನ್ನು ಕ್ಷಮಿಸಿ, ಎಂದಿನಂತೆ ಪ್ರೀತಿಯಿಂದ ನಡಿಸಿ 
ಕೊಂಡನು. 

ಇವನ ಒಂಭತ್ತು ಮಂದಿ ಅರಸಿಯರೂ ಬೇರೆಬೇರೆ ನಾಡುಗಳನ್ನು 
ಆಳುತ್ತಿದ್ದರು. ಇವನ ಓಲಗದಲ್ಲಿ ಬಿಲ್ಬಣನೆಂಬ ಸಂಸ್ಕೃತ ಕವಿಯೂ, ಕರ್ಪ 
ರಸ್ತ ಚಂದ್ರರಾಜ, ಮಲ್ಲಿಕಾರ್ಜುನ, ಕೀರ್ತಿವರ್ಮ ಎಂಬ ಕನ್ನಡ ಕವಿಗಳೂ 
ನಿಜ್ಞಾನೇಶ್ವರ ಎಂಬ ಧರ್ಮಶಾಸ್ತ್ರ ಪಂಡಿತನೂ ಇದ್ದರು. ಇವನು 
ಸುಮಾರು ೫೦ ವರ್ಷ ಆಳಿದನು. ತಾನು ವೈದಿಕ ಮತಕ್ಕೆ ಸೇರಿದ್ದರೂ ಆ 
ಕಾಲಕೈ ಜೈನ ಮುಂತಾದ ಮತದನರನ್ನು ಪ್ರೀತಿಯಿಂದ ನೋಡುತ್ತಿದ್ದನು. 
ಅವರಿಗಾಗಿ ಬಳ್ಳೆ ಗಾವ, ಅಣ್ಣೀಗೇರಿಗಳಲ್ಲಿ ಬಸ್ತಿಗಳನ್ನು ಕಟ್ಟಿ ಸಿದನು. 
ಸಾವಿರಾರು ದೇವಾಲಯಗಳಿಗೆ ಇವನು ಭೂಮಿಗಳನ್ನು ದಾನ ಕೊಟ್ಟನು. 
ಇಡೀ ಹಿಂದುಸ್ಥಾ ನದಲ್ಲೆಲ್ಲ ಕನ್ನಡಿಗರ ಧ್ವಜವನ್ನು ಹಾರಾಡಿಸಿದ ವೀರ 
ನೆಂದರೆ ಇನನೇ. 


೧೦ 
ಚಂದಲದೇವಿಯ ಸ್ಪಯೆಂನರ 


ಣಿ 
[ಚಂದೇದೇವಿಯು ಕರಹಾಟಿ (ಕರಾ ಡೆ) ದೇಶದ ಶಿಲಾಹಾರ ವಂಶದ ಅರೆಸ 
ನಾದ ವಿದ್ಯಾಧರ ರಾಜನ ಮಗಳು. ಸಂಸ್ಕೃತದಲ್ಲಿ ಈಕೆಗೆ ಚಂದ್ರಲೇಖಾ ಎಂದೂ ಅನ್ನು 
ವರು. ವಿದ್ಯಾಧರನು ಈಕೆಯ ಸ್ವ ಯಂವರವನ್ನು ಸಾರಿದನು. ಎಲ್ಲ ದೇಶದ ಅರಸರು 
ಬಂದಿದ್ದ ರು. ಕೊನೆಗೆ, ಚಂದಲದೇವಿಯು ಕಲ್ಯಾಣದ ಚಾಲುಕ್ಕ ವಿಕ್ರ ಮನನ್ನೆ € ವರಿ 


ಸಿದಳು. ಈ ವಿಷಯವನ್ನು ಬಿಲ್ಹಣನ ವಿಕ್ರ ಮ ಎಂಬ ಸಂಸ್ಕೃತ 
ಕಾವ್ಯದಿಂದ ತೆಗೆದುಕೊಳ್ಳಲಾಗಿದೆ. 


ಚಂದಲಡೇನಿಯು ಆ ಕಾಲದ ತರುಣಿಯರಲ್ಲೆಲ್ಲ ಬಹು ರೂಪವತಿಯಾಗಿ 
ದ್ವಳು. ವಿದ್ಯಾಧರ ರಾಜನು ಮಗಳ ಸ್ವಯಂವರವನ್ನು ನಿಶ್ಚಯಿಸಿ, ಆ ಕಾಲಕ್ಕೆ 
ಹಿಂದುಸಾ  ನದಲ್ಲಿದ್ದ ಎಲ್ಲ ಮುಖ್ಯ ಮುಖ್ಯ ಅರಸರಿಗೆ ಸ ಯವರಕ್ಕೆ ಬರಬೇ 
ಕೆಂದು ಓಲೆಗಳನ ನ್ನು ಕಳುಹಿದನು. ಚಾಲುಕ್ಯ ವಿಕ್ರಮನು ಅದೇ ತಾನೇ ದಕ್ಷಿ 
ಣದ ದಾಳಿಯಿಂದ ಜಯಶಾಲಿಯಾಗಿ ಬಂದಿದ್ದನು. ಕರಹಾಟಿದ ಕಾ 
ಅರಸನ ಮಗಳ ಸ್ವಯಂವರದ ಪತ್ರಿಕೆಯನ್ನೋದಿ ತಾನೂ ಹೊರಡುವ 
ಸಿದ್ಧ ತೆ ನಡಿಸಿದನು. 

ತನ್ನ ಸಂಗಡ ಮೊದಲಿನ ರಾಣಿಯರು, ಕೆಲ ಮಂತ್ರಿಗಳು, ದಂಡ 
ಪ್ಯು ದಂಡಾಳುಗಳು,ಪರಿಚಾರಕರು,ಆನೆ, ಒಂಟೆ, ಕುದುರೆ ಮುಂತಾದ 
ವುಗಳ ಪರಿವಾರ ಸಹಿತವಾಗಿ ಸಾವಿರರು ಜನರನ್ನು ಕಟ್ಟ ಕೊಂಡನು. 
ಕಲ್ಯಾಣದಿಂದ ಹೊರಟವನು ಅಲ್ಲಲ್ಲಿ ಇಳಿಯುತ್ತ ಹದಿನೈ ದು ಇಪ್ಪತ್ತು ದಿನ 
ಗಳಲ್ಲಿ ಕರಹಾಟಕ್ಕೆ ತಲ್ಪಿ ದನು. ಸ್ವಯಂವರದ ಜಿಸೆಯಿಂದಲೇ ಚೇದಿ, 
ಗುರ್ಜರ, ಕಾಲಂಜರ, 'ಕನ್ಯಾಕುಜ್ಛ ತಾಲ ಅಯೋಧ್ಯೆ, ಪಾಂಡ್ಯ, 
ಚೋಳ, ಮೊದಲಾದ ದೇಶಗಳ ವೀರಾಧಿವೀರ ಅರಸರು ಹೋಗಿದ್ದರು. 


ಸ್ವಿಯಂವರವು ಗೊತ್ತಾದ ದಿನ, ನಾನಾವಿಧವಾಗಿ ಸಿಂಗರಿಸಲ್ಪಟ್ಟಿ 
ಮಂಟನದೊಳಗೆ ಎಲ್ಲದೇಶದ ಅರಸರು ತಮ್ಮ ತಮ್ಮ ಆಸನಗಳಲ್ಲಿ ಬಗೆ 
ಬಗೆಯ ಅಲಂಕಾರ, ಆಭರಣಗಳಿಂದ ಕಳೆಗೊಂಡು ಕುಳಿತಿದ್ದರು. ಆಗ್ಯ ಚಿನ್ನ 


ವನ್ನು ಒರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸುವಂತೆ, ಚಂದಲಾದೇವಿಯು ಎಲ್ಲ ಅರಸರ 


ಚೆಂದಲದೇವಿಯ ಸ್ವಂಯವರ ೨೩ 


ಭಾಗ್ಯವನ್ನು ಪರೀಕ್ಷಿಸಲು, ತನ್ನ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು 
ಸಭೆಯಲ್ಲಿ ಗೌರವದಿಂದಲೂ, ಗಾಂಭೀರ್ಯದಿಂದಲೂ ಕಾಲಿಟ್ಟಳು. 

ಚಂದ್ರಲೇಖೆಯು ಸಭೆಯಲ್ಲಿ ಬಂದೊಡನೆ ಕಣ್ಣು ಕುಕ್ಕಿಸುವ ಆಕೆಯ 
ದಿವ್ಯ ಸೌಂದರ್ಯವನ್ನು ನೋಡಿ ಅರಸರು ಬೆಚ್ಚಿ ಬೆರಗಾದರು; ಆಕೆಯ 
ಲಕ್ಷವನ್ನು ತಮ್ಮ ಕಡೆಗೆ ಎಳೆದುಕೊಳ್ಳಲು ಅರಸರ ಸಭೆ ಯಲ್ಲಿ ಕ್ಷಣಹೊತ್ತು 
ಗದ್ದಲ ನಡೆಯಿತು. ಒಬ್ಬನು ತನ್ನ ತಲೆಯಮೇಲಿನ ಸಡಿಲಾದ ಮುತ್ತಿನ 
ತುರಾಯಿಯನ್ನು ಸರಿಪಡಿಸಿಕೊಂಡನು; ಇನ್ನೊಬ್ಬನು -ಕ್ಯಾಕರಿಸುತ್ತ 
ಆಸನದ ಮೇಲೆ ಒಳ್ಳೇ ಠೀವಿಯಿಂದಲೂ ಕಾಲಕೆಳಗಿರುವ ಮಂಚದ ಮೇಲೆ 
ಮುಂದಕ್ಕೆ ಒಂದು ಕಾಲು ಚಾಚಿಕೊಂಡೂ ಕುಳಿತನು. ಮತ್ತೊಬ್ಬ 
ಅರಸನು ಚಂದಲೆಯ ಮನಸ್ಸನ್ನು ತನ್ನ ಕಡೆಗೆ ಎಳೆಯಲಿಕ್ಟೆಂದು 
ಸುಮ್ಮ ಸುಮ್ಮನೆ ತನ್ನ ಕೆವಿಗಳಲ್ಲಿಟ್ಟಿರುವ ಕುಂಡಲಗಳನ್ನು ತನ್ನ 
ಕೈಯಿಂದ ತಿರುಗಿಸಹತ್ತಿದನು. ಇನ್ನೊಬ್ಬನು ತನ್ನ ತಾಂಬೂಲದ ಡಬ್ಬಿ 
ಯನ್ನು ಬಾರಿನುವದಲ್ಲದೆ, ವೀಳ್ಯದೆಲೆಯ ಮೇಲೆ ಹುಚ್ಚನಂತೆ ಉಗುರು 
ಗಳಿಂದ ಬರೆಯ ತೊಡಗಿದನು. ಮಗದೊಬ್ಬನು ಆಕಳಿಸುವ ಭರದೊಳಗೆ 
ಎರಡು ಕೈಗಳನ್ನೂ ಬಾರಿಸಿ ಸಫ್ಸಳ ಮಾಡಿದನು. ಹೀಗೆ, ಅಲ್ಲಿ ನೆರೆದ 
ಅರಸರು ಚಂದಲೆಯ ಮನಸ್ಸುನ್ನು ಆಕರ್ಷಿಸಲು ವಿವಿಧ ಚೇಷ್ಟೆಗಳನ್ನು 
ಮಾಡಿದರು. 


ಚಂದಲಾಷೇವಿಯು ತನ್ನ ಗೆಳತಿಯರೊಡನೆ ಕೂಡಿಕೊಂಡು 
ಸಭೆಯಲ್ಲಿ ಬಂದಾಗ ಆಕೆಯ ಮುಂದಿ ಭಟ್ಟಂಗಿಯು ಆಕೆಯನ್ನು 
ಮುಂದುಮಾಡಿಕೊಂಡು ಇವರು ಅಯೋಧ್ಯೆಯ ಅರಸರು ಇವರು ಚೇದಿ 
ರಾಜರು, ಇವರು ಕಾನ್ಯಕುಬ್ಬ ರಾಜರು, ಇವರು ಕಲಿಂಜರ ಅರಸರು, ಇವರು 
ಮಾಲವೇಂದ್ರರು, 'ಇವರು ವಾಂಡ್ಯಭೂಪಾಲರು, ಇವರು ಧಾರಾಪತಿಗಳು, 
ಇವರು ಜೋಳ ಅರಸರು, ಎಂದು ಒಬ್ಬೊಬ್ಬರನ್ನೇ ತೋರಿಸುತ್ತಲೂ ಅವರ 
ಗುಣ-ಶೌರ್ಯಗಳನ್ನು ಹೊಗಳುತ್ತಲೂ ಬರುತ್ತಿದ್ದನು. ದೇವಿಯು ಅವರನ್ನು 
ಮರ್ಯಾದೆಯಿಂದ ಒಮ್ಮೆ ನೋಡಿ ಮುಂದೆ ಸಾಗುವಳು. ಕೊನೆಗೆ ಚಾಲುಕ್ಯ 
ಸಿಂಹನಾದ ವಿಕ್ರಮಾದಿತ್ಯನ ಮುಂದೆ ಬಂದಾಗ, ಆಕೆಯ ಕಣ್ಣುಗಳು 
ಮಂಜು ಮಂಜಾದವು. ಭಟ್ಟಿಂಗಿಯು ವಿಕ್ರಮಾದಿತ್ಯನ ಗುಣ-ಶೌರ್ಯ 


೨೪ ಕನ್ನಡ ನಾಡಿನ ಕಥೆಗಳು 


ಗಳನ್ನು ವರ್ಣಿಸುವದನ್ನು ಕೇಳಿಕೊಂಡು, ಚಂದಲೆಯೆ ಅವನ ಕೊರಳಲ್ಲಿ 
ಮಾಲೆಯನ್ನು ಹಾಕಿದಳು. 

ಚಂದಲೆಯು ವಿಕ್ರಮಾದಿತ್ಯನ ಕೊರಳಲ್ಲಿ ಮಾಲೆ ಹಾಕಿದೊಡನೆ, 
ಎಲ್ಲೆಡೆಯಲ್ಲಿ ವಾದ್ಯಘೋಷಗಳು ಮೊಳಗಿದವು. ಆಗ್ಯ ಅವನು ಆಕೆಯನ್ನೊಡ 
ಗೂಡಿ ಮದುವೆಯ ಮಂಟಪಕ್ಕೆ ನಡೆದನು. ಅಲ್ಲಿ ಅವರಿಬ್ಬರ ಮದುವೆ 
ಯಾದಮೇಲೈ, ವಿಕ್ರಮಾದಿತ್ಯನು ಆಕೆಯೊಡನೆ ಕಲ್ಯಾಣಕ್ಕೆ ಹೊರಟನು. 


೧೧ 


ಹೊಯ್ಸಳ ಬಿಟ್ಟಿ ದೇವನು 
ವೈಷ್ಣವನಾದುದು 


(೧೧೧೪-೧೧೪೧) 


[ ಬಿಟ್ಟಿದೇವನು ಹೊಯ್ಸಳರ ಅರಸನು. ಮೊದಲನೆಯ ಬಲ್ಲಾಳನ ಮಗನು. 
ಇವನ ಆಳಿಕೆಯಲ್ಲಿ ಶ್ರೋ ವೈಷ್ಣವ ಮತಸ್ಥಾಪಕರಾದ (ಈ ರಾಮಾನುಜಾಚಾರ್ಯರು 
ಚೋಳ ಮಂಡಲ ಬಿಟ್ಟು ದ್ವಾರ ಸಮುದ್ರಕ್ಕೆ ಬಂದರು. ಬಿಟ್ಟದೇವನ ಮಗಳಿಗೆ ಬ್ರಹ್ಮ 
ರಾಕ್ಷಸಿ ಗಂಟುಬಿದ್ದದ್ದರಿಂದ ಸಂತುಷ್ಟನಾಗಿ ಅರಸನು ವೈಷ್ಣನನಾದನು. ಈ ದಂತ 
ಕಥೆಯು ಮಿಥಿಕ್‌ ಸೊಸೈಟಿ ಜರ್ನಲ್ಲದ ೭ನೆಯ ಪುಸ್ತಕದ ೩೦೬ ಪುಟದಲ್ಲಿ ಡಾ. 
ಫ್ರಾನ್ಸಿಸ್‌ ಬುಚನನ್ನರ ಪ್ರವಾಸದಲ್ಲಿ ಬಂದಿದೆ. ] 

ಶ್ರೀರಾಮಾನುಜಾಚಾರ್ಯರು ಚೋಳ ದೇಶದವರು. ಚೋಳ ರಾಜನು 
ಶವನು. ಅವನಿಂದ ಆಚಾರ್ಯರಿಗೆ ಬಹಳ ತೊಂದರೆಯಾಯಿತು. ಆಗ 
ನಿರುಪಸಾಯೆರಾಗಿ, ಆಚಾರ್ಯರು ಜೋಳರಾಜ್ಯವನ್ನು ಬಿಟ್ಟು ಹೊಯ್ಸಳ 
ರಾಜನ ರಾಜಧಾನಿಯಾದ ದ್ವಾರಸಮುದ್ರಕ್ಕೆ ಬಂದರು. 


ದ್ವಾರಸಮುದ್ರದಲ್ಲಾಗ ಮೊದಲನೆಯ ಬಲ್ಲಾಳನ ಮಗ ಬಿಟ್ಟಿ 
ದೇವನು ಆಳುತ್ತಿದ್ದನು. ಹೊಯ್ಸಳ ಅರಸರು ಜೈನ ಮತದವರು. ಆಚಾರ್ಯರು 
ಹೊಯ್ಸಳ ರಾಜ್ಯಕ್ಕೆ ಬಂದು ಆಶ್ರಯ ಪಡೆಯುವ ಹೊತ್ತಿಗೆ ಬಿಟ್ಟಿ ದೇವನು 
ಒಂದು ದೊಡ್ಡ ಚಿಂತೆಯಲ್ಲಿ ಮುಳುಗಿದ್ದನು. ಅದೇನಂದರೆ, ಅನನ ಮಗಳಿಗೆ 


ಹೊಯ್ಸಳ ಬಿಟ್ಟಿದೇನನು ವೈಷ್ಟನೆನಾದುದು ೨೫ 


ಬ್ರಹ್ಮರಾಕ್ಷಸಿಯೊಬ್ಬಳು ಹಿಡಿದುಕೊಂಡಿದ್ದರಿಂದ್ರ ಬಿಟ್ಟಿ ದೇವನಿಗೆ ಹುಚ್ಚು 
ಹಿಡಿದಂತಾಗಿತ್ತು. ಆಕೆಯನ್ನು ಹಲವು ಜನರಿಗೆ ತೋರಿಸಿದ್ದಲ್ಲದೆ, ಮಹಾ 
ತ್ಕ್ಯವುಳ್ಳ ದೇವಾಲಯಗಳಿಗೆ ಕರಕೊಂಡು ಹೋಗಿ ಸೇವೆಮಾಡಿಸಿದ್ದನು 
ಕೂಡ. ಮತದಿಂದ ಜೈನನಾದರೂ ಪಂಡಿತರಾದ ಬ್ರಾಹ್ಮಣರಿಗೆ ತೋರಿಸಿ, 
ಉಪಾಯಗಳನ್ನು ಕೇಳಿ, ಅದರಂತೆ ಮಾಡಲಿಕ್ಕೂ ಹಚ್ಚಿದ್ದರು. ಯಾವುದ 
ರಿಂದಲೂ ಆಕೆಗೆ ಗುಣವೆನಿಸಿರಲಿಲ್ಲ. 


ಈ ಸಂಧಿಯಲ್ಲಿ ರಾಮಾನುಜಾಚಾರ್ಯರು ದ್ವಾರಸಮುದ್ರಕ್ಕೆ ದಯ 
ಮಾಡಿಸಿದರು. ಅವರನ್ನು ಕಂಡು ಅವರ ಮುಂದೆ ತನ್ನ ಮಗಳ ಗೋಳನ್ನು 
ತೋಡಿಕೊಂಡನು. ಆಕೆಗೆ ಗುಣವಾದರ್ಕೆ ಬೇಡಿದ್ದನ್ನು ಕೊಡುವೆನೆಂದು 
ಬೇಡಿಕೊಂಡನು. ಆಚಾರ್ಯರಿಗೂ ರಾಜಾಶ್ರಯ ಬೇಕಾಗಿತ್ತು. ಅವರು 
ರಾಜಕನ್ಯೆಯನ್ನು ಬ್ರಹ್ಮರಾಕ್ಷಸಳಿಂದ ಬಿಡಿಸುವೆನೆಂದರು. ಅರಸನಿಗೆ ಆದ 
ಆನಂದಕ್ಕೆ ಎಣೆಯಿರಲಿಲ್ಲ. ಒಂದು ದಿವಸ ಆಚಾರ್ಯರು ತಮ್ಮ ದೇವರ 
ಪೂಜಾದಿಗಳನ್ನು ಮುಗಿಸಿಕೊಂಡರು. ಅರಸನಿಗೆ ಮಗಳನ್ನು ಕರಕೊಂಡು 
ಬರಹೇಳಿದರು. ಆಕೆ ಬರಲಾಗಿ, ಅವರು ದೇವರ ತೀರ್ಥವನ್ನು ಸಿಂಪಡಿಸಿ, 
ತುಳಸಿಯ ದಳಗಳನ್ನು ತಿನ್ನಲಿಕ್ಕೆ ಕೊಟ್ಟರು. ಇಷ್ಟಕ್ಕೆ, ಆಕೆಯನ್ನು ಬ್ರಹ್ಮ 
ರಾಕ್ಷಸಿಯು ಬಿಟ್ಟು ತೆರಳಿದಳು. 

ಮಗಳು ಎಲ್ಲರಂತೆ ಎಚ್ಚರಗೊಂಡು ಗುಣವಾದುದನ್ನು ನೋಡಿ 
ಬಿಟ್ಟಿ ದೇವನು ಸಂತೋಷಪಟ್ಟು, ಆಚಾರ್ಯರ ಶಿಷ್ಯನಾಗಲಿಕ್ಕೆ ಒಪ್ಪಿದನು. 
ಆಚಾರ್ಯರು ಅಲ್ಲಿದ್ದು ಕೊಂಡು, ಜೈನಸಿದ್ಧಾಂತವನ್ನು ಖಂಡಿಸಿದರು. ಬಿಟ್ಟ 
ದೇವನು ಆಗ ತನ್ನ ಮೊದಲಿನ ಹೆಸರನ್ನು ಬಿಟ್ಟು ವಿಷ್ಣುವರ್ಧನನಾದನು. 
ಮುಂದೆ ಅವನು ಜೈನರ ಬಸ್ತಿಗಳಲ್ಲಿದ್ದ ಜೈನದೇವರ ಮೂರ್ತಿಗಳನ್ನು ತೆಗೆದು 
ಹಾಕಿಸಿ, ನಾರಾಯಣ ಮೂರ್ತಿಗಳನ್ನು ಸ್ಥಾನಿಸಲಾರಂಭಿಸಿದನು. ಬೇಲೂರ 
ಲ್ಲಿಯೇ ವಿಷ್ಣುದೇವಾಲಯ ಕಟ್ಟಿ ಸಿದನು. ಮೇಲುಕೋಟೆಯಲ್ಲಿ ವೈಷ್ಣವರ 
ದೊಡ್ಡ ಮಠ ಕಟ್ಟಿಸಿದನು. ಅದಕ್ಕೆ ಬಹಳ ಉತ್ಪನ್ನ ಹಾಕಿಕೊಟ್ಟನು. 

ವಿಷ್ಣುವರ್ಧನನು ನಡೆಸಿದ ಈ ಪರಿಯೆ ಜೈನದ್ರೋಹದ ಪರಿಣಾಮ 
ವೇನಾಯಿತೆಂದರೆ, ಬೇಲೂರ ತಾಲೂಕಿನಲ್ಲಿರುವ ಅಡಗೂರೆಂಬಲ್ಲಿ ಭೂಮಿ 
ತಾಯಿಯು ಬಿರಿದು ಬಾಯ್ಬಿಟ್ಟಳು. ಎಷ್ಟೋ ಮೈಲುಗಳತನಕ ಭೂಮಿಯಲ್ಲಿ 


೨೬ ಕನ್ನಡ ನಾಡಿನ ಕಥೆಗಳು 


ದೊಡ್ಡ ತಗ್ಗಾಯಿತು. ಈ ಸುದ್ದಿಯು ಅರಸನಿಗೆ ತಿಳಿಯಿತು. ಎಲ್ಲ ಸಂಡಿತ 
ರನ್ನು ಕರೆಯಿಸಿ ಹೀಗಾಗಲಿಕ್ಕೈೆ ಕಾರಣವೇನಿರಬಹುದೆಂದು ಆಲೋಚನೆ 
ಮಾಡಿದನು. ಇದಕ್ಕೆಲ್ಲ ಜೈನದ್ರೋಹವೇ ಕಾರಣನೆಂದು ನೆರೆದವರು ಹೇಳಿ 
ದರು. ಎಲ್ಲ ಜಾತಿಯವರನ್ನು ಕರೆಕಳಿಸಿ ದೇವತೆಗಳಿಗೆ ಶಾಂತಿಯನ್ನು ಮಾಡಿ 
ಸಿದನು. ಆದರಿಂದ ಏನೂ ಉಪಯೋಗವಾಗದೇ ಹೋಯಿತು. 

ಕೊನೆಗೆ, ಜೈನಗುರುಗಳ ಸಲಹೆಯನ್ನೇ ಕೇಳಬೇಕೆಂದು ಬಹು ಜನರು 
ಅಭಿಪ್ರಾಯಪಟ್ಟರು. ಅರಸನು ಬೇಕೆ ಮತವನ್ನು ಅನಲಂಬಿಸಿದ್ದರಿಂದ 
ಅವರ ಮಾತಿಗೆ ಒಪ್ಪಲಿಲ್ಲ; ಆದರೂ, ಜನರೆಲ್ಲರು ಬಹಳ ಹೇಳಿಕೊಂಡದ್ದರಿಂದ 
ಶುಭಚಂದ್ರಾಚಾರಿ ಎಂಬ ಜೈನ ಗುರುಗಳ ನಡೆಗೆ ಹೋಗಿ, ತನ್ನ ಪ್ರಜೆಗಳ 
ಸಂಕಟ ಪರಿಹರಿಸಲು ಬಿನ್ನವಿಸಿದನು. ಆಗ, ಗುರುಗಳು ಜೈನಬಸ್ತಿಗಳ 
ದಾನಪತ್ರಗಳನ್ನೆಲ್ಲ ತಿರಿಗಿ ಕೊಡಬೇಕೆಂದು ನಿರ್ಬಂಧ ಹಾಕಿದರು. ಅದಕ್ಕೆ 
ಅರಸನು ಒಪ್ಪಿಕೊಂಡನು. ಇಷ್ಟಾದಮೇಲೆ, ಅರಸನಿಗೆ ೧೦೮ ಕುಂಬಳಕಾಯಿ 
ಗಳನ್ನು ತರಿಸಲು ಕೇಳಿದನು. ಅವುಗಳನ್ನು ತರಿಸಿದನಂತರ, ಎಲ್ಲವುಗಳನ್ನು 
ಮಂತ್ರಿಸಿ ತಗ್ಗಾದ ಭೂಮಿಯಲ್ಲಿ ದಿನಾಲು ಒಂದೊಂದು ಕುಂಬಳಕಾಯಿ 
ಯನ್ನು ಬೀಸಾಕಬೇಕೆಂದನು. ಅದರಂತೆ ಕೆಲವು ದಿವಸಗಳವರೆಗೆ ಮಾಡಲು 
ಭೂಮಿಯು ಮುಚ್ಚಿ ತುಂಬಿಕೊಂಡಿತು. ಜನರ ಆಪತ್ತು ಪರಿಹಾರವಾಯಿತು. 

ಅಂದಿನಿಂದ ವಿಷ್ಣುವರ್ಧನನು ಜೈನರ ದ್ವೇಷ ಬಿಟ್ಟನು. ಅನನು 
ವೈಷ್ಣನನಾದರೂ ಅನನ ಹೆಂಡತಿಯಾದ ಶಾಂತಲದೇವಿಯು ಸಾಯುವ 
ವರೆಗೆ ಜೈನಳಾಗಿಯೇ ಇದ್ದಳು. 

ವಿಷ್ಣುವರ್ಧನನು ಮಹಾಪ್ರ ಬಲನಾದ ಅರಸನಿದ್ದನು. ಅವನು ತನ್ನ 
ಕೈಯಲ್ಲಿರುವ ಗಂಗರಾಜ, ಬೊಪ್ಪದೇವ ಇವರ ಸಹಾಯದಿಂದ ತನ್ನ ರಾಜ್ಯ 
ವನ್ನು ತುಂಗಭದ್ರೆಯಿಂದ ಕೃಷ್ಣಾ ನದಿಯವರೆಗೆ ಹಬ್ಬಿಸಿದ್ದನು. ಪಲ್ಲವ 
ಅರಸನ ಕನ್ಯೆಯಾದ ಬೊಮ್ಮಲಾದೇವಿಯು ಇವನ ಎರಡನೆಯ ರಾಣಿಯಾಗಿ 
ದಳು. ಇವನು ಬಂಕಾಪುರದಲ್ಲಿ ಮಡಿದನು. ಇವನ ದೇಹವನ್ನು ಮೈಸೂರು 
ಸೀಮೆಯಲ್ಲಿಯ ಮೂಡಗೆರೆಗೆ ಒಯ್ಯಲಾಯಿತು. 


೧೨ 
ತಂದೆಗೂ ಮೇಲುಗೈಯ್ಯಾದ 


ಮುಗ 


[ಜಕ್ಕಣಾಚಾರ್ಯರ ಹೆಸರನ್ನರಿಯದವರು ಕನ್ನಡ ನಾಡಿನನ್ಲಿ ಇಲ್ಲ. ಇವರು 
ಹೊಯ್ಸಳ ವೀರ ವಿಷ್ಣುವರ್ಧನನ ಆಳಿಕೆಯಲ್ಲಿದ್ದರೆಂದೂ ಬೇಲೂರಿನ ಚೆನ್ನಕೇಶವ 
ದೇವಾಲಯವನ್ನು ಅವರೇ ಕಟ್ಟಿ ದರೆಂದೂ ಹೇಳಿಕೆ. ಆವರ ಬಗ್ಗೆ ಈ ದಂತಕತೆಯು 
ಮೈಸೂರಿನ ವಾಸ್ತುಶಿಲ್ಪ ಎಂಬ ಪುಸ್ತಕದಲ್ಲಿ ಕೊಡಲಾಗಿದೆ. ] 


ಮೈಸೂರು ಸೀಮೆಗೆ ಸೇರಿದ ತುಮಕೂರು ಜಿಲ್ಲೆಯಲ್ಲಿ ಕೈದಾಳ 
ಎಂಬುದೊಂದು ಊರು ಇದೆ. ಅಲ್ಲಿ ಹಿಂದಕ್ಕೆ ಜಕಣಾಚಾರ್ಯ ಎಂಬ ಗೃಹಸ್ಥ 
ರಿದ್ದರು. ಅವರು ಜ್ಯೋತಿಷಶಾಸ್ತ್ರದಲ್ಲಿಯೂ ಶಿಲ್ಪಶಾಸ್ತ್ರದಲ್ಲಿಯೂ ಬಲು 
ಗಟ್ಟಗರು. ಅವರಿಗೆ ಅದೇ ತಾನೇ ಒಬ್ಬ ಮಗ ಹುಟ್ಟಿದ. ಒಂದು ದಿನ, ಮಗನು 
ಹುಟ್ಟಿದ ದಿನ-ನಕ್ಷತ್ರ-ರಾಶಿಗಳನ್ನು ನೋಡಿ, ಅವುಗಳನ್ನ ನುಸರಿಸಿ ಜನ್ಮ 
ಕುಂಡಲಿಯನ್ನು ಮಂಡಿಸಿ, ಫಲದ ಲೆಕ್ಕ ಹಾಕುತ್ತ ಕುಳಿತಿದ್ದರು. ಅದೇಕೋ 
ಗ್ರಹಗಳ ಜೋಡಣೆಯು ಸರಿಯಾಗಿರುವಂತೆ ಕಾಣಲಿಲ್ಲ. ಸ್ವಲ್ಪ ಆಳವಾಗಿ 
ವಿಚಾರಿಸಿದರು. ವ್ಯಭಿಚಾರದಿಂದ ಮಗನು ಹುಟ್ಟಿ ರುವದಾಗಿ ತಿಳಿಯಿತು. 
ಮನಸ್ಸಿಗೆ ಅಸಮಾಧಾನವಾಯಿತು. ಮನೆಯಲ್ಲಿದ್ದು ನೀರು ಕುಡಿಯಲಿಕ್ಟೂ 
ಮನಸ್ಸು ಒಲ್ಲದಾಯಿತು. ಮನೆಯನ್ನು ಬಿಟ್ಟು ಹೊರಟಿರು. 

ಮನೆಯನ್ನು ಬಿಟ್ಟು ಹೊರಟರೆ, ಮುಂದೇನು ಮಾಡಬೇಕೆಂಬುವ 
ವಿಚಾರವು ಅವರಿಗಿರಲಿಲ್ಲ; ಯಾಕಂದರೆ, ಎರಡು ವಿದ್ಯೆಗಳಲ್ಲಿ ಪ್ರವೀಣರಿದ್ದರು. 
ಆದುದರಿೀದ ಕರ್ನಾಟಕದಲ್ಲಿಯ ಊರೂರಿಗೆ ಒಂದೋ ಎರಡೋ ದೇವಾ 
ಲಯಗಳನ್ನು ಕಟ್ಟುತ್ತ ಹೊರಟರು. ಹೀಗೆ ಹೋಗುತ್ತಿರುವಾಗ, ದಾರಿಯಲ್ಲಿ 
ಬೇಲೂರಿಗೆ ಬಂದು ತಲ್ಪಿದರು. ಅಲ್ಲಿಂದ ಸಮಾಪದಲ್ಲಿಯೇ ದ್ವಾರ 
ಸಮುದ್ರದಲ್ಲಿ ಹೊಯ್ಸಳ ಯಾದವರ ವಿಷ್ಣುವರ್ಧನನು ಆಳುತ್ತಿದ್ದನು. 
ಅವನಿಗೆ ಗುಡಿ.ಗೋಪುರಗಳನ್ನು ಕಟ್ಟಿ ಸುವುದರಲ್ಲಿ ಬಲು ಅಚ್ಚು ಮೆಚ್ಚುಗೆ. 
ಆಚಾರ್ಯರ ಕೀರ್ತಿಯೂ ಅವನ ಕಿವಿಗೆ ಬಿದ್ದಿತ್ತು. ವಿಷ್ಣುವರ್ಧನನೂ 
ಆಗ ತಾನೇ ಜೈನಮತವನ್ನು ಬಿಟ್ಟು, ವೈಷ್ಣನಮತವನ್ನು ಅಂಗೀಕರಿಸಿದ್ದನು. 


೨೮ ತಂದೆಗೂ ಮೇಲುಗೈಯ್ಯಾದ ಮಗೆ 


ಆಚಾರ್ಯರು ಕೈಯಲ್ಲಿ ನೂರಾರು ಜನ ಆಳುಹೋಳುಗಳನ್ನು ಕಟ್ಟಿ 
ಕೊಂಡು ಶ್ರೀ ಚೆನ್ನಕೇಶವ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿದರು. 
ಆಚಾರ್ಯರು ಚೆನ್ನಕೇಶವ ದೇನಾಲಯ ಕಟ್ಟುವದರಲ್ಲಿ ತೋರಿಸಿದ ಶಿಲ್ಪ 
ಕಲೆಯ ನೈಪುಣ್ಯ, ಕುಸುರಿನ ಕೆಲಸ, ಸಜೀವವಾಗಿರುವಂತೆ ಕಾಣಿಸುವ 
ಅಲ್ಲಿಯ ಕಲ್ಲಿನ ಮೂರ್ತಿಗಳು, ಅವುಗಳಲ್ಲಿಯ ಮುಖ, ಕಣ್ಣು, ಮತ್ತು 
ಅಂಗಾಂಗಗಳಲ್ಲಿ ಎದ್ದು ಕಾಣಿಸುತ್ತಿದ್ದ ಭಾವವಿಶೇಷ ಇವೆಲ್ಲವುಗಳನ್ನು 
ಕಂಡು ಅರಸನು ಆನಂದಪಟ್ಟು ಓಲಾಡಿದನು. ಆಚಾರ್ಯರನ್ನು ಬಾಯಿ 
ತುಂಬ ಹೊಗಳಿ ಗೌರವಿಸಿದನು. ಅವರಿಗೆ ಏನು ಕೊಟ್ಟರೂ ಅರಸನಿಗೆ ಕಡಿಮೆ 
ಯೆಂದೆನಿಸಿತು. 

ದೇವಾಲಯದಲ್ಲಿ ಸ್ಫಾಪಿಸತಕ್ಕ ಮೂರ್ತಿಯನ್ನೂ ಜಕಣಾಚಾರ್ಯರು 
ಸ್ವತಃ ಕೈಯಿಂದ ಮಾಡಿದ್ದರು. ಆದರ ಸೌಂದರ್ಯವನ್ನು ಕಂಡರಂತೂ 
ಅರಸನಿಗೆ ಹಿಡಿಸಲಾರದ ಹಿಗ್ಗು. ಮಹೋತ್ಸವದಿಂದಲೂ ಲಕ್ಷಗಟ್ಲಿ ಜನ 
ರಿಗೆ ಅನ್ನದಾನ ಮಾಡಿಯೊ ಮೂರ್ತಿಯ ಪ್ರತಿಷ್ಠೆ ಮಾಡಿಸಬೇಕೆಂದು 
ಯೋಚಿಸಿದನು. ದಿಗ್ದೇಶಕ್ಕೆ ಈ ಸುದ್ದಿಯು ಹರಡಿತು. ಬೇರೆಬೇರೆ ಭಾಗ 
ಗಳಿಂದ ಜನರು ಬಂದು ಬೇಲೂರಿನಲ್ಲಿ ಇಳಿಯಹತ್ತಿದರು. 

ಹೀಗೆಲ್ಲ ಇತ್ತ ನಡೆಯುತ್ತಿರುವ ಸಮಯಕ್ಕೆ, ಸೈದಾಳದಲ್ಲಿಯೇ 
ಜಕಣಾಚಾರ್ಯರ ಮಗನು ಬೆಳೆಯುತ್ತಿದ್ದನು. ಹೆತ್ತ ಹೊಟ್ಟೆಯ ಕಿಚ್ಚಿ 
ನಿಂದ ತಾಯಿಯು ಹೇಗೋ ಕಷ್ಟಪಟ್ಟು, ನಾಲ್ದು ಜನರ ಆಸರದಿಂದ ಮಗ 
ನನ್ನು ದೊಡ್ಡವನನ್ನಾಗಿ ಮಾಡಿದಳು. ತಂದೆಯ ನಿಜವಾದ ಮಗನವನು. 
ಕೇಳುವದೀನು? ಬುದ್ಧಿಯಲ್ಲಿ ತಂದೆಗೂ ಒಂದು ಕ್ಸ ಮೇಲಿದ್ದನೇ ಹೊರ್ತು 
ಕೀಳಾಗಿರಲಿಲ್ಲ ವಿದ್ಯಾಭ್ಯಾಸ ನಡಿಸುವಾಗಲೇ ಇತ್ತ ಯಾರೂ ಹೇಳದೆಯೇ 
ಕೇಳದೆಯೇ ತನ್ನ ಮಟ್ಟಿಗೆ ತಾನು ಬೆಣ್ಣೆಯಂಥ ಕಲ್ಲುಗಳನ್ನು ಆರಿಸಿಕೊಂಡು 
ಬಂದು, ಅವುಗಳಲ್ಲಿ ಚಂದಚಂದವಾದ ಮೂರ್ತಿಗಳನ್ನು ಮಾಡತೊಡಗಿದನು. 
ತಾಯಿ, ಬಳಗದವರು, ಜನರು ಹುಡುಗನ ಜಾಣತನವನ್ನು ನೋಡಿ 
ವಿಸ್ಮಯಪಡುವರು. 


ಬೇಲೂರಿನಲ್ಲಿಯ ಚೆನ್ನಕೇಶವನ ದೇವಾಲಯದಲ್ಲಿ ಮೂರ್ತಿಯನ್ನು 
ಸ್ಥಾಪಿಸುವ ಹೊತ್ತಿಗೆ ಜಕಣಾಚಾರ್ಯರ ಮಗನು ಹದಿನಾರು ವರ್ಷದನ 


ಕನ್ನಡ ನಾಡಿನ ಕದೆಗಳು ೨೪೯ 


ನಾಗಿದ್ದನು. ಕಲ್ಲುಗಳು ಅವುಗಳ ಗುಣಗಳು, ಶುದ್ಧ-ಅಶುದ್ಧ ಕಲ್ಲುಗಳು, 
ಜೀವರ ಮೂರ್ತಿಯನ್ನು ಮಾಡಲಿಕ್ಸೆ ಯಾವ ಬಗೆಯ ಕಲ್ಲುಗಳನ್ನು ಉಪ 
ಯೋಗಿಸಬೇಕು, ಇವೆಲ್ಲದರ ಜ್ಞಾನ ಅವನಿಗೆ ಚೆನ್ನಾಗಿಯೇ ಆಗಿತ್ತು; 
ಮತ್ತು ಈ ವಿಷಯದಲ್ಲಿ ಬೇಕಾದವರೊಡನೆ ವಾದಮಾಡಲೂ ಅವನು 
ಸಿದ್ಧನಿದ್ದನು 

ಬೇಲೂರಿನಲ್ಲಿಯ ಉತ್ಸವದ ಸುದ್ದಿಯನ್ನು ಆತನೂ ಕೇಳಿದನು. 
ಹೊಸದಾಗಿ ಕಟ್ಟಿ ದ ತ್ತ ಮೂರ್ತಿ ಮುಂತಾದವುಗಳನ್ನು ಕಣ್ಮುಟ್ಟ 
ಮೋಡಿ ಬಕ ಅಪೇಕ್ಷೆ ಅವನಿಗೆ ಉಂಟಾಯಿತು. ತನ್ನೆ ಓರಿಗೆಯ 
ಗೆಳೆಯರೊಂದಿಗೆ ಹೊರಟನು. ಎಲ್ಲ ಜನರಂತೆ ಗದ್ದ ಲದಲ್ಲಿ ಹೊಕ್ಕು ಗಥ 
ಮೂರ್ತಿ ಮುಂತಾದವುಗಳನ್ನು ನೋಡುತ್ತಿ ಸತಾ ಗುಡಿಯಲ್ಲಿ ಹ ಫಿ ಪಿಸಲ್ಪ 
ಡುವ ಮೂರ್ತಿ ಯನ್ನು ಮಾಡಲಿಕ್ಕೆ ಬಳಸಿದ ಕಲ್ಲು ಅಶುದ್ಧ ವಿರುವಜೆಂದೂ 
ಅದು ಪ್ರಾಣ ಪ್ರತಿಷ್ಠೆ ಗೆ ಯೋಗ್ಯ ವಿಬಿಂದೂ ಅವನಿಗೆ ಕಂಡುಬಂದುದರಿಂದ ಈ 
ಮಾತನ್ನು ಅವನು ಬಾಯಿಬಿಟ್ಟ ಆಡಿದನು. 


ಒಬ್ಬರ ಕೆವಿಯಿಂದ GR ಸರ ಕಿವಿಗೆ ಹೋಗಿ ಕಡೆಗೆ ಈ ವರ್ತಮಾನ 
ಅರಸನಿಗೆ "ಮುಟ್ಟ ತು. I ಜಃ ರನ್ನು ಕರೆಯಿಸಿ ಕೇಳಿದನು. 
ಅಷ್ಟಕ್ಕೆ ಮಗ] ಬೆಳೆಯುತ್ತ ಬೆಳೆಯುತ್ತ ಜಕಣಾಚಾರ್ಯ ಮತ್ತು 
ಅವರ ಮಗ ಇವರಿಬ್ಬರಲ್ಲಿ ವಾದ ನಡೆಯುವದೇ ಗೊತ್ತಾಯಿತು. ಹುಡುಗನಿಗೆ 
ಇವರು ತನ್ನ ತಂದೆ ಎಂಬುದು ಗೊತ್ತಿಲ್ಲ, 

ಪದ್ಧ ತಿಯಂತ್ಕೆ ಅಶುದ್ಧ ಕಲ್ಲಿಂದು ಸಿದ್ಧಮಾಡಿ ಕೊಟ್ಟ ರ್ರ ಬಲಗೈ 
ಕಡಿದುಕೊಳ್ಳು ವೆನೆಂದು ಚಾ ಬ ಅರಸ ನಿಸ ಹೇಳಿದರು. ಇಬ್ಬರಿಗೂ 
ಮಾತು ಸ ಅರಸನು ಅಲ್ಲಿಯೇ ಕುಳಿತಿದ್ದನು. ಹುಡುಗನು ಈ 
ಮೂರ್ತಿಯ ಹೊಕ್ಕಳ ಹತ್ತರ ಒಳಗೆ ಒಂದು ಗುಂಡಿ ಇದ್ದು ಅದರೊಳಗೆ ತುಸು 
ನೀರೂ ಒಂದು ಕಪ್ಪೆಯೂ ಇರುವದೆಂದೂ ಆದುದರಿಂದಲೇ ಮೂರ್ತಿ 
ಮಾಡಲಿಕ್ಕೆ ಅದು ಅಶುದ್ಧನೆಂದೂ ಹೇಳಿದನು; ಅದಕ್ಕೆ ಶ್ರಮಪಟ್ಟು 
ಮಾಡಿದ ಮೂರ್ತಿಯನ್ನು ಒಡೆದು ನೋಡುವದೆಂತು? ಎಂದು ಎಲ್ಲರೂ 
ಆಲೋಚನೆಯಲ್ಲಿ ಕುಳಿತರು. ಕೊನೆಗೆ ಹುಡುಗನೇ ಮುಂದಾಗಿ ಒಡೆಯು 
ವದು ಸಾಧ್ಯವಿಲ್ಲದಿದ್ದರೆ, ಇನ್ನೊಂದು ಉಪಾಯ ಮಾಡಿರಿ. ಮೂರ್ತಿಯ 


೩೦ ತಂದೆಗೂ ಮೇಲುಗೈಯ್ಯಾದ ಮಗ 


ಮೈಗೆಲ್ಲ ಗಂಧ ಹೆಚ್ಚಿರಿ, ಆಗ ಹೊಕ್ಕಳ ಹೆತ್ತರಿನ ಗಂಧವು ಹಸಿಯುಳಿದು, 
ಮಿಕ್ಕ ಕಡೆಯ ಗಂಧ ಒಣಗುವದು ಎಂದನು. 

ಈ ಹಂಚಿಕೆಯು ಎಲ್ಲರಿಗೂ ಒಪ್ಪಿಗೆಯಾಯಿತು. ಆಚಾರ್ಯರೂ ಆಗ 
ಬಹುಜಿಂದರು. ಅದರಂತೆ ಮಾಡಿ ನೋಡಲಾಗಿ, ಮೂರ್ತಿಯ ಮೈಗೆ ಬಳಿದ 
ಗಂಧ ಒಣಗಿದರೂ, ಹೊಕ್ಕಳಿನ ಬದಿಯಲ್ಲಿ ಒಣಗಲಿಲ್ಲ. ಆಗ್ಲೆ ಅರಸನಿಗೂ 
ಆಚಾರ್ಯರಿಗೂ ಮಿಕ್ಕವರಿಗೂ ಆಶ್ಚರ್ಯವೆನಿಸಿತು. ಜಕಣಾಚಾರ್ಯ 
ರಂತಹ ನಾನುನಾನು ಎಂಬುವವರ ಮಾತನ್ನು ಸುಳ್ಳುಗೊಳಿಸಿದ ಅವನ 
ಬುದ್ದಿಯನ್ನೆಲ್ಲರೂ ಹೊಗಳಿ ಬಾಯಲ್ಲಿ ಬೆರಳಿಟ್ಟುಕೊಂಡರು. 

ಆಗ, ಕೂಡಿದವರೂ ಆಚಾರ್ಯರೂ "ನೀನು ಯಾರ ಮಗನಪ್ಪ! ನಿನ್ನ 
ಊರು ಯಾವುದು? ಯಾರ ಮನೆಯವನು? ಎಂದು ಮುಂತಾಗಿ ವಿಚಾರಿಸ 
ತೊಡಗಿದರು. ಹುಡುಗನು ನಮ್ಮೂರು ಕೈದಾಳ ಎಂಬ ಗ್ರಾಮ. ತಂದೆ 
ಜಳಣಾಚಾರ್ಯರು, ನಾನು ಹುಟ್ಟುತ್ತಲೆ ನನ್ನ ಜನ್ಮಕುಂಡಲಿಯನ್ನು 
ನೋಡಿ,ಲೆಕ್ಕತಸ್ಪಿ, ಅವರು ನನ್ನ ಹೆತ್ತ ತಾಯಿಯಮೇಲೆ ಸಲ್ಲದ ತಪ್ಪುಹೊರಿಸಿ, 
ಮನೆಬಿಟ್ಟು ಹೋದರು. ತಾಯಿಯು ಹೇಗೋ ಜೋಕೆಮಾಡಿ ಅಸ್ಟಿದ್ದವ 
ನನ್ನು ಇಷ್ಟುಮಾಡಿದಳು ಎಂದು ತಮ್ಮ ಮನೆತನದ ಸಮಾಚಾರನನ್ನೆಲ್ಲ 
ಉಸುರಿದನು. 

ಅಲ್ಲಿಯೇ ಕುಳಿತ ಜಕಣಾಚಾರ್ಯರು ಆನಂದಾತಿಶಯದಿಂದ ಕುಳಿತ 
ಸ್ಥಳದಿಂದ ಓಡಿಬಂದು ಮಗನನ್ನು ಅಪ್ಪಿಕೊಂಡು ಮುದ್ದಾಡಿದರು. ತಮ್ಮ 
ತಪ್ಪಿಗಾಗಿ ತಾವೇ ಗೋಳಾಡಿದರು. ಕಣ್ಣೀರಿನ ಕೋಡಿ ಹರಿಸಿದರು. ಆದರೆ 
"ಆಡಿದ ಮಾತನ್ನು ಸುಳ್ಳುಗೊಳಿಸಬಹುದೇ > ಎಂದು ಆಚಾರ್ಯರು ತಮ್ಮ 
ಬಲಗೈ ಕಡಿದುಹಾಕಲಿಕ್ಕೆ ಸಿದ್ಧರಾದರು. ಮಗನು, ನೆರೆದವರು, ಅರಸನು, 
ಕೂಡಿಯೇ ಬೇಡಬೇಡನೆಂದು ಹೇಳಿದರೂ « ಆಡಿದ ಮಾತನ್ನು ನಡಿಸದಿ 
ದ್ವಕ್ಕೆ ಬದುಕಿದ್ದು ಪ್ರಯೋಜನವೇನು? ಎಂದು ಬಲಗೈಯನ್ನು ಕಡಿದೊ 
ಗೆದೇ ಬಿಟ್ಟಿರು. 

ಮುಂದೆ, ಅರಸನು ಆಚಾರ್ಯರನ್ನೂ ಅವರ ಮಗನನ್ನೂ ತಮ್ಮ 
ಲ್ಲಿಯೇ ಇಟ್ಟುಕೊಂಡು ಚೆನ್ನಕೇಶವ ಜೀವಾಲಯದ ಕಟ್ಟಡವನ್ನು ಮುಗಿ 
ಸಲು ಆಜ್ಞಾಪಿಸಿದನು. ಅದನ್ನು ಮುಗಿಸಿದನಂತರ, ಜಕಣಾಚಾರ್ಯರು 


ಬೇಲೂರಿನ ಚೆನ್ನಕೇಶವನ ದೇವಾಲಯ ಪಿ 


ತಮ್ಮ ಹುಟ್ಟೂರಾದ ಕೈದಾಳಕ್ಕೆ ಹೋಗಿ, ಅಲ್ಲಿಯೂ ತಮ್ಮ ಮಗನೊಂದಿಗೆ 
ಒಂಟಿ ಕೈಯಿಂದಲೇ ಕೇಶವ ಗುಡಿಯನ್ನು ಕಟ್ಟಿದರು. ಆಗ ಅವರ ಬಲಗೈ 
ಚಿಗಿಯಿತು. ಮುಂದೆ ಆಚಾರ್ಯರು ಕರ್ನಾಟಕವನ್ನೆಲ್ಲ ಸಂಚರಿಸಿ, ಊರೂ 
ರಿಗೆ ದೇವಾಲಯಗಳನ್ನು ಕಟ್ಟಿ ದರು. ಬೇಲೂರಿನಲ್ಲಿರುವ ಚೆನ್ನಕೇಶವ 
ದೇವಾಲಯದ ಅಂಗಣದಲ್ಲಿ ಕನ ಚೆನ್ನಿಗರಾಯನ ದೇವಾಲಯವು ಇರುವದು. 


೧ಕ,್ಮ 
ಬೇಲೂರಿನ ಚೆನ್ನಕೇಶನ 
ದೇನಾಲಯ 


(ಕ್ರಿ. ಶ. ೧೧೧೭) 


[ಮೈಸೂರು ಸಂಸ್ಥಾನದ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಎಂಬೊಂದು ತಾಲೂಕಿನ 
ಸ್ಥಳವಿದೆ. ಇದು ಒಂದುಕಾಲಕ್ಕೆ ಹೊಯ್ಸಳರ ರಾಜಧಾನಿ ಇತ್ತು. ಮೊದಲನೆಯ 
ಹೊಯ್ಸಳ ಬಲ್ಲಾಳ ಅರಸನು ಬೇಲೂರನ್ನೇ ರಾಜಧಾನಿಯನ್ನು ಮಾಡಿಕೊಂಡಿದ್ದನು. 
ನಿಷ್ಣುನರ್ಧನನೂ ಅಲ್ಲಿಯೇ ಇದ್ದನು. ವಿಷ್ಣುವರ್ಧನನು ಜೈನಮತ ಬಿಟ್ಟು, ವೈಷ್ಣನ 
ನಾದಮೇಲೆ ಈ ದೇವಾಲಯವನ್ನು ಕಟ್ಟ ಸಿದನು. ಈ A ಮ್ಳ ಸೂರಿನ ವಾಸ್ತು 
ಶಿಲ್ಪ ಎಂಬ ಪುಸ್ತಕದಿಂದ ಸಂಗ್ರಹಿಸಿದೆ. ಸ 

ಪೃಥ್ವಿಯಜ್ಲಿರುವ ಗುಡಿಗಳನ್ನು ಬೇಲೂರ-.-ಹಳೆಬೀಡು ಗಳಲ್ಲಿಯ ಗುಡಿಗಳು 
ಮಾರಿಸಿರುತ್ತವೆ; ಯಾಕಂದರೆ, ಈ ಗುಡಿಗಳಲ್ಲಿ ಕಂಡುಬರುನಂಥ ಕುಸುರಿನ ಕೆಲಸವು 
ಜಗದೊಳಗಿನ ಯಾವ ದೇವಾಲಯಗಳಲ್ಲಿಯೂ ಕಾಣಿಸುವದಿಲ್ಲ. 

ಡಾ. ಫರ್ಗ್ಯುಸನ್ನರು. 


ಬೇಲೂರಿನ ಚೆನ್ನಕೆ(ಶವ ದೇವಾಲಯವು ಹೊಯ್ಸಳ ಅರಸರು ಕಟ್ಟ 

ಸಿದ ಕಟ್ಟಡಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು. ಈ ಜೀವಾಲಯದಲ್ಲಿ ವಿಜಯೆ 
ನಾರಾಯಣ ದೇವರ ಗುಡಿಯೇ ಮುಖ್ಯವಾದುದು; ಆದರೂ ಡೇವಾಲಯೆದೆ 
ಅಂಗಳದಲ್ಲಿ ಕಪ್ಪೆಚನ್ನಿಗರಾಯಗುಡಿ, ಅಮ್ಮನವರಗುಡ್ಕಿ ವೀರನಾರಾಯಣ 
ಗುಡಿಗಳಿವೆ. ಪ್ರ ಪೂರ್ವಕ್ಕೆ ಮುಖವಾಗಿದ್ದು ಇದೇ ದಿಕ್ಕಿಗೆ ಎರಡು ಮಹಾ 
ದ್ವಾರಗಳಿವೆ. ಜೇವಾಲಯದಲ್ಲಿ ನನರಂಗ, ಸುಕನಾಸಿ, ಗರ್ಭಗುಡಿ ಹೀಗೆ 


೩೨ ಕನ್ನಡ ನಾಡಿನ ಕಥೆಗಳು 


ಮೂರು ಭಾಗಗಳಿವೆ. Re ಮೂರು ಬಾಗಿಲುಗಳು, ಅದರ ಗೋಡೆಯ 
ಮೇಲೆ ಹೊರಗಡೆ ಸಾಲಾಗಿ ಸಣ್ಣಸಣ್ಣ ಚಿತ್ರಗಳ ಸಾಲುಗಳಿವೆ. ಒಂದು ಸಾಲಿ 
ನಲ್ಲಿ ಆನೆಗಳು, ಎರಡನೆಯ ಸಾಲಿನಲ್ಲಿ ಮಣಿ ತೋರಣಗಳು, ಮೂರನೆಯ 
ಸಾಲಿನಲ್ಲಿ ಬಳ್ಳಿಮಂಟನ , ನಾಲ್ಕನೆಯ ಸಾಲಿನಲ್ಲಿ ಸ್ವಲ್ಪ ಮುಂದಕ್ಕೆ ಬಂದಿ 
ರುವ ಚಿಕ್ಕ ಗೂಡುಗಳು (ಮಾಡಸೆಳು) ಇದ್ದು, ಅವುಗಳಲ್ಲಿ" ಸುಂದರವಾದ ಸ್ತ್ರೀ 
ಮೂರ್ತಿಗಳಿವೆ. ಐದನೆಯ ಸಾಲಿನಲ್ಲಿ ಗಿಡ್ಡಾದ ಕಂಬಗಳು, ಎರಡು ಕಂಬ 
ಗಳ ನಡುವೆ ಮತ್ತೆ ಸ್ತ್ರೀಮೂರ್ತಿಗಳು, ಆರನೆಯ ಸಾಲಿನಲ್ಲಿ ಸೂರುಗಲ್ಲು 
ಗಳು, ಬಳ್ಳಿಗಳು ಅದರ ಮೇಲೆ ಸಣ್ಣಗೋಪುರಗಳು, ಸಿಂಹಗಳು, ಅಲ್ಲದೆ 
ಕೆತ್ತಿದ ಚಿಕ್ಕಚಿಕ್ಚ ಸುಂದರಮೂರ್ತಿಗಳಿವೆ. ಏಳನೆಯ ಸಾಲಿನಲ್ಲಿ ಆಲಂಕಾ 
ರದ ಬಳ್ಳಿಗಳು *ೆತ್ತಲ್ಪ ಲ್ಪಟ್ಟಿವೆ. ನಡುವೆ, ಮಹಾಭಾರತ ರಾಮಾಯಣದಲ್ಲಿಯ 
ಚಿತ್ರ 1 ಬೇರೆ ಸುಂದರವಾದ ಕೆತ್ಲಿಗೆಯ ಕೆಲಸವೂ ಇದೆ. ಕಲ್ಲಿನಲ್ಲಿ ಕೊಠೆದು 
ರಂಥ) ಮಾಡಿದ ಹಲವು ಸೋಡಿಗಳಿವೆ. ಅವುಗಳಲ್ಲಿಯ ಕೆಲಸವು 'ಹೊ-ಬಳ್ಳಿ 
ಗಳ ಚಿತ್ರ, ಕೆಲನೆಡೆ ವಾಮನ ಅವತಾರ, ಕಾಳಿಂಗಮರ್ದನ ಮುಂತಾದ 
ಚಿತ್ರಗಳಿವೆ. 

ದೇವಾಲಯದಲ್ಲಿಯ ಕಂಭ, ಕಲ್ಲಿನಗೋಡೆ, ಒಳಮಾಳಿಗೆ ಮುಂತಾದ 
ಯಾವ ಭಾಗವೂ ಬರಿದಾಗಿರದೆ ಒಂದಿಲ್ಲೊಂದು ಬಗೆಯ ಕೆತ್ತನೆಯ ಕೌಶಲ್ಯ 
ದಿಂದ ಮೆರೆಯುತ್ತಿದೆ. ದುಂ ಡುಡುಂಡಾಗಿರುವ ಶುಸುರಿನ ಕೆಲಸದ ವೈಭವ 
ವನ್ನು ತೋರಿ ಜನರ ಕಣು ಗಳನ್ನು ಕುಕ್ಕಿ ಸುವ ನುಣುಪಾದ ಲಕಲಕ ಳಿ 
ಯುತ್ತಿರುವ ಕಂಭಗಳನ್ನು ನೋಡಿದರೆ ಕಂಭಗಳೆನ್ನು ಯಾವ ಯಂತ್ರದ 
ಗಾಡಕ್ಕೆ ಹಿಡಿದು ಅಷ್ಟು ನೆಯ-ನುಣುಪುಗೊಳಿಸಿದರೆಂಬುದು ತಿಳಿಯದಾಗಿ 
ಮನುಷ್ಯ ನ ಮನಸ್ಸು ಜೇಗಾಗುತ್ತ ದೆ. ಕಂಬಗಳಮೇಲೈ, ಒಂದೊಂದೆಡೆಯಲ್ಲಿ 
ಬೋದಿಗೆಯ ಮೇಲ. ದೊಡ ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಸುಂದರವಾದ ಮೂರ್ತಿಗಳು 
ನಿಲ್ಲಿಸಲ್ಲ ಟ್ಟಿವೆ. ಇವುಗಳಿಗೆ ಮದನ ಕೈ ಗೊಂಜಿಗೆಳಿನ್ನು ವರು. ಇವೆಲ್ಲವೂ ಹೆಣ್ಣು 
ಗೊಂಬೆಗಳು. ಇವು ಸ ಸುತ್ತಲೂ ಇನೆ. ಇವುಗಳ ನಿಲುವಿಕೆ. 
ಮುಖ, ಕೈಗಳಬೆಡಗು ಬಲು ಸೊಗಸಿನದಾಗಿದೆ. ಒಬ್ಬ ಮನುಷ ಧನಿಗಾಗಲಿ, 
ಹೆಂಗಸಿಗಾಗಲಿ,ಆ ತೆರನಾಗಿ ನಿಲ್ಲುವದೆಂದರೆ, ಕೆಲದಿನ” ರೂಢಿ ಟಾ 
ಗುವದು. ಈ ಮದನ ಕ್ಸೈ ಚಿತ್ರಗಳ ಸೌಂದರ್ಯವನ್ನು ಅಸಿ ಷೆ ಂದು ಹೊಗ 
ಳಲು ಮನುಷ್ಯನ ನಾಲಿಗೆ ಸಾಲದು. 


ಸಂಗಮನಾಥನು ಬಸವೇಶ್ವರರನ್ನು ಕಲ್ಯಾಣಕ್ಕೆ ಕಳಿಸಿದ್ದು ಪಿ 


ಈ ಗೊಂಬೆಗಳಲ್ಲಿ ಒಂದು ಗೊಂಬೆಯನ್ನು ಬೇಟಿಯಲ್ಲಿ ಕೊಂದ ಚಿಗರಿ 
ಯನ್ನು ತನ್ನ ಕೋಲಿನ ತುದಿಗೆ ಸಿಕ್ಕಿಸಿ ಹೊತ್ತಿಕೊಂಡಿರುವದಾಗಿ ಕೆತ್ತಲ್ಪ 
ಟ್ವದೆ. ಇನ್ನೊಂದು ಗೊಂಬೆಯು ಕಾಲಿನಲ್ಲಿ ನಟ್ಟ ಮುಳ್ಳನ್ನು ತೆಗೆದುಕೊಳ್ಳು 
ವಂತೆಯೂ ಮತ್ತೊಂದು ಗೊಂಬೆಯು ಕೆಳಗೆ ಕುಳಿತು, ಮುಳ್ಳನ್ನು ತೆಗೆಯು 
ತ್ತಿರುವಂತೆಯೂ ಕೆತ್ತಲಾಗಿದೆ; ಇನ್ನೊಂದು ತನ್ನ ಮುಖವನ್ನು ಕನ್ನಡಿಯಲ್ಲಿ 
ನೋಡಿಕೊಳ್ಳುತ್ತಿರುವಂತಿದೆ; ಮಗದೊಂದು ಗೊಂಜೆಯು ತಾನು ಉಟ್ಟ 
ಬಟ್ಟೆಯಲ್ಲಿ ಜೇಳು ಕಂಡದ್ದರಿಂದ ತನ್ನ ಸೀರೆಯನ್ನು ಬಿಚ್ಚಿ ಹಾಕಿ 
ದಂತೆಯೂ ಒಳಗಿದ್ದ ಚೇಳು ಕೆಳಗೆ ಬಿದ್ದಂತೆಯೂ ಕೆತ್ತಲ್ಪಟ್ಟಿದೆ. ಇವೆಲ್ಲವು 
ಗಳನ್ನು ಕಲ್ಲಿನಲ್ಲಿ ಕೆತ್ತಿರುವದನ್ನು ನೆನೆಸಿಕೊಂಡರೆ, ಮನಸು ಬೆಪ್ಪಾಗುತ್ತದೆ. 
ಪ್ರತಿಯೊಂದು ಗೊಂಬೆಯ ಕೆಳಮಗ್ಗಲಿಗೆ ಅದನ್ನು ಕೆತ್ತಿದ ಶಿಲ್ಪಿಯ 
ಹೆಸರು ಇದೆ. 


೧೪ 


ಸಂಗಮನಾಥನು ಬಸವೇಶ್ವರರನ್ನು 
ಕಲ್ಯಾಣಕ್ಕೆ ಕಳಿಸಿದ್ದು 
(ಕ್ರಿ. ಶ. ೧೧೪೪) 


[ ಬಸವಣ್ಣನನರ ತಂದೆಯ ಹೆಸರು ಮಾದಿರಾಜ. ತಾಯಿ ಮಾದಲಾಂಬಿಕೆ. 
ಚಿಕ್ಕವರಿರುವಾಗಲೆ ಬಸವಣ್ಣನವರು ಮುಂಜಿನೆ ಒಲ್ಲೆಂದು ತಾಯಿ-ತಂಡೆಗಳೊಡನೆ 
ಜಗಳವಾಡಿದರು. ಅಕ್ಕನಾಗಮ್ಮ ನವರೊಡನೆ ತಂದೆಯ ಮನೆ ಬಿಟ್ಟು, ಬಾಗೇವಾಡಿಯ 
ಲ್ಲಿಯ ಶಿವಭಕ್ತ ರಲ್ಲಿದ್ದರು. ಅಲ್ಲಿಂದ ಸಂಗಮಕ್ಷೇಕ್ರಕ್ಳೆ ಹೋದರು. ಅಲ್ಲಿ ಕೆಲಕಾಲ 
ಇದ್ದು, ದೇವರ ಸೇವೆಮಾಡುತ್ತಿ ರುವಾಗ ಭಕ್ತವತ್ಸಲನಾದ ಸಂಗಮನಾಥನು ಕನಸಿ 
ನಲ್ಲಿ ಬಂದು ಬಸವಣ್ಣನವರಿಗೆ ಕಲ್ಯಾಣಕ್ಕೆ ಹೋಗಲು ಹೇಳಿದನು. ಈ ಕಥೆಯನ್ನು 
ಹರಿಹೆರಕನಿಯ ಬಸವರಾಜದೇವರ ರಗಳೆಯಿಂದ ಬರೆಯಲಾಗಿದೆ. 


ಸಂಗಮಡೊಳಗೆ ಜೀವರ ಸೇವೆಯಲ್ಲಿ ಮೈಮರೆತು ಬಸವಣ್ಣ ನವರು 
ಇರುತ್ತಿದ್ದರು. ಆಗಹಂದು ದಿನ ರಾತ್ರೆ ಈ ಕನಸು ಕಂಡರು:-- ಎಳೆ 
ಬಿಸಿಲಿನಂತೆ ಹೊಳೆಯುವ, ಹುಲಿತೊಗಲನ್ನು ಹೊದ್ದಿರುವ ಸಂಗಮ 


ತಳ ಕನ್ನಡ ನಾಡಿನ ಕಥೆಗಳು 


ನಾಥನು ಕನಸಿನಲ್ಲಿ ಬಂದು, « ಮಗನೆ! ಬಸವ! ಬಸವಣ್ಣ! ನಿನ್ನ 
ಹೆಸರು ಜಗದೊಳಗೆ ಮೆರೆಯಬೇಕೆಂದು ನನ್ನ ಅಪೇಕ್ಷೆ; ಆದುದರಿಂದ ನೀನು 
ಬಿಜ್ಜಳನಿರುವ ಕಲ್ಯಾಣಕ್ಕೆ ಹೋಗು? ಎಂದು ಹೇಳಿ ಮಾಯವಾದನು. 
ಬಸವಣ್ಣನವರಿಗೆ ಎಚ್ಚರಿಕೆ ಆಯಿತು. ಕಣ್ಣೊರಸಿಕೊಂಡು ಅತ್ತಿತ್ತ ನೋಡಿ 
ದರು. ಯಾರೂ ಇರಲಿಲ್ಲ. ಅಶ್ಚರ್ಯವೆನಿಸಿತು. ಕೆಲಹೊತ್ತು ಹುಚ್ಚು ಹಿಡಿ 
ದಂತೆ ಕುಳಿತರು. ಪೂರಾ ಚೇತರಿಸಿಕೊಂಡಬಳಿಕ ದೇವರನ್ನು ಬಿಟ್ಟು ಆಗ 
ಲಿರಲು ಆಗದುದಕ್ಕಾಗಿ ದುಃಖದಿಂದ ಕಂಗೆಟ್ಟು, (ದೇವ ದೇನ ಸಂಗ! ಪರಮ 
ಬಂಧುವೇ! ಪ್ರಾಣನೇ! ನೀನು ಹೀಗೆ ಆಡಬಹುದೆ? ಮನೆಯಲ್ಲಿಟ್ಟುಕೊಂಡು 
ಸಲಹಿದವನನ್ನು ಹೊರಗೆ ಹೋಗೆನ್ನುವದು ಸರಿಯೆ? ನಂಬಿದವರ ಕೊರಳ 
ಕೊಯ್ಯುನರೆ? ಕೂಸನ್ನು ಕೊಲ್ಲುವರೆ? ನನ್ನ ಬಿಟ್ಟು ಅಗಲುವದುಂಟೀ? 
ಇಷ್ಟು ದಿನ ನಾನು ನಿನ್ನನ್ನು ಸೇವಿಸಿದ್ದಕ್ಕೆ ಇದೇ ಫಲವೇ? ಕರುಣಿ, 
ಇನ್ನೇನು? ಮುಂದೇನು? ಎಂದು ನೆಲದ ಮೇಲೆ ಬಿದ್ದು ಹೊರಳಾಡಿ 
ಸಂಗಮನಾಥನನ್ನು ಅಪ್ಪಿಕೊಂಡು, ಪರಿಪರಿಯಿಂದ ಹಲುಜಿ, ಬೇಡಿಕೊಂಡು 
ಗೋಳಿಟ್ಟು, ಅತ್ತತ್ತು ಬಿಕ್ಕುತ್ತ, ಬೇಸತ್ತರು. 

ರಾತ್ರೆ ಆಯಿತು. ಸುಮ್ಮನಿರಲಿಕ್ಟಾಗದೆ, ಆ ದುಃಖದೊಳಗೇ ಹೊ 
ಮುಂತಾದವುಗಳಿ£ದ ದೇವರನ್ನು ಪೂಜಿಸಿ, ನೈನೇದ್ಯವನ್ನು ಸಮರ್ಪಿಸಿದರು. 
ಮನಸಿನಲ್ಲಿ " ಸಂಗಮನಾಥನು ತನಗೆ ಹೋಗೆಂದನಲ್ಲ' ಎಂಬುವ ಕೊರಗು 
ಎಡೆಬಿಡದೆ ಕೊರೆಯುತ್ತಿತ್ತು. ದೇವರ ಮೇಲಿನ ಸಿಟ್ಟಿನಿಂದ ಪ್ರಸಾದವನ್ನು 
ಸ್ವೀಕರಿಸದೆ, ಮುಸುಕು ಹಾಕಿಕೊಂಡು, ಸಂಗಮನಾಥನ ಪಾದದಲ್ಲಿಯೇ 
ಮನವಿಟ್ಟು ನೆಲದ ಮೇಲೆ ಒರಗಿದರು. 


ಸಂಗಮನಾಥನಿಗೆ ಬಸವಣ್ಣ ನವರಿಗಾದ ದುಃಖದ ಕೊರಗನ್ನು ಕಂಡು 
ಕಳವಳವೆನಿಸಿತು. ಅವರ ಭಕ್ತಿಯ ಭರವನ್ನು ಕಂಡು ಕೌತುಕಪಟ್ಟನು. 
ತನ್ನನ್ನು ಅಗಲಲು ಒಲ್ಲೆನ್ನುವ ಮಗನ ವಿಷಯದಲ್ಲಿ ಬಲು ಕನಿಕರ ಹುಟ್ಟಿತ್ತು 
ಆ ದಿನ ರಾತ್ರೆ ಮತ್ತೆ ಕನಸಿನೊಳಗೆ ದೇವರು ಕಾಣಿಸಿಕೊಂಡು «ಎಲೆ ಮಗನೆ, 
ಎಲೆ ಕಂದ, ಬಸವ! ನಿನ್ನ ಆಗಲಿ ನಾನು ಇರಲಾರ; ಇಷ್ಟು ಹಟನೇಕೆ? 
ಭಕ್ತಿನಿಧಿಯೆ, ನಾನೂ ನಿನ್ನೊಡನೆ ಬರುವೆ. ನೀನು ಕಲ್ಯಾಣಕ್ಕೆ ನಡೆ? 
ನಂದು ಮತ್ತೆ ನುಡಿದನು. 


ಸಂಗಮನಾಥನು ಬಸನೇಶ್ವರನನ್ನು ಕಲ್ಯಾಣಕ್ಕೆ ಕಳಿಸಿದ್ದು ೩೫ 


« ಸೆಂಗಮನಾಥನು ಕನಸಿನಲ್ಲಿ ಬಂದು, « ಕಲ್ಯಾಣಕ್ಕೆ ನಡೆ? ಎಂದು 
ಮತ್ತೆ ಹೇಳಿದನಲ್ಲ ! ಕಲ್ಯಾಣಕ್ಸ ಹೋಗಿಯಾದರೂ ನನ್ನಲ್ಲಿ ಶಿವಭಕ್ತಿ 
ಬೇರೂರುವಂತೆ ಶಿವಭಕ್ಕ ಜನರ ಸೇವೆ ಮಾಡುವೆನು. ಶಿವಶರಣರ ಕರುಣೆ 
ಎಂಬ ನೀರೊಳಗೆ ಈಸಾಡುವೆನು ” ಹೀಗೆಂದು ಮನಸಿನಲ್ಲಿ ಯೋಚಿಸಿ, 
ಮೈಯಲ್ಲಿ ತಕ್ಕ ಉಡುಪನ್ನು ಹಾಕಿಕೊಂಡು, ಸಂಗಮನಾಥನ ಹತ್ತಿರಕ್ಕೆ 
ಬಂದು, ಫ್ಸೆಮುಗಿದುಕೊಂಡು ನಿಂತರು. ತಾಯಿಯನ್ನು ಅಗಲಲಿಕ್ಟ್ರಾಗದೆ 
ಮಿಡುಕುವ ಮಕ್ಕಳಂತೆ, ಬಸವಣ್ಣನವರ ಮನವು ಕಂದಿ ಕುಂದಿದೆ, ಕಣ್ಣು 
ಗಳೊಳಗಿಂದ ನೀರು ದಳದಳ ಒಂದೇಸವನೆ ಧಾರೆಗಟ್ಟಿ ಸುರಿಯುತ್ತಿವೆ,ಅಳುವು 
ಒತ್ತರಿಸಿ ಬರುತ್ತಿದ್ದೆ ಗಂಟಲ ಸಿರಗಳು ಬಿಗಿದುಹೋಗಿನೆ. ಇಂಧ ಸ್ಪಿತಿಯಲ್ಲಿ 
"ಸಂಗ್ರ ಹೋಗಿ ಬರುವೆನಯ್ಯ. ನಿನ್ನನ್ನು ನಂಬಿ ಹೋಗುತಿರುವೆ, ನಿನ್ನನ್ನು 
ಬಿಟ್ಟು ಅಗಲಲಾರ, ಅಗಲಲಾರೆ ಎಂದೆನುತ ಕೈೈಮುಗಿದುಕೊಂಡು ನಿಂತರು. 
ಕಾಲುಗಳು ಮುಂದಕೆ ಏಳದಾದವು. ಸಂಗನ ಮೇಲೆ ನೆಟ್ಟ ದೃಷ್ಟಿಯನ್ನು 
ತಿರುಗಿಸ ಸಲಿಕ್ಕಾಗಲೊಲ್ಲದು. 

ಆಗ್ರ ಸಂಗಮನಾಧನಿಗೆ ಮುಂದೆ ನಿಂತುಕೊಂಡಿರುವ ಬಸವನನ್ನು 
ಕಂಡು ಎದೆ ಕರಗಿತು ಮನ ಮರುಗಿತು, ತಡೆದು ನಿಲ್ಲಲಿಕ್ಟಾಗದೆ ಬಂದು 
ಬಸವಣ್ಣ ನವರನ್ನು ಅಪ್ಪಿಕೊಂಡು, ಕಣ್ಣಿ ರನ್ನು ತನ್ನ ಕೈಯಿಂದ ಒರಸಿ 
(ಬೇಡೆನ್ನ ಕಂದ, ಬೇಡು ನಿನ್ನೊಡನೆ ನಾನೂ ಚಿತೆ ನಿನ್ನಾಣೆ ನೋಡು, 
ನಿನ್ನ ಗಲಿ ಇರುವದಾದೀತೇ ಬಸವ! ನೀನಿಷ್ಟು ಅಳುನಿಯೆಂದು ನಾನು ತಿಳಿ 
ದಿರಲಿಲ್ಲ. ನಿನ್ನ ಹಿಂದಿನಿಂದಲೇ ಬರುವೆ. 1 ನಿಂತಲ್ಲಿ ನಿಲ್ಲುವೆ, ನಡೆದಲ್ಲಿ 
ನಡೆಯುವೆ, ಆಡಿದುದನು ಆಡುವೆ, ಹಿಡಿದುದನು ಹಿಡಿಯುವೆ, ಮಾಡಿದುದನ 
ಮಾಡುನೆ, ನಡೆ, ಭೂಮಿಗೆ ಒಡೆಯನಾಗಿ ಬಾಳ್ಕು' ಎಂದು ನುಡಿದನು. 


ಪ್ಲಿ೬ಿ 


೧೫ 
ಶರಣಶಿರೋಮಣಿಗಳಾದ 
ಶ್ರೀ ಬಸವೇಶ್ವರ ಚರಿತ್ರೆ 
( ಕ್ರಿ. ಶ. ೧೧೩೨-೧೧೩೭ ) 

[ಬಿಜ್ಜಳನ ಅಳಿಕೆಯಲಿ 6 ಬಸವೇಶ್ವರವರ ಕಾರ್ಯವೇ ಮಹತ್ತ್ವವ್ರಳ್ಳದ್ದು; 
ಈ ವಿಷಯವನ್ನು « ಭಕ್ತಿಭಂಡಾರಿ ಬಸವಣ್ಣನವರು ' « ಬಸವೇಶ್ವರರೂ ಅಸ್ಪೃಶ್ಯ 
ತೆಯೂ' ಎಂಬ ಪುಸ್ತಕಗಳ ಆಧಾರದಿಂದ ಬರೆಯಲಾಗಿದೆ. ] 

ವಿಜಾಪೂರ ಜಿಲ್ಲೆಯಲ್ಲಿ ಬಾಗೇವಾಡಿ ಎಂಬುದೊಂದು ಊರು ಇದೆ. 
ಅದೀಗ ತಾಲೂಕಿನ ಸ ಸ್ಥಳವಾಗಿದೆ. ಹಿಂದಕ್ಕೆ ಅದಕ್ಕೆ ಇಂಗಳೇಶ್ವರ ಬಾಗೇ 
ವಾಡಿ ಅನ್ನುತ್ತಿದ್ದರು. ಅಲ್ಲಿ ಮಾದಿರಾಜ ಅಥವಾ ಘಾಡ ಎಂಬ ಒಬ್ಬ ಶೈವ 
ಬ್ರಾಹ್ಮಣನಿದ್ದ. ಅವನ ಹೆಂಡಶಿ ಮಾದಲಾಂಬಿಕೆ. ಅವರಿಬ್ಬರಿಗೂ ಶಿವನಲ್ಲಿ 
ಬಹು ಭಕ್ತಿ. ಶಿವನ ವ್ರಸಾದದಿಂದ ಅವರಿಗೆ ಒಂದು ಗಂಡುಕೂಸು ಹುಟ್ಟಿತು. 
ಅದಕ್ಕೆ ಬಸವ ಎಂದು ಹೆಸರಿಟ್ಟರು. ಬಸವನು ದಿನದಿನಕ್ಕೆ ಬೆಳೆಯಹೆತ್ತಿದನು. 
ಚಿಕ್ಕಂದಿನಲ್ಲಿ ಮಾದಿರಾಜನು ಮಗನನ್ನು ಅಯ್ಯನವರ ಶಾಲೆಗೆ ಕಳಿಸಿ 
ಅವನಿಗೆ ಅಕ್ಷರಾಭ್ಯಾಸ ಮಾಡಿಸಿದನು. ಆಗಿನ ಅಭ್ಯಾಸ ಸನೆಂದರೆ, ಓದು-ಬರೆಹ 
ಲೆಕ್ಕ ಇವಿಷ್ಟು. ಬಸವಣ್ಣ ನು ತನ್ನ ಗುರುಗಳು ಕಲಿಸಿದುದನ್ನೆಲ್ಲ ಕಲಿಯುವ 
ದಲ್ಲದೆ, ಆಗಾಗ್ಗೆ ದೇವರು. ದಿಂಡರನ್ಲಿ ಬಹಳ ನಿಶ್ರಾಸತೋರಿಸುತ್ತಿದ್ದನು. 
ಅವನು ತೋರಿಸುವ ಭಕ್ತಿ-ವಿಶ್ವಾಸಗಳನ್ನು ನೋಡಿದೆ, ಅವನು ಸಾಮಾನ್ಯ 
ಹುಡುಗನಲ್ಲವೆಂದು ಎಲ್ಲರೂ ಅಂದು ಆಶ್ಚರ್ಯಹಡುತ್ತಿದ್ದರು. 

ಮಗನು ಎಂಟುವರ್ಷದವನಾದ ಕೂಡಲೆ ಮುಂಜಿವೆ ಮಾಡ 
ಬೇಕೆಂದನು ಮಾದಿರಾಜನು. ಮನೆಯಲ್ಲಿ ಈ ವಿಷಯವಾಗಿ ತಾಯಿ-ತಂದೆ 
ಮಾತನಾಡುವ ಸಮಯದಲ್ಲಿ ಬಸವನು ಚಿಕ ಕೃನನಾದಾಗ್ಯೂ ಬಹು ದಿಟ್ಟಿ 
ತನದಿಂದ "ನನಗೆ ಈ "ನೊದಲೇ ವೀರಶೈವ ದೀಕ್ಷೆಯಾಗಿದೆ; ನಾನು 
ಮುಂಜಿವೆ ಮಾಡಿಕೊಳ್ಳುವದಿಲ್ಲ' ಎಂದು ಎದುರುನುಡಿದನು. ಚಿಕ್ಕ ಮಗು 
ನಿನ ಮಾತುಗಳನ್ನು ತೆಗೆದುಕೊಂಡು ಮಾಡುವದೇನು? ಎಂದು ಮಾದಿ 
ರಾಜನು ಮುಂಜಿವೆಯ ಸಿದ್ಧತೆ ನಡಿಸಿದರು. ಬಸವನ ಹಟವು ಬದಲಾಗ 
ಲಿಬ್ಲ. ಚಿಕ್ಕವನಾದರೂ ತನ್ನ ಹಟಿವನ್ನೇ ಸಾಧಿಸುತ್ತಿರುವದನ್ನು ಕಂಡು 


ಶರೆಣಶಿರೋಮಣಿಗಳಾದ ಠೀ ಬಸವೇಶ್ವರ ಚರಿತ್ರೆ ಶಿವ 


ಮಾದಿರಾಜನಿಗೆ ಸಿಟ್ಟು ತಲೆಗೇರಿತು ಬಾಲ ಬಸ ಸವಣ್ಣನನ್ನು ಹೊರಗೆ 
ಹಾಕಿದನು. ಬಸವಣ್ಣನು ಎಳ್ಳಷ್ಟೂ ಹೆದರದೆ ಮನೆ ಬಿಟ್ಟು ಹೊರಟನು. 
ಬಸವಣ್ಣನ ಸಂಗಡವೇ ಅಕ್ಕ ತ ಮ್ಮನೂ ಇದ್ದಳು. 
ಬಾಲ ಬಸವಣ್ಣನು ನ್ನ ನಿಜವಾದ ತಾಯಿ-ತಂದೆಯಾದ ಸಂಗಮ 
ನಾಧನಿರುವ ಸಂಗಮ ಕ್ಷೇತ್ರಕೆ ನಡೆದು ಅಲ್ಲಿ ಭಗವಂತನ ಪೂಜೆ-ಚಿಂತನಾದಿ 
ಗಳಲ್ಲಿ ಎಲ್ಲವನ್ನೂ ಮರೆತು ಇದ್ದನು. ಹೀಗಿರುವಾಗ ಜಾತವೇದ ಮುನಿ 
ಗಳೆಂಬುವರು ಅವನಿಗೆ ಪೀವರನ್ನು ವಡೆಯುವ ಮಾರ್ಗವನ್ನು ಹೇಳಿ 
i 
ಬಸವಣ್ಣನವರು ಚಿಕ್ಕವಯಸ್ಸಿನಲ್ಲಿಯೇ ಈಮೇರೆಗೆ ಬರಿಯ ದೇವರ 
ಖ್ಯ ಲಿಯೇ ಕಾಲಕಳೆಯುತ್ತಿರುವದನ್ನು ಕಂಡು ಎಲ್ಲರಿಗೂ ದೊಡ್ಡ 
ಎನಿಸಿತು. ದಿನ ರಾತ್ರೆ ದೇವರ ಸೇವೆಯಲ್ಲಿರುವದರಿಂದ ಬಸವಣ್ಣ 
ಕ. ಮನಸು ತಿಳಿಯಾಯಿತು; ಬುದ್ಧಿ ಬೆಳಗಿತು; ಅಂತಃಕತಣವು ಹೂವಿ 
ನಂತೆ ಮಿದುವಾಯಿತು. ಅವರ ಮುಖದಲ್ಲಿ ಭಗವದ್ಭ ಕ್ರಿಯ ಮೆರಗ್ಳು ಕಣ್ಣು 
ಗಳಲ್ಲಿ ಭಕ್ತಿಯ ಕಿರಣ, ಮಾತಿನಲ್ಲಿ ದೇವರ ಪ್ರಸಾದದ ಮಿಂಚು, ಇವು 
ಎಡೆಬಿಡದೆ ಹೊಳೆಯವಾರಂಭಿಸಿದವು. "ನಾನು' "ನನ್ನ' ದೆಂಬುವ ಹುಚ್ಚು 
ಕಡಿಮೆ ಆಯಿತು. ತಮ್ಮ ತಪ್ಪುಗಳನ್ನು ಜನರಿಗೆ ಹೇಳಲಿಕ್ಟೂ ಕೇಳಲಿಕ್ಟೂ 
ನಾಚಿಕೆ ಎನಿಸದಾಯಿತು. ಈ ಸ್ಥಿತಿಯಲ್ಲಿ ಬಸವಣ್ಣನವರು ತಮ್ಮ ತಪ್ಪು 
ಗಳನ್ನು ತಾನೇ ಹೇಳಿಕೊಂಡು ಕೊರಗಿದ್ದಾರೆ, ಮರುಗಿದ್ದಾರೆ. ಸಂಗಮ 
ಕ್ಷೇತ್ರದಲ್ಲಿರುವ ವರೆಗೆ ಬಸವಣ್ಣನವರು ಭಗವಂತನ ಸಾಧನೆಯಲ್ಲಿಯೇ 
ಇದ್ದರ. ಅಲ್ಲಿಯ ಕೆಲಸ ಮುಗಿದನಂತರ ಅವರು ಕಲ್ಯಾಣಕ್ಕೆ ಹೊರಟರು. 
ಅಷ್ಟೊತ್ತಿಗೆ ಅವರ ಹೆಸರು ಎಲ್ಲೆಡೆಯಲ್ಲಿ ಹರಡಿತ್ತು. 
ಆಗ ಕಲ್ಯಾಣ ( ಈಗ ಕಲಬುರ್ಗೆಯಿಂದ ಮೂವತ್ತು ಮೈಲಿನಮೇಲಿ 
ರುವ ಊರು ) ವು ಬಿಜ್ಜಳನ ರಾಜಧಾನಿಯಾಗಿತ್ತು. ಅವನಲ್ಲಿ ಬಲದೇವ 
ನೆಂಬ ಮಂತ್ರಿ ಇದ್ದನು. ಈ ಬಲದೇವನು ಬಸವಣ್ಣ ನವರ ಸೋದರಮಾವ 
ನಾಗಿದ್ದನು. ಅವನು ತನ್ನ ಮಗಳಾದ ಗಂಗಾಂಬಿಕೆಯನ್ನು ಬಸವಣ್ಣನ 
ವರಿಗೆ ಕೊಟ್ಟು ಮಡುವೆಮಾಡಿದನು. ಬಸವಣ್ಣನವರಿಗೆ ಮಾವನ ಮನೆ 
ಯಲ್ಲಿ ಸುಮ್ಮನೆ ಇರುವದು ಸರಿದೋರಲಿಲ್ಲ. ದೊಡ್ಡವರಾದ ಮೇಲೆ ತಮ್ಮ 


2 


ಕ 


ಪಿಲಿ ನ್ನಡ ನಾಡಿನ ಕಥೆಗಳು 


ಅನ್ನವನ್ನು ತಾವು ದುಡಿದು ಗಳಿಸಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. 
ಶಿವಭಕ್ತರಿಗೆ ಮೇಲು-ಕೀಳು ಕೆಲನನೆಂಬುದಿಲ್ಲ. ಮಾಡುವ ಕೆಲಸನೇ 
ಪೂಜೆ. ಅದನ್ನು ಭಕ್ತಿಯಿಂದಲೂ ಅಸೆ-ನೋಸನವಿಲ್ಲಿ ದೇವರಿಗೆ ಅರ್ಪಿಸಿ 
ಮಾಡುವದೇ ಮುಖ್ಯ ಗುರಿ. ಅದಕ್ಕೆ ಕಾಯಕವೆಂದು ಹೆಸರು. ಹೀಗಿರು 
ವದರಿಂದ ಬಸವಣ್ಣನವರು ಎಲ್ಲಕ್ಕೂ ಮೊದಲು ಸಿದ್ದಣ್ಣ ಮಂತ್ರಿಯ 
ಕೈಯಲ್ಲಿ ಗುಮಾಸ್ತರಾಗಿದ್ದರು. ಕೆಲಸದಲ್ಲಿ ಅಚ್ಚುಕಟ್ಟುತನ, ಪ್ರಾಮಾಣಿ 
ಕತೆ ಇವು ಬಸವಣ್ಣನವರು ಮಾಡುವ ಕೆಲಸದ ಕೇಲಗಳಾಗಿದ್ದ:ಂದ ಅವರ 
ಸ್ವಭಾವ, ಸುಗುಣಗಳು ಎಲ್ಲರಿಗೆ ಗೊತ್ತಾಗಿ ಮೇಲಾದ ಸತ್ಯನಂತರೆಂದು 
ಹೆಸರು ಪಡೆದರು. ಸಿದ್ದಣ್ಣ ಮಂತ್ರಿಯು ತನ್ನ ಮಗಳಾದ ನೀಲಾಂಬಿಕೆ 
ಯನ್ನು ಬಸವಣ್ಣನವರಿಗೆ ಕೊಟ್ಟು ಮದುವೆ ಮಾಡಿದನು. 

ಆ ಕಾಲಕ್ಕೆ ನಿದ್ಯೆಗಿಂತ ಸದ್ಗುಣಗಳಿಗೆ ಹೆಚ್ಚಿನ ಬೆಲೆ ಇತ್ತು. ದುಡ್ಡಿ 
ಗಿಂತ ಸತ್ಯವಂತಿಕೆಗೆ ಜನರು ಮರುಳಾಗುತ್ತಿದ್ದರು. ಬಸವಣ್ಣ ನವರಲ್ಲಿ 
ಅದು ಯಾರಲ್ಲಿರದಷ್ಟು ಎದ್ದು ಕಾಣಿಸುತ್ತಿದ್ದಿತು. ಲೋಭ-ಆಸೆಗಳಿಂದಲೇ 
ಮನುಷ್ಯನ ಜೀವನಕ್ಕೆ ಹುಳಹತ್ತುವದು. ಆ ಲೋಭ-ಆಸೆಗಳ ಸೋಂಕು 
ಬಸವಣ್ಣನವರ ಮನಸ್ಸಿಗೆ ಇರಲಿಲ್ಲ. ಇದರಿಂದ ಎಲ್ಲರಿಗೂ ಅವರು ಮಹಾ 
ನುಭಾವರಾಗಿ ಕಾಣಿಸಿದರು. ಅವರ ವರ್ತಮಾನವು ಬಿಜ್ಜಳನಿಗೂ ತಿಳಿ 
ಯಿತು. ಅವನೂ ಬಸವಣ್ಣ ನವರಲ್ಲಿ ಆದರ-ನಿಶ್ವಾಸ ತೋರಿಸುತ್ತಿದ್ದನು. 

ಮುಂದೆ ಸ್ವಲ್ಪ ದಿನಸಗಳಲ್ಲಿಯೇ ಬಲದೇವಮಂತ್ರಿ ಮಡಿದನು. 
ಮಂತ್ರಿ ಸದಕ್ಕೆ ನಾನು ತಾನೆಂದು ಜನರು ಮೇಲೇರಿ ಬರಹತ್ತಿದರು. 
ಬಸವಣ್ಣನವರು ತಮ್ಮ ಕೆಲಸದಲ್ಲಿ ತಾವು ತಣ್ಣಗೆ ಇದ್ದರು. ಅವರಿಗೆ 
ಇದಾವುದರ ಸುದ್ದಿ ಗೊತ್ತಿಲ್ಲ. ತಾನಾಯಿತು, ತಮ್ಮ ಕೆಲಸವಾಯಿತು, 
ತಮ್ಮ ಶಿವಭಕ್ತಿ ಆಯಿತು; ಮತ್ತೊಂದು ಕೆಲಸಕ್ಕೆ ಮನಗೊಡುತ್ತಿರಲಿಲ್ಲ. 
ಅವರ ಶಾಂತ ಮತ್ತು ಸಮಾಧಾನದ ಗುಣ, ಒಬ್ಬರ ವಿಷಯಕ್ಕೆ ಕೆಡಕು 
ಬುದ್ಧಿ ಇಲ್ಲದಿರುವದನ್ನು ಕಂಡೇ ಬಿಜ್ಜಳನು ಬಸವಣ್ಣನವರನ್ನು ಮಂತ್ರಿ 
ಯನ್ನಾಗಿ ಮಾಡಿಕೊಂಡನು. ರಾಜ್ಯದ ಕೆಲವು ಭಾರವನ್ನವರಿಗೆ ಒಪ್ಪಿಸಿ 
ದನು. ಬಸವಣ್ಣನವರಿಗೆ ಮಂತ್ರಿಪದ ಬೇಕಿರಲಿಲ್ಲ; ಆ ದೊಡ್ಡಿಸ್ತಿಕೆ 
ಬೇಕಿರಲಿಲ್ಲ; ಅದರಿಂದ ವಿಪುಲ ಹಣಗಳಿಸಿ, ಮನೆಮಾರು ಕಟ್ಟಿಸಬೇಕು, 


ಶೆರಣಶಿಕೋಮಣಿಗಳಾದ (ಶ್ರೀ ಬಸವೇಶ್ವರರ ಚರಿತ್ರ ರ 


ಆಸ್ತಿ ಸಂಪಾದಿಸಬೇಕೆಂಬ ಆಸೆ ಇರಲಿಲ್ಲ ಗಳಿಸಿದ ಹಣವನ್ನೆಲ್ಲ ಶಿವ 
ಶರಣರಿಗಾಗಿಿ, ದೇವರಿಗಾಗಿ ಉಪಯೋಗಿಸಬೇಕೆಂಬುದೇ ಅವರ ನಿಯಮ 
ಇದಕ್ಕೆ ಮಾರಿ ನಡೆದರೆ ತಲೆಯನ್ನೇ ದಂಡನೆಂದು ಅರ್ಪಿಸುವೆನೆಂದು ಅವರು 
ನುಡಿದಿರುವರು. 


ಬಸವಣ್ಣನವಶು ಮಹಾ ಭಕ್ತರಾದ್ದರಿಂದ ಅವರ ಕಣ್ಣಿ ಗೆ ಎಲ್ಲರೂ 
ನನಂತೆಯೇ 'ಕಾಣಿಸುತ್ತಿ ದ್ದರು. ಒಂದು ದಿನ ರಾತ್ರೆ ಒಬ್ಬ ಕಳ್ಳನು ಜಂಗಮ 
ನಂತೆ ಸುಳ್ಳು ವೇಷ ಹಾಕಿಕೊಂಡು ಬಸ ಸವಣ್ಣ ನವರು ಮಲಗಿದ್ದ ಕೋಣೆಯಲ್ಲಿ 
ಹೊಕ್ಕನು... ಬಸವಣ್ಣನವರಿಗೂ ಅವರ ಹೆಂಡತಿ ನೀಲಾಂಬಿಕೆಗೂ ನಿದ್ದೆ 
ಹತ್ತಿರುವದನ್ನು ಕಂಡು, ಮೆಲ್ಲಗೆ ಆಕೆಯ ಮೈಮೇಲಿನ ವಸ್ತು-ಒಡವೆಗಳನ್ನು 
ಕ ಕ್ರಿಕೊಳ್ಳ ಹೆತ್ತಿ ದನು, ನೀಲಾಂಬಿಕೆಗೆ ಎಚ್ಚ ರಿಕೆಯಾಗ್ಲ್ಯಿ ಪತಿರಾಜರ 
ಬ್ಬಿಸಿದಳು. ಬಸವಣ್ಣ ನವರಿಗೆ ಹಗಲಿರುಳು ನವನ ಧ್ಯಾನ; ಬೇರೆ ಆಸೆ 
ಹ ವಾಸನೆ ಇಲ್ಲ. ಬಂದೀತು ಹೋದೀತು ಎಂಬುದರ ಮೋಹ-ಆಸೆಗಳಿರ 
ಲಿಲ್ಲ; ಆದುದರಿಂದ ಹೆಂಡತಿಯು ಎಬ್ಬಿಸಿದೊಡನೆ, ಬಸ ಸವಣ್ಣನವರು ಆ 
ಕಳ್ಳನು ತಮ್ಮ ಜೀವದ ಜೀವನಾದ ೫೫೫೬ 1೬ ದೇವನೇ ಎಂದು 
. ತೆಗೆದುಕೊಡಾ ಎಲೆ ಚಂಜಾಲಗಿತ್ತ್ಮೀ, ನಮ್ಮಯ್ಯನ ಕ್ಸ ನೊಂದಿತು ಎಂದು 
ಹೆಂಡತಿಯ ಮೈಮೇಲಿನ ಒಡವೆಗಳನ್ನು ಉಚ್ಚೆ ಸಿ ಕೊಟ್ಟಿ ರು. ಇಂತಹ 
ಮಹಾ ಮಹಿಮರಿಗೆ ಮಂತ್ರಿಪದದಮೇಲೆ ಆಸೆ ಎಲ್ಲಿಯದು? 


ಮಂತ್ರಿಗಳಾದನಂತರ ಬಸವಣ್ಣನವರು ರಾಜಕಾರ್ಯವನ್ನು ಅತ್ಯಂತ 
ನ್ಯಾಯ್ಯದಿಂದ ನಡೆಯಿಸಿದರು. ಯಾವ ಜಾತಿಯವರಿಗೂ ಪಕ್ಷಪಾತ 
ತೋರಿಸುತ್ತಿರಲಿಲ್ಲ. ಮನೆಗೆ ಬಂದಬಳಿಕ ಅವರು ಜಂಗಮರಿಗೆ ಊಟ-ಉಪ 
ಚಾರ, ಅವರ ಸೇನೆ, ಶಿವ ಧ್ಯಾನಾದಿಗಳಲ್ಲಿಯೂ ಶಿವಾನುಭವ ಚರ್ಚೆಯ 
ಲಿಯೂ ಕಾಲ ಕಳೆಯುವರು. ಇವರ ಶಿವಭಕ್ತಿಯಿಂದ ಕಲ್ಯಾಣದ ತುಂಬೆಲ್ಲ 
ಶಿವಭಕ್ತರು ಬಂದು ನೆಲೆಗೊಂಡರು. ಬಸವಣ್ಣ ನವರು ಬಹು ಲೋಕಸಂಗ್ರೆಹಿ 
ಗಳಾದ್ದರಿಂದ, ಎಲ್ಲರೊಡನೆ ಹೊಂದಿಕೊಂಡು ಅತ್ಯಂತ ವಿನಯದಿಂದಲೂ 
ಪ್ರೀತಿಯಿಂದಲೂ ನಡೆಯುತ್ತಿದ್ದರು. ಆಗಾಗ ಶಿವಶರಣರ ಸಂಗಡ 
ಹೊಕ್ಳು-ಬಳಕೆ, ಮಾತು-ಕತೆ, ವಾದ-ವಿವಾದ ನಡೆಯಬೇಕೆಂದು ಅನುಭವ 
ಮಂಟಿಸವೆಂಬುನ ಸಂಘವನ್ನು ಮಾಡಿಕೊಂಡರು. ಅಲ್ಲಿ ಆಗಾಗ ಶಿವ 


೪೦ ಕನ್ನಡ ನಾಡಿನ ಕಥೆಗಳು 


ಶರಣರೆಲ್ಲರೂ ಸೇರಿ ತಮ ತಮಗಾದ ಶಿವಾನುಭವದ ಚರ್ಚೆ ಮಾಡುತ್ತಿದ್ದರು. 
ಈ ಚರ್ಚೆ ಮಾಡುವ ಸಂಘಕ್ಕೆ ಬನವಾಸಿಯ ಅಲ್ಲಮ ಪ್ರಭುದೇವರು ಅಧ್ಯಕ್ಷ 
ರಿರುತ್ತಿದ್ದರು. ಬಸವಣ್ಣನವರ ದಿವ್ಯಜ್ಞಾನ, ಸದ್ಭಕ್ತಿ ಶುದ್ಧವಾದ ಸದಾ 
ಚಾರ, ಇವೆಲ್ಲವುಗಳನ್ನು ಕಂಡು ಸಾವಿರಾರು ಜನರು ಆಗ ಅವರ ಮತಕ್ಕೆ 
ಸೇರಿದರು. 


ಹೀಗೆ ಇರುತ್ತಿರಲು, ಶಿವಶರಣರ ಸಂಘಕ್ಕೆ ಸೇರಿದ ಹೆರಳಯ್ಯನಿಗೂ 
ಮಧುವಯ್ಯನಿಗೂ ಬೀಗತನವಾಯಿತು. ಹರಳಯ್ಯ ಹೊಲೆಯ, ಮಧು 
ವಯ್ಯ ಬ್ರಾಹ್ಮಣ. ಇಬ್ಬರೂ ಶಿವಶರಣರು. ಇದು ಜನರಿಗೂ ಬಿಜ್ಜಳನಿಗೂ 
ಸೇರಲಿಲ್ಲ. ಬಿಜ್ಜಳನು ಹರಳಯ್ಯ ಮಧುವಯ್ಯರ ಕಣ್ಣು ಕೀಳಿಸಿದನು. 
ಶಿವಶರಣರನ್ನು ಕೊಲ್ಲಿಸಿದ ಸೇಡನ್ನು ತೀರಿಸಿಕೊಳ್ಳ ಬೇಕೆಂದು ಶಿವಶರಣ 
ರಲ್ಲಿಯೂ ಈರಿ ಹುಟ್ಟಿತು. ಆ ಬಗ್ಗೆ ಘನವಾದ ಚರ್ಚೆ ಆಯಿತು. ಬಸವಣ್ಣ 
ನವರಿಗೆ ಇದು ಸರಿ ಬರಲಿಲ್ಲ. ಶಿವಶರಣರು ಬಿಜ್ಜಳನ ಕೊಲೆಯ ಸಂಚು 
ನಡಿಸಿದರು. ಇದೆಲ್ಲವನ್ನೂ ನೋಡಲಾಗದೆ ಮಿದು-ಮನದ ಮಹಾ ಶಿವಭಕ್ತಾ 
ಗ್ರಣಿಗಳಾದ ಬಸವಣ್ಣನವರು ನಿಂತುಕೊಂಡ ಹಾಗೆಯೇ ಉಟ್ಟ ಸಂಜೆ, 
ಹೊತ್ತ ಧೋತರದ ಮೇಲೆ ಮನೆ-ಮಾರು ಬಿಟ್ಟು, ಹೆಂಡತಿಗೆ ಹೇಳಿ ಕಳಿಸಿ 
ಸಂಗಮಕ್ಕೆ ನಡೆದು « ತೆರಪುಗೊಡೈ ಸಂಗಮದೇವ? ಎಂದು ಕಣ್ಣೀರು 
ಸುರಿಸುತ್ತ ನಿಂತು, ಅವನಲ್ಲಿಯೇ ಐಕ್ಯವಾದರು. ಬಿಜ್ಜಳನು ಬಸವಣ್ಣ ನವರಿ 
ಗಾಗಿ ಅಮೇಲೆ ಬಲು ಹಲುಬಿದನು. 

ಬಸವಣ್ಣ ನನರೆಂದರೆ ಕಾರುಣ್ಯದ ಮೂರ್ತಿ. ಅನರಿಗೆ ನಾನು-ನನ್ನದು 
ಎಂಬುನ ನೋಹ ಇರಲಿಲ್ಲ. ಶಿವಭಕ್ತಿಗಾಗಿಯೇ ಅವರು ಹುಟ್ಟ ಬಂದರು. 
ಚಿಕ್ಕಂದಿನಿಂದ ಕೊನೆಯವರೆಗೆ ತಮ್ಮ ವ್ರತವನ್ನೇ ಎಡೆಬಿಡದೆ ನಡಿಸಿದರು. 


"ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ್ಕ' « ಗರ್ವ 
ದಿದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾಸಿ' 
"ತಂದಿ ನೀವು, ತಾಯಿ ನೀವು ನೀನಲ್ಲದೆ ಮತ್ತಾರಿಲ್ಲ ಕೂಡಲಸಂಗಮ 
ದೇವಾ' ಎಂದು ನುಡಿದಿರುವರು. 


೪೧ 


೧೬ 
ಶಿನಶರಣಿಯಾದ 
ಮಹಾದೇವಿಯಕ್ತನ ವಿರಕ್ತಿ 


[ ಈ ನಿಷಯನನ್ನು ಪ್ರೊ. ಕುಂದಣಗಾರ ಅವರು ಬರೆದ ಅಕ್ಕ ಮಹಾದೇವಿ 
ಯವನರ ಚರಿತ್ರದಿಂದ ಸಂಗ್ರಹಿಸಿದೆ, ] 


ಮೈಸೂರು ಸೀಮೆಯಲ್ಲಿ ಉಡುತಡಿ ಎಂಬುವದೊಂದು ಊರು. ಅಲ್ಲಿ 
ನಿರ್ಮಲ ಎಂಬೊಬ್ಬ ಶಿವಭಕ್ತನಿದ್ದ. ಅವನಿಗೆ ಸುಮತಿ ಎಂಬುವ ಹೆಂಡತಿ 
ಇದ್ದಳು. ಶಿವನಲ್ಲಿ ಅತ್ಯಂತ ಭಕ್ತಿಯಿಟ್ಟು ಇವರು ಬಾಳ್ತೆ ನಡಿಸಿದ್ದರಿಂದ, 
ಇವರಿಬ್ಬರ ಹೊಟ್ಟಿ ಯಿಂದ ಪಾರ್ವತೀ ದೇವಿಯ ಅಂಶದನಳಾದ ಕನ್ಯೈಯು 
ಹೆ.ಟ್ಟಿದಳು. ಆಕೆಗೆ ಮಹಾದೇವಿ ಎಂದು ಹೆಸರಿಟ್ಟರು. ಮಹಾದೇವಿಯು 
ಹೆಸರಿನಂತೆ ಮಹಾ-ದೇವಿಯೇ. ಆಕೆಯ ಮುಖದಲ್ಲಿ ದೇವಾಂಶದ ಬೆಳಕು 
ಬೆಳಗುತ್ತಿತ್ತು. ಮಾತಿನಲ್ಲಿ ಜ್ಞಾನದ ಮಿಂಚು ಮಿಂಚುತ್ತಿದ್ದಿತು. ಚಿಕ್ಕ 
ಮಗಳು ಒಂದೊಂದು ಮಾತುಗಳನ್ನಾಡಿದರೆ ತಪಸ್ವಿಗಳಾದ ಮುದುಕರ 
ಬಾಯಿಂದ ಹೊರಡುವಂತಹ ತಿಳಿವಳಿಕೆಯ ನುಡಿಗಳು ಹೊರಡುತ್ತಿದ್ದವು. 
ಆಕೆಯ ನಡೆ-ನುಡಿಗಳಲ್ಲಿ ಹೆದರಿಕೆ, ಅನುಮಾನ, ಸಂಶಯಗಳಿರಲಿಲ್ಲ. ಯಾವ 
ಮಾತನ್ನಾಡಿದರೂ ಶಾಂತವಾಗಿಯೂ ಸೌಮ್ಯವಾಗಿಯ ಸ್ಪಷ್ಟವಾಗಿಯೂ, 
ಜ್ಞಾನಿಗಳಂತೆ ಆಡುವಳು. ಕಣ್ಣುಗಳಲ್ಲಿ ಜ್ಞಾನದ ಕಿರಣಗಳು ಹೊರ 
ಹೊಮ್ಮುತ್ತಿರುವಂತೆ ಕಾಣಿಸುತ್ತಿತ್ತು. ಈ ಮೇರೆಗೆ ಮಹಾದೇವಿಯು ತಾಯಿ 
ತಂದೆಗಳಿಗೆ, ನೆರೆಯವರಿಗೆ, ಬಳಗದವರಿಗೆ ಊರವರಿಗೆ ಹರುಷಗೊಳಿಸುತ್ತ 
ಬೆಳೆದಳು. ಎಲ್ಲರೂ ಆಕೆಯ ಜ್ಞಾನದ ಮಾತು, ಸಮಾಧಾನ, ವಿವೇಕ 
ಮುಂತಾದವುಗಳನ್ನು ಕಂಡು " ಮಹಾದೇವಿಯಕ್ಕ? ಎಂದು ಕರೆಯ 
ಲಾರಂಜಿಸಿದರು. 

ಉಡುತಡಿಯಲ್ಲಿ ಕೌಶಿಕನೆಂಬ ದೊರೆ ಇರುತ್ತಿದ್ದ. ಅನನು ಒಂದು ದಿನ 
ಬೀದಿಯೊಳಗಿಂದ ಹಾಯ್ದು ಹೋಗುತ್ತಿದ್ದ. ಮಹಾದೇವಿಯಕ್ಕ ತನ್ನ 
ಮನೆಯ ಬಾಗಿಲಲ್ಲಿ ನಿಂತಿರುವದನ್ನು ಕಂಡನು. ಆಕೆಯ ಮುಖದಲ್ಲಿ ಬೆಳಗು 
ತ್ತಿದ್ದ ಸಾತ್ವಿಕ ಸೌಂದರ್ಯವು ಆ ಕೌಶಿಕನನ್ನು ಹುಚ್ಚನನ್ನಾಗಿ ಮಾಡಿತು. 


೪೨ ಕನ್ನಡ ನಾಡಿನ ಕಥೆಗಳು 


ಆಕೆಯನ್ನು ಮದುವೆಯಾಗಬೇಕೆಂದು ನಿಶ್ಚಯಿಸಿ ಅರಮನೆ ಸೇರಿದನು. ತನ್ನ 
ಅರಮನೆಯ ದಾಸಿಯರನ್ನು ಮಹಾದೇವಿಯಕೃನನ್ನು ಕರೆಯಲಿಕ್ಕೆ ಕಳಿಸಿ 
ದನು. ಅವರು ಬಂದು ಅರಸನ ಅಪೇಕ್ಷೆಯನ್ನು ಮಹಾದೇವಿಯಕ್ಕನ ತಂದೆ 
ಯಾದ ನಿರ್ಮಲನಿಗೆ ತಿಳಿಸಿದರು. "ಅರಸುಕುಲದವರಿಗೆ ನಮ್ಮ ಮಗಳನ್ನು 
ಕೊಡಲಾರೆ? ನೆಂದನು. ಆಗ ದಾಸಿಯು "ನೀವು ದೊರೆಗಳಿಗೆ ಇದಿರು ವಿಲ್ಲ 
ಬೇಡಿರಿ, ಸುಮ್ಮನೆ ಪ್ರೀತಿಯಿಂದ ಮಗಳನ್ನು ಕೊಡಿರಿ. ಅರಸನು ಸಿಬ್ಟಾದರೆ 
ನೀವು ಮಾಡುವದೇನು?” ಎಂದು ಬೋಧಿಸಿದಳು. ಯಾರ ಮಾತೂ ಬಗೆ 
ಹರಿಯದೆ ಇಬ್ಬರೂ ಚಿಂತೆಯಲ್ಲಿ ಮುಳುಗಿದರು. 

ಕೌಶಿಕನು ದುಡ್ಡಿನ ಆಸೆ ತೋರಿಸಿ ಹೆದರಿಸಿ, ಬೆದರಿಸಿ, ಹೇಗಾದರೂ 
ಮಹಾದೇವಿಯನಕ್ನೆ ಮದುವೆಯಾಗಬೇಕೆಂದು ತನ್ನ ಮಂತ್ರಿಗಳ ಮೂಲಕ 
ಯತ್ನಿಸಿದನು. ಅರಸನಿಂದ ತಮಗೆ ಯಾವ ಕೇಡು ಬಂದೀತೋ ಎಂದು 
ಮಹಾದೇನಿಯ ತಾಯಿ-ತಂದೆಗಳು ಹೆದರಿದರು. ಮಗಳಿಗೆ ದೊರೆಯನ್ನು 
ಮದುವೆಯಾಗಲು ಉಪದೇಶಮಾಡಿದರು. ತನ್ನಿಂದ ತಾಯಿ-ತಂದೆಗಳಿಗೆ 
ಕಷ್ಟ ಬಂತೇದು ಗೋಳಾಡಿದಳು. ಏನು ಮಾಡಬೇಕೆಂಬುದು ತಿಳಿಯದಾ 
ಯಿತು. ಒಂದೆರಡು ದಿನ ಇದೇ ಯೋಚನೆಯಲ್ಲಿಯೇ ಕಾಲ ಕಳೆದಳು. 
ಮುಂದೆ, ತಾಯಿ-ತಂದೆಗಳ ಸಲುವಾಗಿ ಕಷ್ಟಸಡಬೇಕೆಂದು ನಿಶ್ವಯಿಸಿದಳು. 
ನಿಮ್ಮ ಮಾತು ನೆಡಿಸುವೆನೆಂದಳು. ಮಂತ್ರಿಗಳನ್ನು ಕರೆಯಿಸಿ, "ನಾನು ಅರಸ 
ನನ್ನು ಮದುವೆಯಾಗುವೆ; ಆದರೆ ಅವನು ನನ್ನ ಮಾತು ನಡಿಸಬೇಕು ನನ್ನ 
ಶಿವಪೂಜೆ, ಶಿವಧ್ಯಾನ, ಗುರು-ಲಿಂಗ-ಜಂಗಮಪೂಜೆ, ಇವುಗಳಿಗೆ ಅರಸನು 
ಅಡ್ಡಬಂದರೆ ಅವನನ್ನು ಬಿಡುವೆನು. ಇದರಂತೆ ಅರಸನಿಂದ ನನಗೆ ಒಪ್ಪಿಗೆ 
ಕೊಡಿಸಬೇಕು.” ಎಂದಳು. 

ಮಹಾದೇವಿಯ ಮಾತಿಗೆ ಅರಸನು ಒಪ್ಪಿದನು. ಕೂಡಲೆ ಮದುವೆಯ 
ಸಂಭ್ರಮ ನಡೆಯಿತು. ಮದುವೆಯೂ ಆಯಿತು. ಅರಸನು ಲೋಕದೊಳಗಿನ 
ಶ್ರೇಷ್ಠಮಾನವ; ಆದರೂ ಆಸ್ನೆಅಸೇಕ್ಷೆಗಳಿಂದ ತುಂಬಿದವ. ಮಹಾದೇವಿಯು 
ಮಹಾದೇವನ ಲೋಕದವಳು. ಮಹಾ ವಿರಕ್ತಳು. ಆಕೆಗೆ ಲೋಕದ ಆಸೆ- 
ವ್ಯಸನಗಳಿಲ್ಲ. ಶಿವನ ಆಸೆಯೇ ಆಸೆ. ಅರಸನಿಗೆ ಶಿವಭಕ್ತರು, ಶಿವಶರಣರು, 
ಶಿವಪೂಜೆ ಎಂಬಿವು ಗೊತ್ತಿರಲಿಲ್ಲ. ಅಕ್ಕನವರಿಗೆ ಶಿವಶರಣರ ಪೂಜೆ, ಅವರಿಗೆ 


ಶಿನಶರಣೆಯಾದ ಮಹಾದೇವಿಯಕ್ಕನ ವಿರಕ್ತಿ ೪೩ 


ದಾನ ಇವುಗಳಲ್ಲಿ ಪ್ರೀತಿ. ಒಂದು ದಿನ ನ'ಹಾಡೇವಿಯಕ್ಕನ ದರ್ಶನಕ್ಕಾಗಿ 
ಶರಣರು ಗುಂಪುಗಟ್ಟಿ ಕೊಂಡು ಬಂದರು ಇದನ್ನು ನೋಡಿ, ಕೌಶಿಕನು 
ಸಿಟ್ಟಿಗೆದ್ದನು. ಚಕ? ಇದು ಸರಿಬರಲಿಲ್ಲ. ಅಸ್ಟೇ ಅಲ್ಲ, "ನಿನ್ನೀದ 
ಜಂಗಮದ್ರೋಹವಾಯಿತು. ಸುಡಲಿ ನಿನ್ನ ಜನುಮ ಎಂದು ಹೊರಟು 
ಭು. ಸಿದ್ಧ ಳಾದಳು. ಅರಸನು ಹೆದರಿ ಶಾಂತಗೊಳಿಸಿದನು. ಅವರ 
ಚಿತ್ತ ಪ್ರಸನ್ನ ವಾಗುವಂತೆ ಯಶ್ನಿಸಿದನು. ಆಗ ಹೇಗೋ ಅಕ್ಕನವರ ಕೋಪ 
ಜಾತಾ ಡಿ 

ಮತ್ತೊಮ್ಮೆ, ಮಹಾದೇವಿಯು ಶಿವಶರಣರನ್ನು ನೆರೆಯಿಸಿ, ಅವರ 
ಪೂಜೆ ನಡಿಸಿರಲ್ಲು " ಈ ದುಷ್ಟ ಮನುಷ್ಯರ ಪೂಜೆಯೀ:ದೇನು?? ಎಂದು 
ಕೌಶಿಕನು ಜರಿದನು. ಆಗ ಶರಣ-ದ್ರೋಹದ ನುಡಿಯನ್ನು ಕಿವಿಯಿಂದ 
ಕೇಳಲಿಕ್ಟಾಗದೆ, ಮಹಾದೇನಿಯು ಅರಸನು ಕೊಟ್ಟ ತನ್ನ ಮೈಮೇಲಿನ 
ವಸ್ತ್ರಾ ಲಂಕಾರಗಳನ್ನೆಲ್ಲ ಬಿಸುಟಿ ತಮ್ಮ ಮೈಯನ್ನು ಕೂದಲುಗಳಿಂದ 
ಮುಚ್ಚ ಕೊಂಡು ಅರಮನೆಯಿಂದ ಹೊರಬಿದ್ದಳು. ತಾಯಿ-ತಂದೆ, ಆಪ್ತರು, 
ನೆಂಟಿಕ್ಕ, ಯಾರು ಎಷ್ಟು ಹೇಳಿದರೂ ಕೇಳದೆ ಕಲ್ಯಾಣದ ದಾರಿ ಹಿಡಿದಳು. 
ಕಲ್ಯಾಣದಲ್ಲಿಯ ಆನುಭವಮಂಟಪಕ್ಕೆ ಹೋಗಿ ಸೇರಿದಳು. ಅಕ್ಭನವರಿಗೆ 
ಅಲ್ಲಮನೇ ತಂದೆ, ಬಸವಣ್ಣನವರು ಅಣ್ಣ, ಶರಣರ ಬಳಗವೇ ಅವರ ಬಳಗ. 
ಅಕ್ಕನವರು ಅಲ್ಲಿಯೇ ಕೆಲಕಾಲ ಇದ್ದು ಮುಂದೆ ಶ್ರೀಶೈಲಕ್ಕೆ ಹೋದರು. 

ಅಕ್ಕನವರು ಮಹಾ ಮಹಿಮರು. ಮಹಾಶಿವಶರಣೆಯರು, ಆದುದರಿಂದ 
ಶಿವನ ವಿಷಯದಲ್ಲಿ ಅವರ ಭಕ್ತಿ ಹೇಗಿತ್ತು? ಅದರ ವಿಧವೇನೆಂಬುದನ್ನು 
ಅವರ ವಚನದಿಂದಲೇ ನಿಮಗೆ ತಿಳಿಯುವದು ನೋಡಿರಿ, 

ಚಿಲಿಮಿಲಿ ಎಂದೋದುವ ಗಿಳಿಗಳಿರಾ! ಸರವೆತ್ತಿ ಪಾಡುವ ಗಿಳಿಗಳಿರಾ। 
ಎರಗಿಬಂದಾಡುವ ತುಂಬಿಗಳಿರಾ। ಗಿರಿಗಂಹರದೊಳಗಾಡುವ ನವಿಲುಗಳಿರಾ। 
ನೀವು ಕಾಣಿರೆ| ಚನ್ನ ಮಲ್ಲಿಕಾರ್ಜುನನು ಎಲ್ಲಿರ್ದನೆಂದು ನೀವು ಹೇಳಿರೇ| 
ಹೇಳಿರೇ। 

ಮಾಮರವೇ! ಬೆಳದಿಂಗಳೇ! ಕೋಗಿಲೆಯೇ! ನಿಮ್ಮನ್ನೆಲ್ಲರನ್ನು 
ಒಂದು ಬೇಡುವೆ, ಎನ್ನೊಡೆಖು ಚೆನ್ನಮಲ್ಲಿಕಾರ್ಜುನನ ಕಂಡರೆ ಕರೆದು 
ತೋರಿರೇ! 


೪ಳ 


೧೩ 
'ತ್ಯಾಗವೀರ 
ಇ 
ಕುವರ ಲತ್ರ್ಮದಂಡಾಧಿಷ 
(ಕ್ರಿ. ಶ. ೧೧೯೦-೧೨೨೦) 

[ ಹೊಯ್ಸಳ ವೀರಬಲ್ಲಾಳನ ಆಳಿಕೆಯಲ್ಲಿ ಅನಸಿಗೆ ಅತಿಶಯ ಪ್ರೀತಿಯವ 
ನಾದ ದಂಡನಾಯಕ ಲಕ್ಷ್ಮ ಎಂಬುವನಿದ್ದನು. ಇವನು ವೀರಬಲ್ಲಾಳನ ಕರುಳಿನವ* 
ಬಲ್ಲಾಳನು ಸತ್ತನಂತರ ತಾನೂ ತನ್ನ ಹೆಂಡತಿಯೊಡನೆ ತನ್ನ ಕೈಯಿಂದ ರುಂಡವನ್ನು 


ಕಡಿದುಕೊಂಡು ಪ್ರಾಣಬಿಟ್ಟನು. ಎಪಿಗ್ರಾಫಿಕಾ ಕರ್ನಾಟಕಾ ೫ನೆ೫ು ಪುಸ್ತಕ ೧ನೆಯ 
ಭಾಗದಲ್ಲಿ ಈ ವಿಷಯ ಬಂದಿದೆ.] 


ಲಕ್ಷ್ಮನು ಬಲ್ಲಾಳನ ಅರಮನೆಯಲ್ಲಿರುವ ಒಬ್ಬ ಆಳಿನ ಮಗ. ವೀರ 
ಬಲ್ಲಾಳನಿಗೆ ಅದೇಕೋ ಬಾಲ್ಯದಿಂದಲೇ ಲಕ್ಷ್ಮನಲ್ಲಿ ಪ್ರೀತಿ ವಿಶೇಷ. 
ಅವನನ್ನು ಅರಸನು ಅರಮನೆಯ ತೊಟ್ಟಿ ಲೊಳಗಿರಿಸಿ ಕಾಪಾಡಿದನು. ಲಕ್ಷ್ಮ 
ನೆಂದರೆ ವೀರಬಲ್ಲಾ ಳಿಗೆ ಗೂ. ಬಲ್ಲಾ ಳನು ಲಕ ಕ್ಷ್ಮನಿಗೆ ತಂದೆ, 
ತಾಯಿ, ಗುರು, ಬಂಧು; ಅರಸನಿಗೂ ಅವನಿಗೂ 'ಏನೂ ಭೇದಭಾವವಿರಲಿಲ್ಲ. 
ತನ್ನ ಕಣ್ಣರಿಕೆಯಲ್ಲಿ ಬಲ್ಲಾಳನು ಲಕ್ಷ್ಮ್ಮನಿಗೆ ಚಿಕ್ಕಂದಿನಲ್ಲಿಯೇ ಅಕ್ಷರಾ 
ಭ್ಯಾಸ, ಮಲ್ಲ- ಯುದ್ಧ, ನಿದ್ಯಾಭ್ಯಾಸಗಳನ್ನು ಮಾಡಿಸಿದನು. ಲಕ್ಷ ನು 
ದೊಡ್ಡವನಾದನು. 

ಅವನಿಗೆ ಒಂದೊಂದಾಗಿ ತನ್ನರಾಜ್ಯದೊಳಗೆ ಪದವಿಗಳನ್ನು ಕೊಟ್ಟನು. 
ಪ್ರತಿಯೊಂದು ಕೆಲಸವನ್ನು ಲಕ್ಷ್ಮನಾದರೂ ತನ್ನೊಡೆಯನಿಗೆ ಪ್ರೀತಿ 
ಯಾಗುವಂತೆಯೇ ನೆರವೇರಿಸುತ್ತಿದ್ದನು. ತನ್ನ ವೀರ್ಯ-ಶೌರ್ಯಗಳಿಂದ: 
ಲಕ್ಷ್ಮನು ಅರಸನಿಗೆ ದಕ್ಷಿಣ ಪ್ರಾಂತವನ್ನು ಗೆದ್ದು ಕೊಟ್ಟನು. ಆಗ ಅರಸನು 
ಅತ್ಯಂತ MeN ತನ್ನಲ್ಲಿರುವ ದಂಡನಾಯಕರಲ್ಲಿ ಲಕ ಕ್ಷ್ಮನನ್ನೂ 
ಸೇರಿಸಿದನು. ಅವನಲ್ಲಿ ತಂತ್ರಪಾಲ, ಹೆಮ್ಮಾಡಿ, ಕೇಶಿರಾಜ, ರೇಚರಸ, 
ಸೋಮಿದೇವ, ಅಪ್ಪಣ್ಣ, ಗೋಪಯ್ಯ, ಕುಮ್ಮಟಮಲ್ಲ ಮೊದಲಾದ ದಂಡ 
ನಾಯಕರಿದ್ದರೂ ಅವಶೊಳಗೆಲ್ಲ ಲಕ್ಷ್ಮದಂಡಾಧಿಪನೇ ಮುಖ್ಯಸ್ತನು. ತನ್ನ 
ಬೆಂಗಾವಲಿಗಿರುನ ಗರುಡರ ದಳಕ್ಕೆ ಲಕ್ಷ್ಮನನ್ನು ಮುಖಂಡನನ್ನಾಗಿ 
ಮಾಡಿದ್ದನು. 


ತ್ಕಾಗನೀರ ಕೆನರ «ಕ್ಷ್ಮ ದಂಡಾಧಿಪ ಭಜ 


ನೀರ್ಯದಲ್ಲಿ ಹೇಗೋ ಹಾಗೇ ಗುಣದಲ್ಲಿಯೂ ಲಕ್ಷ್ಮನು ಮೇಲಾಗಿ 
ದ್ಹನು, ಬೇಡಿದವರಿಗೆ ಇಲ್ಲವೆನ್ನುನದು ಅವನಿಗೆ ಗೊತ್ತಿರಲಿಲ್ಲ. ಸೋಲೆಂಬು 
ದನ್ನು ಅರಿಯನು ಅನನು. ಆರನತ್ತುನಾಲ್ಕು ವಿದ್ಯೆಗಳಲ್ಲಿ ನಿಪುಣನು. ಆಡಿದೆ 
ಮಾತಿಗೆ ತಪ್ಪುವವನಲ್ಲ. ಅವನೀ ಸದ್ಗುಣ-ಶೌರ್ಯಗಳಿಗೆ ಮೆಚ್ಚಿ, ಬಲ್ಲಾಳ 
ರಾಯನು ತನ್ನಂತೆ ಅವನಿಗೆ ಕಾಲೊಳಗೆ ಚಿನ್ನದ ತೊಡರುಗಳನ್ನು ಮತ್ತು 
ಕಿನಿಯಲ್ಲಿ ಮುತ್ತಿನ ಸೆಂಡೆಗಳನ್ನು ಧರಿಸಲು ಅಪ್ಪಣೆ ಕೊಟ್ಟಿದ್ದನು. ವೀರ 
ಬಲ್ಲಾಳನಿಗೆ ಲಕ್ಷ್ಮದಂಡೇಶನೆಂದರೆ ತನ್ನದೇ ಎರಡನೆಯ ಪ್ರಾಣ. ತನ್ನ ಸರಿ 
ಅನನನ್ನು ಕಾಣುತ್ತಿದ್ದು, ಅನನನ್ನು ಬಹುಬಗೆಯ ಗೌರನ-ನುರ್ಯಾದೆ 
ಗಳಿಂದಿಟ್ಟಿದ್ದನು. 

ಹೀಗೆ, ಅತ್ಯಂತ ವೈಭವದಿಂದ ನೀರಬಲ್ಲಾಳನು ಆಳುತ್ತಿರಲು ಬೇನೆ 
ಯಿಂದ ಮಡಿದನು. ಆಗ ಲಕ್ಷ್ಮದಂಡೇಶನಿಗೆ ಸಹಿಸಲಾರದಷ್ಟು ದುಃಖ 
ವಾಯಿತು. ಇರುವವರೆಗೆ ಒಂದು ಜೀವ ಎರಡು ದೇಹ ಎಂಬುವಷ್ಟರ ಮಟ್ಟಿಗೆ 
ಸ್ರೇಮದಿಂದ ಇದ್ದು, ತನ್ನ ಒಡೆಯನು ಸತ್ತು ಹೋದನಂತರ, ಅವನಿಲ್ಲದೆ 
ಇರುವದೆಂತು ಎಂಬುದೆ ಲಕ್ಷ್ಮನಿಗೆ ತೋಚದೆ ಮಾತಾಯಿತು. ಲಕ್ಷ್ಮಿಗೆ 
ಅನ.ಕೂಲಳಾದ ಹೆಂಡತಿಯೊಬ್ಬಳಿದ್ದಳೆಂದು ಅದು ಇನ್ನಷ್ಟು ಅಶಕ್ಯವೆಸಿಸಿತು. 


ಆಗ ಲಕ್ಷ್ಮನು ತನ್ನ ಹೆಂಡತಿಯಾದ ಸುಗ್ಗಲದೇನಿಯ ಸಂಗಡ ತನ್ನ 
ಒಡೆಯನಿಗಾಗಿ ಪ್ರಾಣ ನೀಗಬೇಕೆಂದು ನಿಶ್ಚಯಿಸಿದನು. ಒಂದು ದಿನ ಗೊತ್ತು 
ಮಾಡಿ, ತನ್ನ ಹಿಂದಾಳುಗಳಾದ ಗರುಡ ನರ್ಗದವರೊಡನೆ ತಾನು ತನ್ನ 
ಹೆಂಡತಿಯೊಂದಿಗೆ ಕಲ್ಲುಕಂಬದ ಮೇಲೆ ನಿಂತು ತನ್ನ ರುಂಡನನ್ನು ಕತ್ತಿ 
ಯಿಂದ ಕಡಿದುಕೊಂಡು ನೀರಸ್ಪರ್ಗವನ್ನು ಪಡೆದನು. ನೀರ ಸತಿಯಾದ 
ಸುಗ್ಗಲದೇವಿಯೂ ತನ್ನ ಸತಿಯ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸತಿಯ ಒಡೆಯ: 
ನಿಗಾಗಿ ತನ್ನ ಪ್ರಾಣವನ್ನು ಓಲಾಗಿಟ್ಟು ಕೀರ್ಕಿನಂತೆಯಾದಳು. 


೪೬ 


೧ಿಲೆ 
ನಿಜಯ ಸಮುದ್ರನಾದ 
ದೇವಗಿರಿಯ ಯಾದವ ಸಿಂಹಣರಾಯ 


( ಕ್ರಿ. ಶ. ೧೨೧೦-೪೭) 


[ ಇವನು ದೇವಗಿರಿಯ ಯಾದವರ ಮೊದಲನೆಯ ಜೈತುಗಿಯ ಮಗನು. ತನ್ನ 
ಅಜ್ಜ ಭಿಲ್ಲಮನ ಕಾಲಕ್ಕೆ ಹೊಯ್ಸಳರಿಂದ ಪಟ್ಟಿ ಸೋಲುಗಳನ್ನು ತಿರುಗಿಸಿದನು. 
ದೇವಗಿರಿ ಯಾದವರಲ್ಲಿ ಇವನೇ ಮಹಾವೀರ. ಇವನ ಅಳಿಕೆಯಲ್ಲಿ ಇಡೀ ದಕ್ಷಿಣಕ್ಕೆ 
ದೇವಗಿರಿಯ ಅರಸರು ಚಕ್ರಾಧಿಪತಿಗಳೆನಿಸಿಕೊಂಡರು. ಈ ವಿಷಯವನ್ನು ಇಂಡಿ 
ಯನ್‌ ಹಿಸ್ಟಾರಿಕಲ್‌ ಜರ್ನಲ್ಲದ ೧೯೩೮ ಇಸ್ತಿಯ ೧೪ನೆಯ ಸಂಚಿಕೆಯಲ್ಲಿ ಬಂದಿದೆ.) 


ಸಿಂಹಣನು ಜೈತುಗಿಯ ತರುವಾಯ ಪಟ್ಟಕ್ಕೆ ಬಂದನು. ಜೈತುಗಿಯು 
ತಂದೆ ಭಿಲ್ಲಮನಷ್ಟು ವೀರನಿರದ್ದರಿಂದ, ಕಲ್ಯಾಣದವರೆಗೆ ಹೊಯ್ಸಳರ 
ರಾಜ್ಯವೇ ಹಬ್ಬಿತ್ತು. ಜೈತುಗಿಯು ಅವರ ಮುಂದೆ ಮೂಲೆಗುಂಪಾಗಿದ್ದನು. 

ಸಿಂಹಣನು ಕ್ರಿ. ಶ. ೧೧೯೭ರಲ್ಲಿ ಪಟ್ಟಿ ಕೈ ಬಂದೊಡನೆ, ಮೆಲ್ಲಗೆ ತನ್ನ 
ಸೈನ್ಯವನ್ನು ಬೆಳೆಯಿಸತೊಡಗಿದನು; ಅಲ್ಲದೆ ಇದ್ದ ಸೈನಿಕರನ್ನು ಒಳ್ಳೇ 
ಗಬ್ಬಗರನ್ನಾಗಿ ಮಾಡಿದನು. ಕರ್ನಾಟಕದಲ್ಲಿದ್ದ ಅರಸರಲ್ಲಿ ಆಗ ಪರಸ್ಪರರಲ್ಲಿ 
ಸಾರ್ವಭೌಮತ್ವದ ಬಗ್ಗೆ ಯುದ್ಧಗಳು ನಡೆಯುತ್ತಿದ್ದುದರಿಂದ, ಸಿಂಹಣನ 
ಈ ಪ್ರಯತ್ನವು ಯೋಗ್ಯನಾಗಿತ್ತು. 

ಹೊಯ್ಸಳ ಯಾದವರು ಬಹುದಿನಗಳಿಂದ ದೇವಗಿರಿ ಯಾದವರ 
ಶತ್ರುಗಳು; ಅವರು ಪರಿಪರಿಯಿಂದ ತನ್ನ ಅಜ್ಜ-ತಂದೆಯನರನ್ನು ಕಾಡಿದ 
ಸಂಗತಿಯನ್ನು ಕೇಳಿದ್ದನು; ಆದುದರಿಂದ ಅವರ ಸೇಡು ತೀರಿಸಿಕೊಳ್ಳಲು 
ತಾನೇ ಸ್ವತಃ ದಂಡು ಕಟ್ಟಿಕೊಂಡು ಸಿಂಹಣನು ಹೊರಟನು. ಹೊಯ್ಸಳ 
ರಾಜ್ಯದೊಳಗೆ ಹೊಕ್ಕು ಸುಲಿಗೆ ನಡಿಸಿದನು. ಆಗ ವಿಜಾಪುರದಲ್ಲಿದ್ದು ಸುತ್ತು 
ಮುತ್ತಲಿನ ನಾಡನ್ನು ಕೇಶವದೇವ ದಂಡನಾಥನು ಆಳುತ್ತಿದ್ದನು. ಸಿಂಹ 
ಣನು ಅಲ್ಲಿಯವರೆಗೆ ಇದ್ದ ನಾಡನ್ನು ಗೆದ್ದು, ಶಿವಮೊಗ್ಗೆ ಜಿಲ್ಲೆಯಲ್ಲಿರುವ 
ಬಂದಲಿಕೆಯ ಊರನ್ನು ಸುಲಿದನು. ಹೊಯ್ಸಳ ಬಲ್ಲಾಳನಿಗೆ ಇವನನ್ನು 
ತಡೆಯಲಿಕ್ಕಾಗಲಿಲ್ಲ; ಮುಂದೆ ಸಿಂಹಣನು ಬನವಸೆಯ ಸ್ರಾಂತನನ್ನೂ 
ಗೆದ್ದನು. 


ವಿಜಯ ಸಮುದ್ರನಾದ ದೇವಗಿರಿಯ ಯಾದವ ಸಿಂಹಣರಾಯ ೪೭ 


ಆ ಕಾಲಕ್ಕೆ ಶಿಲಾಹಾರ ಅರಸನಾದ ಭೋಜ ಎಂಬವನು ಕೊಂಕಣ 
ವನ್ನಾಳುತ್ತಿದ್ದನು. ಈಗ ಕೊಲ್ಹಾಪುರ ಸಂಸ್ಥಾನಕ್ಕೆ ಸೇರಿದ ಪನ್ನಾಳ 
ಕೋಟಿಯು ಅವನ ರಾಜ್ಯದಲ್ಲಿತ್ತು. ಸಿಂಹಣನು ಭೋಜನ ರಾಜ್ಯಕ್ಕೆ 
ದಂಡೆತ್ತಿಹೋಗಿ, ಹಾವಳಿನಡಿಸಿದರು ಭೋಜನು ಸ್ವತಂತ್ರ ಅರಸ 
ನಿದ್ದಾಗ್ಯೂ ಹೆದರಿ, ನನ್ನಾಳ ಕೋಟಿಯಲ್ಲಿ ಅಡಗಿಕೊಂಡನು. ಸಿಂಹಣನು 
ಸನ್ನಾಳ ಕೋಟಿಯನ್ನೇ ಮುತ್ತಿದನು. ಆಗ ದಿಕ್ಕುಗಾಣದೆ ಭೋಜನು 
ಓಡಿದನು. ಶಿಲಾಹಾರ ರಾಜ್ಯವನ್ನೆಲ್ಲ ಸಿಂಹಣನು ತನ್ನ ರಾಜ್ಯಕ್ಕೆ ಸೇರಿಸಿ 
ದನು. (ಕ್ರಿ. ಶ. ೧೨೧೭) ತರುವಾಯ, ವಿಕೃಣ್ಣನೆಂಬ ತನ್ನ ದಳವಾಯಿ 
ಯನ್ನು ದಕ್ಷಿಣವನ್ನಾಳಲಿಕ್ಸೆ ನಿಯಮಿಸಿ, ತಾನು ದೇವಗಿರಿಗೆ ನದೆದನು. 

ವಿಕೃಣ್ಣನು ಮಹಾ ಸಮರ್ಧನಿದ್ದುದರಿಂದ ಧಾರವಾಡ ಸೀಮೆಯ 
ನ್ಲಾಳುತ್ತಿದ್ದ ಗುತ್ತರನ್ನು ಸೋಲಿಸಿ, ಕದಂಬರನ್ನು ಹತ್ತಿಕ್ಕಿ, ಅವರನ್ನು 
ಸಾಮಂತ ರಾಜರನ್ನಾಗಿ ಇರಗೊಟ್ಟನು. ಸಂವದತ್ತಿಯ ರಟ್ಟ ಅರಸರ 
ಎರಡನೆಯ ಲಕ್ಷ್ಮೀದೇವನನ್ನು ಬಗ್ಗುಬಡಿದನು. ವಿಕೃಣ್ಣನ ಶೌರ್ಯದಿಂದ 
ದೇವಗಿರಿಯ ಯಾದವರ ರಾಜ್ಯವು ದಕ್ಷಿಣದಲ್ಲಿ ತುಂಗಭದ್ರೆಯವರೆಗೆ, ಉತ್ತರ 
ದಲ್ಲಿ ಅರಬೀ ಸಮುದ್ರದವರೆಗೆ ಹರಡಿತು. ಆ ಹೊತ್ತಿಗೆ ದಕ್ಷಿಣದೊಳಗೆ 
ಸಿಂಹಣನಿಗೆ ಯಾರೂ ಎದುರಾಳಿಗಳೇ ಉಳಿಯಲಿಲ್ಲ. ಇಡೀ ದಕ್ಷಿಣದ 
ರಾಜ್ಯಕ್ಕೆ ಅವನೇ ಅಧಿಸತಿಯಾದನು. 


೧೯ 
ಸ್ವಾತಂತ್ರ್ಯಕ್ಕಾಗಿ 
ನೀರಬಲ್ಲಾಳನು ನಡಿಸಿದ ಹೋರಾಟ 


(ಕ್ರಿ. ಶ. ೧೨೧೬) 


[ ದ್ವಾರಸಮುದ್ರದಲ್ಲಿ ಹೊಯ್ಸಳ ಯಾದವರ ೩ನೆಯ ವೀರಬಲ್ಲಾಳ 
ರಾಯನು ಅಳುತ್ತಿರುವಾಗ ಉತ್ತರದಿಂದ ಅಲ್ಲಾವುದ್ದೀನನ ದಳವಾಯಿಯಾದ 
ಮಲೀಕ ಕಾಫೂರನು ದಂಡೆತ್ತಿ ಬಂದನು. ಆಗ ದ್ವಾರಸಮುದ್ರ ದಫ್ಟಿ ನಡೆದ ಸಂಗತಿ. 
ವಿಜಯನಗರ ಸ್ಮಾರಕ ಎಂಬ ಇಂಗ್ಲೀಷಃಪುಸ್ತ ಕೆದಲ್ಲಿಯ ದಕ್ಷಿಣದ ಹಿಂದೂ ಸಂಸ್ಕೃತಿಯ 
ವಿವೇಚನೆ ಎಂಬ ಲೇಖದಿಂದ.] 


ದಿಲ್ಲಿಯ ಬಾದಶಹೆನಾದ ಅಲ್ಲಾಉದ್ದಿ (ನನ ದಳವಾಯಿಯಾದ ಮಲೀಕ 
ಕಾಘೂರನು ದ್ವಾರಸಮುದ್ರಕ್ಕೆ ದಂಡೆತ್ತಿ ಬರುವ ಸುದ್ದಿಯು ೩ನೆಯ 
ವೀರಬಲ್ಲಾಳನಿಗೆ ತಿಳಿಯಿತು ಮುಸಲ್ಮಾನರ ಸೈನ್ಯದ ಮುಂದೆ ತನ್ನವರ 
ವಾಡು ನೆಟ್ಟಗಾಗದೆಂದು ಯೋಚಿಸಿ, ನೀರಪಾಂಡ್ಯನು ತನ್ನ ಸಹಾಯಕ್ಕಾಗಿ 
ದಂಡು ಕಳಿಸಿದ್ದರೂ, ಒಪ್ಪಂದ ಮಾಡಿಕೊಳ್ಳಲು ಮುಂದಾದನು; ತನ್ನ 
ದಳವಾಯಿಯೊಬ್ಬನನ್ನು ಸೇಧಾನಕ್ಕ್‌ ಕಾಫೂರನ ಕಡ ಕಳಿಸಿದನು. 

ಕಾಫೂರನ ದರ್ಪ ಬಹಳ. ಎಲ್ಲೆಡೆಯಲ್ಲಿ ಗೆಲ್ಲುತ್ತ ಬಂದುದರಿಂದಂತೂ 
ಅನನ ಹೆಮ್ಮೆ ಅಳತೆಗೆಟ್ಟಿತ್ತು, ಆದುದರಿಂದ ಬಲ್ಲಾಳನ ದಳವಾಯಿಗೆ ಕೆಳಗಿ 
ನಂತೆ ಮಾತು ಕಳುಹಿದನು. "ನಿಮ್ಮಿಂದ ಜಿಜಿಯಾ ಕರವನ್ನು ತೆಗೆದುಕೊಂಡು 
ಮಾಂಡಲಿಕನನ್ನಾಗಿ ಮಾಡಿಕೊಳ್ಳ ಬೇಕು ಅಥವಾ ಮುಸಲ್ಮಾನನ್ನು ಮಾಡ 
ಬೇಕು. ಇವೆರಡಕ್ಕೂ ನೀವು ಒಪ್ಪದಿದ್ದರೆ ನಿಮ್ಮನ್ನು ಕೊಲ್ಲಬೇಕೆಂದು ನಮ್ಮ 
ಬಾದಶಹರ ಅಪ್ಪಣೆಯಾಗಿದೆ. 


ವೀರಬಲ್ಲಾಳನಿಗೆ ಬೇರೆ ದಾರಿಯೇ ತೋಚಲಿಲ್ಲ. ತನ್ನ ದಂಡ 
ನಾಯಕ ದಳವಾಯಿಗಳನ್ನು ಕೇಳಿಕೊಂಡು, ತನ್ನ ಆಸ್ತಿಯನ್ನೆಲ್ಲ ಮಲೀಕ 
ಕಾಫೂರನಿಗೆ ಒಪ್ಪಿಸಬೇಕೆಂದು ನಿಶ್ಚಯಿಸಿದನು. ಕಲ್ಲು ಮನಸುಮಾಡಿ ತನ್ನ 
ಭಂಡಾರನನ್ನೆಲ್ಲ- ಮೈಮೇಲಿನ ಜನಿವಾರವನ್ನೊಂದು ಬಿಟ್ಟು - ಕಾಫೂರನಿಗೆ 
ಒಪ್ಪಿಸಿದನು. ಅತನು ತನ್ನ ಜನರಿಂದ ಇಡೀ ರಾತ್ರೆಯೆಲ್ಲ ಭಂಡಾರದಲ್ಲಿಯ 


ಸ್ವಾತಂತ್ರ್ಯಕ್ಕಾಗಿ ವೀರಬಲ್ಲಾಳನು ನಡಿಸಿದ ಹೋರಾಟ ೪೯ 


ಸಾಮಾನು-ಸಟ್ಟುಗಳನ್ನು ತನ್ನ ಬಿಡಾರಕ್ಕೆ ಸಾಗಿಸಿದನು;, ಮತ್ತು ವೀರ 
ಬಲ್ಲಾಳನನ್ನು ಆನೆಯ ಮೇಲೆ ಕುಳ್ಳಿರಿಸಿ, ಅಲ್ಲಾವುದ್ದೀನನ ಸಂಗಡ ದಿಲ್ಲಿಗೆ 
ಒಪ್ಪಂದದ ಮಾತುಗಳನ್ನಾ ಡಲು ಕಳಿಸಿದನು. ಅಲ್ಲಿ ಶಹನೊಡನೆ ಮಾತಾಡಿ 
ಕೊಂಡು ವೀರಬಲ್ಲಾಳನು ತಿರುಗಿ ದ್ವಾರಸಮುದ್ರಕ್ಕೆ ಬಂದನು. 

ವೀರಬಲ್ಲಾಳನು ಒಳ್ಳೇ ಮಹತ್ವಾಕಾಂಕ್ಷಿ; ಹಿರಿಯರು ಬಹು ಕಷ್ಟ 
ಪಟ್ಟು ಕಟ್ಟಿದ ಹಿಂದೂ ರಾಜ್ಯವನ್ನು ಕಳೆದುಕೊಳ್ಳ ಬಾರದೆಂಬುದೇ ಅವನ 
ಹಿರಿಯಾಸೆ; ಆದರೆ ಏನು ಮಾಡುವದು? ತನ್ನ ಪಾಡು ಹೀಗಾಯಿತು. ದೇವ 
ಗಿರಿಯ ಯಾದವರೂ ತನ್ನಂತೆ ಮುಸಲ್ಮಾನರಿಂದ ಪೂರಾ ಹಾಳಾದ ಸಂಗತಿ 
ಯನ್ನು ಕೇಳಿ ಮರಮರ ಮರುಗಿದನು. ದಕ್ಷಿಣ ಹಿಂದುಸ್ಥಾನದಲ್ಲಿ ಅಲ್ಲಲ್ಲಿ 
ಅದೇ ತಾನೇ ರಾಜ್ಯ ಕಟ್ಟುವದರಲ್ಲಿ ತೊಡಗಿರುವ ಮುಸಲ್ಮಾನ ದಾಳಿಗಾರ 
ರನ್ನು ಅಲ್ಲಲ್ಲಿ ಎದುರಿಸಿ, ಅವರ ಹೆಸರನ್ನೇ ತೊಡೆದುಬಿಡಬೇಕೆಂದು ನಿಶ್ಚಯಿ 
ಸಿದನು. ಈ ಕಾರ್ಯವು ತಾನು ದ್ವಾರಸಮುದ್ರದಲ್ಲಿದ್ದುಕೊಂಡರೆ ನೆರವೇರ 
ದೆಂದು ತಾನು ಒಂದೆಡೆಯಲ್ಲಿ ನಿಲ್ಲದೆ, ಅಲ್ಲಲ್ಲಿ ಜನರನ್ನು ಕೂಡಿಸುತ್ತ, ಹುರಿ 
ಗೊಳಿಸುತ್ತ, ಹಿಂದೂ-ಸಂಸ್ಕೃತಿಯನ್ನು-ರಾಜ್ಯವನ್ನು ಉಳಿಸಲಿಕ್ಕೆ ಹೆಣಗಾಡ 
ಹತ್ತಿದನು. 

ಈ ಪ್ರಸಂಗಡೊಳಗೆ ದ್ವಾರಸಮುದ್ರದಿಂದ ತೊನ್ನೂರು, ಅಲ್ಲಿಂದ 
ಅನ್ನಾ ಮಲೆ, ( ಶಿರುವಣ್ಣಾಮಲೆ) ಹೀಗೆ ತನ್ನ ರಾಜಧಾನಿಯನ್ನು ಬದ 
ಲಾಯಿಸುತ್ತ ಅಡ್ಡಾಡಿದನು. ಕೊನೆಗೆ ಅವನು ತಿರುವಣ್ಣ್ಯಾಮಲೆಯಿಂದ 
ದೊಡ್ಡ ದಂಡು ಕಟ್ಟಿಕೊಂಡು ಯೋಗ್ಯರೂ ಸಮರ್ಥರೂ ಆದ ದಳವಾಯಿ 
ಗಳೊಡನೆ ಕಣ್ಣಾನೂರಲ್ಲಿ ( ಶ್ರೀರಂಗದ ಹತ್ತರ) ಮುಸಲ್ಮಾನರಿಗೆ ಎದುರಾಗಿ 
ಹೋರಾಡಿದನು. ಮುಸಲ್ಮಾನರ ಯುದ್ಧದ ಬಗೆಯು ಅವನಿಗೆ ಚನ್ನಾಗಿ 
ತಿಳಿದಿದ್ದರೆ ಈ ಯುದ್ಧದಲ್ಲಿ ವೀರಬಲ್ಲಾಳನು ಸೋಲುತ್ತಿರಲಿಲ್ಲ; ಮತ್ತು 
ಹಿಂದೂಸಂಸ್ಕೃತಿಯ ಸಲುವಾಗಿ ಹೋರಾಡಿದುದಕ್ಕಾಗಿ ಅವನು ಎಲ್ಲರಿಗಿಂತ 
ಹೆಚ್ಚಿನ ಹೆಸರು ಪಡೆಯಬಹುದಾಗಿತ್ತು; ಆದರೆ ಮುಸಲ್ಮಾನರ ಕಾಯಕವ 
ನ್ನರಿಯದೆ ವೀರಬಲ್ಲಾಳನು ಒಪ್ಪಂದಕ್ಕೆ ಒಪ್ಪಿ, ಯುದ್ಧ ನಿಲ್ಲಿಸಿದನು. ಆಗ 
ಅವರು ತಮ್ಮ ಒಸ್ಸಂದ ಮುರಿದು, ಹಿಂದೂ ದಂಡಿನ ಮೇಲೆ ಬಿದ್ದು ಅವರ 

ಲ್ಲ ಕೊಂದು, ಬಲ್ಲಾಳನನ್ನು ಸೆರೆಹಿಡಿದರು. ಅವನಲ್ಲಿದ್ದ ಸಂಪತ್ತಿಯನ್ನೆಲ್ಲ 
ಸುಲಿದರು; ತರುವಾಯ ಅವನನ್ನು ಕೊಂದುಹಾಕಿದರು. 


೫೦ ಕನ್ನಡ ನಾಡಿನ ಕಥೆಗಳು 


ಮೂರನೆಯ ವೀರಬಲ್ಲಾಳನು ಸತ್ತುದರಿಂದ ಹಿಂದೂ ಸಸ್ಟತಿ ಮತ್ತು 
ಹಿಂದೂ ಸ್ವರಾಜ್ಯಕ್ಕಾಗಿ ಹೋರಾಡುವವರಾರೂ ಉಳಿಯಲಿಲ್ಲ. ಆಗ ಯಾವ 
ಹಿಂದೂ ರಾಜರಲ್ಲಿಯೂ ಸಮರ್ಥವಾದ ದಂಡೂ, ದಣ್ಣಾಯಕರೂ ಇರಲಿಲ್ಲ. 
ಇದರಿಂದಲೇ ಒಂದರಹಿಂದೊಂದು ಹಿಂದೂ ರಾಜ್ಯಗಳು ಮುಸಲ್ಮಾನರಿಗೆ 
ಈಲಾದವು. ಅಂತೂ ಹಿಂದೂ ರಾಜ್ಯ ಮತ್ತು ಸಂಸ್ಕೃತಿಗಳನ್ನು ಕಾಪಾಡಲು 
ಹೆಣಗಿದವರಲ್ಲಿ ಮೂರನೆಯ ವೀರಬಲ್ಲಾಳನೇ ಮೊದಲಿಗನೆನ್ನ ಬಹುದು. 


೨೦ 
(ಶೀರಂಗದ 


ರಂಗನಾಥ ಮೂರ್ತಿಯ ಕಥೆ 


( ಕ್ರಿ. ಶ. ೧೩೧೦--೧೨) 


[ದಿಲ್ಲಿಯ ಸುಲ್ತಾನನ ದಳವಾಯಿಯಾದ ಮಲೀಕ ಕಾಘೂರನು ದಕ್ಷಿಣಕ್ಕೆ ದಾಳಿ 
ಮಾಡಿದಾಗ, ಅವನು ಕಾಕತೀಯ ವಂಶದ ಪ್ರತಾಪರುದ್ರ ದೇವನಸ್ಸು ಸೋಲಿಸಿ, 
ಹಾಗೇ ದಕ್ಷಿಣಕ್ಕೆ ನಡೆದು ಅಲ್ಲಿರುವ ಮುಖ್ಯ ಮುಖ್ಯ ಪ್ರಾಚೀನ ದೇವಾಲಯಗಳನ್ನು 
ಸುಲಿದು ಹಾಳುಗೆಡನಿದಂತೆ, ಠೀರಂಗದೇವಾಲಯವನ್ನೂ ಹೊಕ್ಕನು. ಈೀರಂಗಡೇವಾ 
ಲಯದಲ್ಲಿ ಪ್ರಚಂಡವಾದ ಹಾನಿನ ಮೇಲೆ ಮಲಗಿರುವ ಮನುಷ್ಯನಾಳುದ್ದ ರಂಗನಾ 
ಥನಮೂರ್ತಿ ಇದೆ. ಆದರ ಉತ್ಸವ ಮೂರ್ತಿಯನ್ನು ದಾಳಿಗಾರರು ಒಯ್ದರು. ಆದನ್ನು 
ಭಕ್ತರು ತಿರಿಗಿ ಸಂಪಾದಿಸಿದ್ದು. ಈ ವಿಷಯವನ್ನು ದಕ್ಷಿಣ ಹಿಂದುಸ್ತಾನದ ದಾಳಿ 
ಗಾರರು ಎಂಬ ಇಂಗ್ಲೀಷ ಪುಸ್ತಕದಿಂದ ಎತ್ತಿ ಬರೆಯಲಾಗಿದೆ.) 

ಮುಸಲ್ಮಾನರ ಸೈನಿಕರು ಮಲೀಕ ಕಾಫೂರನ ಅಪ್ಪಣೆಯಂತೆ, 
ದೇವಾಲಯಗಳನ್ನು ಸುಲಿಯುತ್ತ ಮೂರ್ತಿಗಳನ್ನು ಒಡೆಯುತ್ತ, ದೇಶದಲ್ಲೆಲ್ಲ 
ಹಾವಳಿ ನಡಿಸಿದರು. ಆ ಸಮಯದಲ್ಲಿ ಶ್ರೀರಂಗ ದೇವಾಲಯದ ದಾರಿಯು 
ಸಿಕ್ಕಿತು. ಆ ಕಾಲಕ್ಕೆ ಉತ್ತರದ ಬ್ರಾಹ್ಮಣರಾದ ಆರ್ಯಭಟ್ಟಿರ ವಶದಲ್ಲಿ 
ಜೀವಾಲಯವಿತ್ತು. ಅವರನ್ನು ಲಕ್ಷಿಸದೆ ಬಲುಮೆಯಿಂದ ದಾಳಿಗಾರರು, 
ಉತ್ತರ ದಿಕ್ಕಿನ ಬಾಗಿಲಿನಿಂದ ಒಳಹೊಕ್ಕರು, ಅಲ್ಲಿಟ್ಟಿ ರುವ ಶ್ರೀರಂಗನ 
ಮಾಟಾದ ಬೆಲೆಯುಳ್ಳ ಉತ್ಸವ ಮೂರ್ತಿಯನ್ನೂ, 'ತಿದಕೊಡನೆ ಸಿಕ್ಕ 
ಅಮೂಲ್ಯವಾದ ದೇವರ ಅಭರಣಗಳನ್ನೂ ಒಯ್ದರು. 


ಶ್ರೀರಂಗದ ರಂಗನಾಥ ಮೂರ್ತಿಯ ಕಥೆ ೫೧ 


ಶ್ರೀರಂಗದಲ್ಲಿ ರಂಗನಾಥದೇವರ ದರ್ಶನ- ಪೂಜಾದಿಗಳಿಲ್ಲದೆ, ಎಷ್ಟೋ 
ಜನರು ಬಾಯಲ್ಲಿ ನೀರು ಹಾಕಿಕೊಳ್ಳುತ್ತಿರಲಿಲ್ಲ. ಈ ಬಗೆಯ ನಿಷ್ಕೆಯುಳ್ಳ 
ಜನರಲ್ಲಿ ದೇವರಿಗೆ ತುಂಬಾ ಸಟ್ಟು ನಿಟ್ಟಿನಿಂದ ನಡೆದುಕೊಳ್ಳುವ ಒಬ್ಬಹೆಂಗಸು 
ಇದ್ದಳು. ಆಕೆಯು ಕರಂಬನೂರಿನವಳು. ಮುಸಲ್ಮಾನ ದಾಳಿಗಾರರು ತನ್ನ 
ಇಷ್ಟ ದೇವತೆಯನ್ನು ತೆಗೆದುಕೊಂಡು ಹೋದರೆಂಬುವ ಸುದ್ಧಿಯನ್ನು ಕೇಳಿ 
ತಾನು ಹೆತ್ತ ಕಂದಮ್ಮನನ್ನು ಪರರು ಎತ್ತಿಕೊಂಡೊಯ್ದಷ್ಟು ಆಕೆಗೆ ಕಳವಳ 
ನಾಯಿತು. ಮನೆಗೆಲಸ ತೋಚದೆ, ಆಕೆ ಹೇಗಾದರೂ ಮಾಡಿ, ಪರರಾಯರ 
ಕೈಗೆ ಹೋದ ತನ್ನ ದೇವರ ಮೂರ್ತಿಯನ್ನು ಉಳಿಸಬೇಕೆಂದು ಹಂಚಿಕೆ 
ಹಾಕತೊಡಗಿದಳು. ಆ ಕಾಲಕ್ಕೆ, ಜೋಗತಿಯ ವೇಷದಿಂದ ಮುಸಲ್ಮಾನರ 
ಸೈನ್ಯವನ್ನು ಬೆನ್ನಟ್ಟಿ, ತಾನೂ ದಿಲ್ಲಿಗೆ ಹೋದಳು. 

ದಿಲ್ಲಿಗೆ ಹೋದಬಳಿಕ ದಾಳಿಗಾರರು ತಾವು ತಂದಿರುವ ಮೂರ್ತಿ, 
ಅಮೂಲ್ಯವಾದ ವಸ್ತು-ಒಡವೆಗಳನ್ನೆಲ್ಲ ಸುಲ್ತಾನನಿಗೆ ಒಪ್ಪಿಸಿದರು. ಆಗ 
ಆತನ ಪ್ರೀತಿಯ ಮಗಳೂ ಅಲ್ಲಿಯೇ ಇದ್ದಳು. ಅವುಗಳನ್ನೆಲ್ಲ ಕಂಡು 
ಸಂತೋಷಪಟ್ಟು, ಬಾದಶಹನು ತನ್ನ ಕೋಣೆಯಲ್ಲಿರುವ ಬೊಕ್ಕಸದಲ್ಲಿಟ್ಟು 
ಬೀಗ ಹಾಕಿದನು. ಸುಲ್ತಾನನ ಮಗಳ ಮನಸು ಅದೇಕೋ ಸುಂದರವಾದ 
ಆ ಶ್ರೀರಂಗನಾಥನ ಮೂರ್ತಿಗೆ ಮರುಳಾಯಿತು. ತನ್ನ ಆಟಗೆಯ ವಸ್ತುಗ 
ಳಲ್ಲಿ ಆ ಮೂರ್ತಿಯೂ ಒಂದಾಗಿರಬೇಕೆಂದು ಆಕೆ ಹಟಹಿಡಿದಳು. ಅರಸನು 
ಮಗಳ ಹಟಕ್ಕೆ ಮನಸೋತು ಅದನ್ನಾಕೆಗೆ ಆಡಲಿಕ್ಕೆ ಕೊಟ್ಟನು. ಆಕೆಯು 
ಒಂದರಕ್ಷಣವಾದರೂ ಆ ಮೂರ್ತಿಯನ್ನು ಬಿಟ್ಟಿರುತ್ತಿರಲಿಲ್ಲ. ಇಷ್ಟರಮಟ್ಟಿಗೆ 
ಆ ಮೂರ್ತಿಯಲ್ಲಿ ಆಕೆಯ ಪ್ರೀತಿಯು ಬೆಳೆಯಿತು. 

ಜೋಗತಿಯ ವೇಷದಿಂದ ದಿಲ್ಲಿಗೆ ಹೋದ ಹೆಂಗಸು ಇಪ್ಪತ್ತುನಾಲ್ಕು 
ತಾಸು ಆ ಮೂರ್ತಿಯ ಸಮಾಚಾರವನ್ನು ತಿಳಿದುಕೊಳ್ಳುತ್ತಲೇ ಇದ್ದಳು. 
ಅದು ಅರಸನ ಮಗಳ ಆಟಗೆಯಲ್ಲಿ ಸುರಕ್ಷಿತವಾಗಿರುವ ಸಂಗತಿಯನ್ನೂ 
ತಿಳಿದು ಆಕೆಗೆ ಹಾಯವೆನಿಸಿತು. ಆಕೆಯ ವಶದಲ್ಲಿ ಇರುವ ಕಾಲದಲ್ಲಿಯೇ 
ಅದನ್ನು ಹೇಗಾದರೂ ದೊರಕಿಸಬೇಕೆಂದು ಜೋಗತಿಯು ಲಗುಬಗೆಯಿಂದ 
ಶ್ರೀರಂಗಕ್ಕೆ ತಿರುಗಿ ಬಂದು, ಅಲ್ಲಿಯ ಭಕ್ತ ಜನರಿಗೆ ರಂಗನಾಥಮೂರ್ತಿಯ 
ಸಮಾಚಾರವೆಲ್ಲವನ್ನೂ ಅರುಹಿದಳು. 


೫೨ ಕನ್ನಡ ನಾಡಿನ ಕಥೆಗಳು 


ಆಕೆಯು ಹೇಳಿದ ಸಂಗತಿಯನ್ನೆಲ್ಲ ಕುರಿತು ನಾಗರಿಕರು ಕೂಡಿ 
ಯೋಚನೆಮಾಡಿದರು. ರಂಗನಾಥಮೂರ್ತಿಯೆನ್ನು ಬಾದಶಹನ ಅಪ್ಪಣೆ 
ಪಡೆದು ತರಬೇಕೆಂದು ಶ್ರೀರಂಗದಿಂದ ಅರವತ್ತು ಮಂದಿ ಹೊರಟಿರು. ಅನ 
ರಲ್ಲಿ ಶ್ರೀರಂಗನಾಥ ದೇವರ ಮುಂದೆ ನಿತ್ಯದಲ್ಲಿಯೂ ಜಿಳಿಗ್ಗೆ-ರಾತ್ರೆ ಪೂಜೆಯ 
ಕಾಲಕ್ಕೆ ಹಾಡುವ-ಕುಣಿಯುವ ಜನರಿದ್ದರು. ಹಲವು ದಿನಗಳಿಂದ ತಮಗೆ 
ದೇವರ ಸೇವೆ ತೆಪ್ಸಿದ್ದರಿಂದ, ದೇವರನ್ನು ಕಣ್ಣುಂಬ ನೋಡಿ, ಅವನ ಮುಂದೆ 
ಮೈಮರೆತು ಹಾಡಿಯಾವಾಗ ಕುಣಿಯುವೆವೋ ಎಂದು ಹಾತೊರೆಯುತ್ತಿದ್ದರು. 

ಅಂತ್ಕು ಎಲ್ಲರೂ ಒಮ್ಮೆ ದಿಲ್ಲಿಗೆ ತಲ್ಪಿದರು. ಪ್ರಸಂಗ ಸಾಧಿಸಿ ಸುಲ್ತಾನ 
ನನ್ನು ಕಂಡರು. ತಮ್ಮಲ್ಲಿರುವ ಗಾಯನ-ನೃತ್ಯಗಳ ಕೌಶಲ್ಯವನ್ನು ಅವನಿಗೆ 
ತೋರಿಸಿ, ಸಂತೋಷಪಡಿಸಿದರು. ಮುಸಲ್ಮಾನ ಅರಸನು ಲಹರಿಯ ಸ್ವಭಾವ 
ದವನು. * ನಿಮಗೆ ಇಷ್ಟವಿದ್ದ ಕಾಣಿಕೆಯನ್ನು ಕೇಳಬಹುದು ಕೊಡು 
ತ್ಮೇನೆಂದನು.? ತಮ್ಮಲ್ಲಿದ್ದ ಶ್ರೀರಂಗನಾಥ ಮೂರ್ತಿಯನ್ನು ದಯಪಾಲಿಸ 
ಬೇಕೆಂದು ಕೇಳಿಕೊಂಡರು. ಆಗಬಹುದೆಂದು ಆಜ್ಞಾಪಿಸಿದನು. ಅರಸಾಳು 
ಗಳು ಮೂರ್ತಿಯನ್ನು ಹುಡುಕಲಾಗಿ, ಅದು ಕೋಣೆಯಲ್ಲಿ ಇಲ್ಲವೆಂದೂ 
ಅರಸುಕನ್ಯೆಯಲ್ಲಿರುವದೆಂದೂ ಹೇಳಿದರು. ಆಗ ಸುಲ್ತಾನನು ನಗೆಚಾಟಕೆ 
ಯಿಂದ "ನಿಮ್ಮ ದೇವರನ್ನು ನೀವು ಕರೆದುಕೊಂಡು ಹೋಗಿರಿ.' ಎಂದನು. ಆಗ 
ಆ ಗಾಯಕರು-ಕುಣಿಯುವವರು ಅತ್ಯಂತ ಭಕ್ತಿಯಿಂದ ಹಾಡಿ ಕುಣಿಯಲು, 
ರಂಗನಾಥಮೂರ್ತಿಯು ಅವರನ್ನು ಬೆನ್ನಟ್ಟಿತು. ಸುಲ್ತಾನನ ಅಫ್ಸಣೆಯಿಂದ 
ಮೂರ್ತಿಯನ್ನು ತೆಗೆದುಕೊಂಡರು. ರಾತ್ರೆಯಲ್ಲಿಯೇ ಅವರು ಶ್ರೀರಂಗದ 
ದಾರಿ ಹಿಡಿದರು. ತಮ್ಮ ದೇವರು ತಮಗೆ ದೊರೆತನೆಂದು ಅವರಿಗೆ ಹಿಡಿಸ 
ಲಾರದಷ್ಟು ಆನಂದ. 


ಬೆಳಗಾಯಿತು. ಅರಸು ಕನ್ಯೆಯು ತನ್ನ ತೊತ್ತುಗಳಿಗೆ «ಆ ಮೂರ್ತಿ 
ಎಲ್ಲಿ? ಎಂದು ಕೇಳಲಾಗಿ ಶ್ರೀರಂಗದವರು ಒಯ್ದರೆಂದು ತಿಳಿಯಿತು."ಅದಿಲ್ಲದೆ 
ನಾನು ಬದುಕಲಾರೆ. ನನಗದನ್ನು ಈಗಿಂದೀಗ ತಂದುಕೊಟ್ಟರೆ ಸರಿ, ಇಬ್ಬ 
ವಾದರೆ ಪ್ರಾಣ ಕೊಡುವೆ' ಎಂದು ಹಟವಿಡಿದು ಕುಳಿತಳು. ನಗೆಹೋಗಿ 
ಹೊಗೆಯಾದುದನ್ನು ಕಂಡು ಸುಲ್ತಾನನಿಗೆ ಮಾರಿದ ವ್ಯಸನವಾಯಿತು. 
ಮೂರ್ತಿಯನ್ನು ಒಯ್ದವರನ್ನು ಹುಡುಕಲು ನಾನೇ ಹೋಗುನೆನೆಂದು 


ಥೀರಂಗದ ರಂಗನಾಥ ಮೂರ್ತಿಯ ಕಥೆ ೫೩ 


ಮಗಳು ನುಡಿದಾಗಂತೂ ಅರಸನಿಗಾದ ಕಷ್ಟಕ್ಕೆ ಪಾರವಿಲ್ಲ. ಅರಮನೆಯಲ್ಲಿ 
ಅದೊಂದು ದೊಡ್ಡ ರಂಬಾಟನೇ ಆಯಿತು. ಕೊನೆಗೆ ಕೆಲವುಜನರನ್ನುಜೊತೆಗೆ 
ಕೊಟ್ಟು, ಅರಸನು ಮಗಳನ್ನು ಮೂರ್ತಿಯ ಶೋಧಕ್ಕಾಗಿ ಕಳಿಸಿದನು. 

ಶ್ರೀರಂಗದವರು ಮೂರ್ತಿಯನ್ನು ಬಚ್ಚಿಕೊಂಡು ಸುಸೂತ್ರವಾಗಿ 
ತಿರುಪತಿಗೆ ಮುಟ್ಟಿದರು. ಅಲ್ಲಿ ಹೋದ ಮೇಲೆ ಸುಲ್ತಾನನ ಮಗಳು 
ಮೂರ್ತಿಯನ್ನು ತಿರುಗಿ ಒಯ್ಯಲಿಕ್ಕೆ ಕೆಲವು ಜನರೊಡನೆ ಬರುತ್ತಿರುವ 
ಸಮಾಚಾರ ಅವರು ಕೇಳಿದರು, ಆಗ ನಚ್ಚಿನ ನಂಬಿಗೆಯ ಮೂವರ ಕೈಯಲ್ಲಿ 
ಮೂರ್ತಿಯನ್ನೊ ಪ್ಪಿಸಿ, ತಾನೆಲ್ಲರೂ ಅತ್ತಿತ್ತ ನಡೆದರು. ಅರಸುಕನ್ಯೆಯು 
ತನ್ನ ಪರಿವಾರದೊಂದಿಗೆ ಶ್ರೀರಂಗಕ್ಕೆ ನಡೆದಳು. ಅಲ್ಲಿ ತನ್ನ ಮೋಹದ 
ಮುದ್ದು ಮೂರುತಿಯು ಇಲ್ಲದ್ದನ್ನು ಕಂಡು ಅದನ್ನು ತೊರೆದು ನಿಲ್ಲಲಾರದೆ, 
ಆಕೆಯ ಎದೆಯೊಡೆಯಿತು; ಪ್ರಾಣಬಿಟ್ಟಳು. 


ಇಷ್ಟಕ್ಕೆ ಸುಮ್ಮನಿರದೆ, ಮುಸಲ್ಮಾನರು ತಿರುಪತಿಗೆ ಹೋಗಿ ಮೂರು 
ತಿಯ ಶೋಧ ನಡಿಸುವರೆಂಬ ವರ್ತಮಾನವು ಶ್ರೀರಂಗಸ್ವಾಮಿಯ ಮೂರುತಿ 
ಯನ್ಸಿಟ್ಟು ಕೊಂಡವರಿಗೆ ತಿಳಿಯಿತು. ಆ ಮೂವರು ಒಂದೇ ಬಳಗದವರು. 
ಒಬ್ಬನು ತಂದೆ, ಇನ್ನೊಬ್ಬ ಮಗ, ಮತ್ತೊಬ್ಬ ಹುಡುಗನ ಮಾವ ಹೀಗೆ. 
ದಿಲ್ಲಿಯಿಂದ ಇಲ್ಲಿಯವರೆಗೆ ತಂದ ದೇವರನ್ನು ಇನ್ನು ಮುಸಲ್ಮಾನರ ಕೈಗೆ 
ಕೊಡುವದುಂಟೇ? ಅದೆಂದೂ ಆಗದು. ಹೀಗೆಂದು ತಂದೆಯು ತನ್ನ ಮಗ 
ಮತ್ತು ಭಾವನನ್ನು ಕರೆದು, ಮುಸಲ್ಮಾನರ ಕಾಟ ತಪ್ಪುವವರೆಗೆ ತಿರುಪತಿಯ 
ಬೆಟ್ಟಿದ ದರಿ.ಕಂದರಗಳಲ್ಲಿ ಅಡಗಿರಬೇಕೆಂದು ಯೋಚಿಸಿದನು. ಯಾರ 
ಸುಳಿವಿಲ್ಲದ ಒಂದು ದರಿಯಲ್ಲಿಯ ಗುಹೆಯನ್ನಾರಿಸಿ, ಎಲ್ಲರೊಡನೆ ಅಲ್ಲಿರಹತ್ತಿ 
ದನು. ಶ್ರೀರಂಗದವರು ಬಲುದಿನ' ದಾರಿ ಕಾಯ್ತು, ನಿರಾಸೆಗೊಂಡು ದೇವ 
ಸ್ಥಾನದಲ್ಲಿ ಬೇರೆ ದೇನರನ್ನು ಸ್ಥಾಪಿಸಿ, ಪೂಜೆಯನ್ನು ನಡೆಯಿಸಿದರು. 

ಇತ್ತ, ತಿರುಪತಿಯ ಗವಿಯಲ್ಲಿದ್ದ ಆ ತಂದೆ,ಮಗ,ಭಾವರು ಯಾರಿಗೂ 
ತಿಳಿಯಗೊಡದಂತೆ, ಶ್ರೀರಂಗದಲ್ಲಿ. ನಡೆಯುವಂತೆಯೇ, ನಿತ್ಯವೂ ದೇವರಿಗೆ 
ಪೂಜಾ - ವಿಧಿಗಳನ್ನು ಸಲ್ಲಿಸುತ್ತ ಇದ್ದರು. ಹೀಗೆಯೇ, ಅರವತ್ತು ವರ್ಷ 
ಕಾಲಕಳೆದರು. ಅಷ್ಟೊತ್ತಿಗೆ, ತಂದೆ, ಮತ್ತು ಭಾವ ಇವರಿಬ್ಬರು ಮಡಿದರು. 
ಮಗನೊಬ್ಬನೇ ಉಳಿದನು. ಅವನೂ ಎಂಭತ್ತು ವರ್ಷದ ಮುಪ್ಪಿನವನಾದನು. 


೫೪ ಕನ್ನಡ ನಾಡಿನ ಕಥೆಗಳು 


ಹಲವು ನರ್ಷ ಜನರ ಸಹವಾಸವಿಲ್ಲದೆ, ಅಡವಿಯಲ್ಲಿಯೇ ಕಾಲ ಕಳೆದುದ 
ರಿಂದ, ಅನನೊಬ್ಬ ಅಡವಿಯ ಮನುಷ್ಯನೇ ಆಗಿದ್ದನು. ತನ್ನ ವಯಸ್ಸೂ 
ಮುಗಿದು, ಹೆಚ್ಚು ದಿನ ಬಾಳುವ ಆಸೆ ಇಲ್ಲವೆಂದರಿತ್ಕು ಅವನು ಅಡನಿಯ 
ಲ್ರಿದ್ದ ಜನರ ಗುರುತುಮಾಡಿಕೊಂಡು, ಅವರಿಗೆಲ್ಲ ತನ್ನ ನಿಜಸಂಗತಿಯನ್ನು 
ತಿಳಿಸಿದನು. ಹೀಗೆ, ಒಬ್ಬರ ಕಿವಿಯಿಂದ ಇನ್ನೊಬ್ಬರಿಗೆ ತಲಪುತ್ತ ಈ 
ಸಂಗತಿಯು ಶ್ರೀರಂಗಕ್ಕೆ ಮುಟ್ಟಿತು. 

ಅಷ್ಟೊತ್ತಿಗೆ, ನಿಜಯನಗರದಲ್ಲಿ ಕನ್ನಡಿಗರ ರಾಜ್ಯವು ಸ್ಥಾನಿ ಸಲ್ಪಟ್ಟು 

ಪಣ್ಣನ ದಳವಾಯಿಯಾದ i 1೬ ಜಿಂಜಿಯಲ್ಲಿದ್ದು ಆಳುತ್ತಿ, 
¥ ನು "ತಿರುಪತಿಯ ಜಾತ್ರೆಗೆಂದು ಬಂದಾಗ, ಅವನು ಶ್ರೀರಂಗ ಸ್ವಾಮಿಯ 
ಮೂರ್ತಿಯನ್ನು ಜಿಂಜಿಯಲ್ಲಿಟ್ಟುಕೊಂಡು, ಪೂಜಾದಿಗಳನ್ನು ನಡಿಸಿದನು. 
ಕಂಪಣ್ಣನು ಮುಸಲ್ಮೌನರನ್ನು ದಕ್ಷಿಣ ಹಿಂದುಸ್ತಾನದಿಂದ ಹೊಡೆದಟ್ಟಿ, 
ದಕ್ಷಿಣ ದೇಶವನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡನಂತರ, ಶ್ರೀರಂಗ ಸ್ವಾಮಿಯ 
ಮೂರ್ತಿಯನ್ನು ಶ್ರೀರಂಗದೇವಾಲಯಕ್ಕೆ ಕಳಿಸಿ, ಸ್ಥಾಪಿಸಿ ಪೂಜಾದಿಗಳ 
ಏರ್ಪಾಟು ಮಾಡಿಕೊಟ್ಟನು. 


೨೧ 
ಪರದಾರಸೋದರ 
ಶುಮಾರ ರಾಮನ ಕತೆ 


(ಕ್ರಿ. ಶ. ೧೩೦೦-೩೫) 

[ಕುಮಾರರಾಮನು ಅನೇಗುಂದಿಯ ಕಂಪಿಲರಾಯನ ಮಗ. ಮಹಾ ವೀರ. 
ಕೆಳಗಿನ ಕತೆಯಿಂದ ಅವನ ಶೀಲ-ಶೌರ್ಯಗಳು ಎಷ್ಟು /ಲೋಕೋತ್ತರವಾಗಿದ್ದ 
ವೆಂಬುದು ಸ್ಪಷ್ಟವಾಗುವದು. ಈ ವಿಷಯವನ್ನು ಮಿಥಿಕ್‌ ಸೊಸಾಯಿಟಿ ಜರ್ನಲ್‌ 
ಎಂಬ ಇಂಗ್ಲೀಷ ಮಾಸಪತ್ರಿಕೆಯಲ್ಲಿ ಠೀ. ಹಟ್ಟ ರಾಮ ಶರ್ಮರು ಬರೆದ ಲೇಖನ 
ದಿಂದ ಸಂಗ್ರಹಿಸಲಾಗಿದೆ. ] 

ಆನೇಗುಂದಿಯ ಅರಸ ಕಂಪಿಲರಾಯನಿಗೆ ಇಬ್ಬರು ಹೆಂಡಿರು. ಹಿರಿ 
ಯವಳು ಹರಿಹರದೇನಿ, ಚಿಕ್ಕವಳು ರತ್ನಾಜಿ. ಕುಮಾರರಾಮನು ಹರಿಹರ 
ದೇವಿಯ ಮಗ. ಚಲುವಿಕೆಯಲ್ಲಿಯೂ ಗಟ್ಟಿತನದಲ್ಲಿಯೂ ಹಾಗೇ ಇದ್ದನು. 


ಪರಜಾರಸೋದರ ಕುಮಾರ ರಾಮನ ಕತೆ ೫೫ 


ಕುದುರೆ ಹತ್ತುವದರಲ್ಲಿ ಬಲು ಜಾಣನು. ಗೋವೆಗೆ ಹೋಗಿ, ಅಲ್ಲಿರುವ ಒಬ್ಬ 
ಸಾವುಕಾರನ ಎಡವಟ್ಟಾದ ಕುದುರೆಯನ್ನು ಹತ್ತಿ ದಾರಿಗೆ ತಂದು, ಹತ್ತು 
ಸಾವಿರ ಟಿಂಕಿಗಳನ್ನು ಕಾಣಿಕೆ ಪಡೆದ ಬಂಟಿ. 

ರಾಮನಿಗೆ ಪ್ರಾಯ. ಕುಡಿಮಾಸೆ ಒಡೆಯುತ್ತಿದ್ದವು. ಕಾಮನಂಥವ. 
ಒಂದುದಿನ ತನ್ನ ಗೆಳೆಯರೊಡನೆ ಮುತ್ತಿನ ಚಂಡನ್ನಾಡುತ್ತಲಿದ್ದ. ಆಗ ಆ 
ಚಂಡು ಪುಟಿದು ಮಲತಾಯಿಯಾದ ರತ್ತಾಜಿಯ ಕೋಣೆಯಲ್ಲಿ ಹೋಗಿ 
ಬಿದ್ದಿತು. ರತ್ನಾಜಿಯು ಕೆಟ್ಟವಳು. ಕುಮಾರರಾಮನನ್ನು ತನ್ನ ಬಲೆಯಲ್ಲಿ 
ಹಿಡಿಯಬೇಕೆಂದು ಬಹುದಿನಗಳಿಂದ ಹೊಂಚುಹಾಕಿದ್ದಳು. ರಾಮನು 
ಚಂಡುತರಲಿಕ್ಕೆಂದು ಕೋಣೆಯಲ್ಲಿ ಹೋದನು. ಅಂಥವನನ್ನು ಮಗನೆಂದು 
ಪ್ರೀತಿಸುವ ಭಾಗ್ಯವಿರಲಿಲ್ಲ. ತನ್ನ ಬುದ್ಧಿಯನ್ನು ತಾನೇ ಕೆಡಿಸಿಕೊಂಡಳು. 
ಅಲ್ಲದ ಕೆಲಸಕ್ಕೆ ಮಲಮಗನನ್ನು ಎಳೆಯಬೇಕೆಂದಳು. ಅವನು ಒಸ್ಸಲಿಲ್ಲ. 

ಆಗ್ರ ರತ್ನಾಜಿಯು ಕುಮಾರನವಿರುದ್ಧ ಗಂಡನ ಮುಂದೆ ಇಲ್ಲದ 
ಚಾಡಿಗಳನ್ನು ಹೇಳಿ, ಅವನ ಮನಸು ಕೆಡಿಸಿದಳು. ಕಂಪಿಲರಾಯನು ಮುಪ್ಪಿನ 
ಮುದುಕ. ಚಿಕ್ಕಹೆಂಡತಿಯ ಮಾತು ಕೇಳಿ, ತನ್ನ ಮಂತ್ರಿ ಬೈಚಸ್ಸನಿಗೆ 
ಕುಮಾರರಾಮನನ್ನು ಕೊಲ್ಲಿಸಲಿಕೆ ಹೇಳಿದನು. ಆದರೆ, ಬೈಚಪ್ಸನು ಅವನನ್ನು 
ಕೊಲ್ಲಿಸದೆ ಒಂದು ಗವಿಯಲ್ಲಿ ಬಚ್ಚಿಟ್ಟ ನು. ಕೊಲ್ಲಿಸಿದೆನೆಂದು ಹೇಳಿದನು. 

ದಿಲ್ಲಿಯ ಸುಲ್ತಾನನಾದ ಮಹಮ್ಮದ ತಘಲಕನು ಕುಮಾರರಾಮನ 
ಚಲ್ವಿಕೆಯನ್ನು ಕೇಳಿ, ತನ್ನ ಮಗಳನ್ನು ಅವನಿಗೆ ಕೊಡಬೇಕೆಂದು ಕಂಪಿಲ 
ರಾಯನಿಗೆ ಹೇಳಿಕಳಿಸಿದನು. ಕಂಪಿಲನು ಸುಮ್ಮನಿದ್ದನು. ಆಗ, ಕುಮಾರ 
ರಾಮನನ್ನು ಸೆರೆಹಿಡಿಯಲು ಅವನು ದಂಡುಕಳಿಸಿದನು. ನೇಮಾಖಾನ 
ನೊಡನೆ ಸುಲ್ತಾನನ ದಂಡು ಬಂದು ಆನೇಗುಂದಿಯನ್ನು ಮುತ್ತಿತು. ಆ 
ವೇಳೆಯಲ್ಲಿ ತನ್ನ ರಾಮನಿದ್ದರೆ ಏನಾಗುತ್ತಿತ್ತೋ ಎಂದು ಕಂಪಿಲರಾಯ 
ಮಿಡುಕಿದನು. 

ಇನ್ನು ರಾಮಫಿಲ್ಲದೆ, ಯಾರಿಂದಲೂ ಸುಲ್ತಾನನ ದಂಡನ್ನು ಸೋಲಿ 
ಸುವ ಕೆಲಸವಾಗದೆಂದು, ಬೈಚನ್ಸ ಮಂತ್ರಿಯು ಗನಿಯಿಂದ ಕುಮಾರ 
ರಾಮನನ್ನು ಕರೆತಂದು, ಯುದ್ಧಕ್ಕೆ ಹಚ್ಚಿದನು. ಪ್ರತಾನಿಯಾದ ರಾಮನ 
ಮುಂಡೆ, ಸುಲ್ತಾನನ ದಂಡಿನವರು ಸೋತರು. ಕಂಪಿಲರಾಯನಿಗೆ ಗೆಲ 


೫೬. ಕನ್ನಡ ನಾಡಿನ ಕಥೆಗಳು 


ವಾಯಿತು. ಬೈ ಚಪ್ಪ ಮಂತ್ರಿಯು ಕುಮಾರರಾಮನನ್ನು ಕಂಪಿಲರಾಯನ 
ಪಾದಗಳಿಗೆ ತಂದು ಹಾಕಿದನು. ಮಗನ ಶೀಲ-ಶೌರ್ಯಗಳನ್ನು ಕಂಡು, 
ಸಂತುಷ್ಟನಾದನು. ರಾಮನು ಕಾಳಗದಲ್ಲಿ ಗೆದ್ದುದನ್ನು ಕೇಳಿ, ರತ್ನಾಜಿಯು 
ಆಟ ಯೂರಿಗೂ ಮುಖತೋರಿಸಜಿ ಸತ್ತು ಹೋದಳು. ಇತ್ತ. 
ಕುಮಾರರಾಮನಿಗೆ ನೇಮಾಖಾನನು ಸೋತುಬಂದುದನ್ನು ಕೇಳಿ, ದಿಲ್ಲಿಯ 
ಸುಲ್ತಾನನಿಗೆ ತಾಳಲಿಕ್ಟಾಗದಷ್ಟು ಕೋಪಬಂದಿತು. ಅವನನ್ನು ಸೋಲಿಸುವ 
ವೀರರಾರೂ ಇಲ್ಲವೆ? ಎಂದು ಪೇಚಾಡಿದನು. ಆಗ ಸುಲ್ತಾನನ ಬಾಗಿಲ 
ಕಾಯುವ ಮಾತಂಗಿ ಎಂಬುವಳು ಮುಂದೆ ಬಂದು ಕೈಮುಗಿದು " ಅಪ್ಪಣೆ 
ಯಾದರೆ ನಾನು ಅವನನ್ನು: ಹೆಡಮುರಿಕೆ ಕಟ್ಟಿ ತರುವೆನು? ಮ 
ಮೊದಲು ಈ ಮಾತಿಗೆ ಸುಲ್ತಾನನು ಒಪ್ಪಲಿಲ್ಲ ಆಮೇಲೆ ಒಪ್ಪಿ, 
ಮಾತಂಗಿಯ ಸಹಾಯಕ್ಕೆ ಸರದಾರರನ್ನೂ ಸೈನ್ಯವನ್ನೂ ಕೊಟ್ಟು 
ಕಳುಹಿದನು. 

ಮಾತಂಗಿಯು ದಿಲ್ಲಿಯಿಂದ ಹೊರಟವಳು ಪಯಣಮಾಡುತ್ತ 
ಬಂದು, ಕಂಪಿಲರಾಯನ ರಾಜಧಾನಿಯಾದ ಕುಮ್ಮಟದುರ್ಗವನ್ನೇ ಮುತ್ತಿ 
" ಬಾಹುದ್ದೀನನನ್ನು ಒಪ್ಪಿಸಬೇಕು, ಕುಮಾರರಾಮನು ಸುಲ್ತಾನನ 
ಮಗಳನ್ನು ಮದುನೆಮಾಡಿಕೊಳ್ಳಲಿಕ್ಕೆ ಬೇಕು. ಇವೆರಡಕ್ಕೂ ಒಪ್ಪದಿದ್ದರೆ, 
ಯುದ್ಧಕ್ಕೆ ಬರಬೇಕೆಂದು” ಹೇಳಿ ಕಳುಹಿದಳು. ಆಗ ಕಂಹಿಲರಾಯನು 
ಹೊಸದುರ್ಗದಲ್ಲಿದ್ದು ಕುಮಾರರಾಮನು ಕುಮ್ಮಟದುರ್ಗದಲ್ಲಿದ್ದ. ಕುಮಾರ 
ರಾಮನು ಮಾತಂಗಿಯೊಡನೆ ಯುದ್ಧಮಾಡುವ ಸಿದ್ಧತೆ ನಡಿಸಿದನು. ಅಷ್ಟೇ 
ಅಲ್ಲದೆ, ಆಕೆಯನ್ನು ಸೋಲಿಸಿಯೇ ತಂದೆಗೆ ಮುಖ ತೋರಿಸುವ ನಿರ್ಧಾರ 
ಮಾಡಿದನು. ತಾಯಿತಂಡೆಗಳಿಗೆ ನಿಶ್ಚಿಂತೆಯಿಂದ ಇರಲು ತಿಳಿಸಿದನು. 

ಇಬ್ಬರಿಗೂ ಕಾಳಗ ನಡೆಯಿತು. ರಾಮನಾಥನು ತನ್ನ ದಳವಾಯಿ 
ಯಾದ ಕ್ಯಾತಣ್ಣನನ್ನು ಮೂವತ್ತುಸಾವಿರ ಬಂಟರೊಡನೆ ಮಾತಂಗಿಯ 
ದಂಡಿನಮೇಲೆ ದಾಳಿಮಾಡಲು ಗಟ್ಟಾಗಿ ಕಳುಹಿದನು. ಇದರೊಳಗೆ ಕ್ಯಾತ 
ಣ್ಣನ ದಂಡಿನವರು ಗೆದ್ದು ಬಂದರು. 

ಇಬ್ಬರಲ್ಲಿ ಯುದ್ಧ ದ ಚಟುವಟಕೆಗಳು ನಡೆದಂತೆ, ಹೊಸದುರ್ಗದಲ್ಲಿದ್ದ 
ಕಂಪಿಲರಾಯ ಹರಿಯನ್ನು (ರಾಮನ ತಂದೆ-ತಾಯಿ) ಅವರಿಗೆ ಮಗನ 


ಹರದಾರಸೋದರೆ ಕುಮಾರ ರಾಮನ ಕತೆ ೫೭ 


ನಿಷಯದಲ್ಲಿ ಚಿಂತೆ ಎನಿಸಿ ಮುಖ ನೋಡುವ ಆಸೆಹುಟ್ಟಿತು. ಕೂಡಲೆ, 
ಬಂದು ಭೆಟ್ಟಿಯಾಗಿ ಹೋಗಬೇಕಾಗಿ ಓಲೆಕಾರನೊಡನೆ ಕಾಗದ ಕೊಟ್ಟು 
ಕಳಿಸಿದರು. ರಾಮನು ತನ್ನ ದಂಡನಾಯಕರಿಗೆ ಮುಂದಿನ ಚಟುವಟಿಕೆ 
ಗಳನ್ನು ಮಾಡಹೇಳಿ, ತಾನು ತಂದೆ-ತಾಯಿಯನ್ನು ಕಾಣಲಿಕ್ಕೆ ಹೋದನು. 
ಮಾತುಕತೆ ನಡೆದವು. ಯುದ್ಧದ ವೆಚ್ಚಕ್ಕಾಗಿ ಕಂಪಿಲಠಾಯನು ವೆಗ್ಗಳವಾಗಿ 
ದುಡ್ಡು ಕೊಟ್ಟನು. ಬಹು ಜೋಕೆಯಿಂದ ಯುದ್ಧನಡಿಸಲು ಸೂಚಿಸಿದನು. 
ಮಗನನ್ನು ಅಗಲುವಾಗ ತಾಯಿ-ತಂದೆಗಳಿಗಾದ ದುಃಖಕ್ಕೆ ಎಣೆ ಇಲ್ಲ. 

ರಾಮನಾಥನು ತಂದೆಯಿಂದ ತಂದ ಹೆಣವನ್ನು ವೀರರಿಗೆ ಹಂಚಿ, 
ಯುದ್ಧ ಕೈ ಹುರಿಗೊಳಿಸಿದನು. ಮೊದಲು ಒಂದೆರಡು ದಾಳಿಗಳಲ್ಲಿ ರಾಮ 
ನಾಥನ ದಂಡಿನವರಿಗೆ ಜಯೆವಾಯಿತು. ಮಾತಂಗಿಯು ರೇಗಿದಳು. ರಾಮ 
ನಾಥನೊಡನೆ ಕಾಳಗಮಾಡಬೇಕೆಂದು ತಾನೇ ಆನೆಯಮೇಲೆ ಕುಳಿತು, 
ಹೋರಾಡುತ್ತಿದ್ದಳು. ರಾಮನಾಥನ ಹೋರಾಟವನ್ನು ಕಂಡು ಮಾತಂಗಿಯು 
ಬೆರಳು ಕಚ್ಚಿಕೊಂಡಳು. 

ಹೀಗೆ ಇತ್ತ ಯುದ್ಧ ನಡೆದಿರುವಾಗ, ಮಾತಂಗಿಯ ಸರದಾರನಾದ 
ಮಧುರಖಾನ ಎಂಬುವನು ಒಂದೆಡೆಯಲ್ಲಿ ಕೋಟಿಯ ಗೋಡೆಯನ್ನು ಒಡೆ 
ಯಿಸುವ ಕೆಲಸ ನಡಿಸಿದ್ದನು. ಇದನ್ನು ಅಡ್ಡಗಟ್ಟುವ ಕಾರ್ಯದಲ್ಲಿ ರಾಮ 
ನಾಥನ ವೀರರಾದ ಕೋಲಂಚೆಯ ಕಂಪ, ಗಿಂಡಿಯ ಲೆಕ್ಕ, ಅಕ್ಕಸಾಲೆಯ 
ಚಿಕ್ಕ, ಸತ್ತಿಯ ಲಿಂಗ್ರ ಮಾದಿಗರ ಹಂಪ, ಹೊಲೆಯರ ಹುಲ್ಲ ಮೊದಲಾ 
ದವರು ರಣದಲ್ಲಿ ಮಲಗಿದರು. 

ರಾಮನಾಥನ ಕಡೆಯ ವೀರರು ಸೋತು ಮಡಿಯುತ್ತಿರುವ ಸುದ್ದಿಯು 
ಕುಮ್ಮಟದುರ್ಗದ ಅರಮನೆಯಲ್ಲಿರುವ ಹೆಂಗಸರಿಗೆ ಮುಟ್ಟಿ ತು. ಇನ್ನು, ಜೀವ 
ದಿಂದಿದ್ದು, ಶತ್ರುಗಳ ಕೈಯಲ್ಲಿ ಸಿಲುಕುವದಕ್ಕಿಂತ ಸಾಯುವದೇ ಲೇಸೆಂದು 
ಅರಮನೆಯ ಹೆಂಗಸರು ಬೆಂಕೆಯನ್ನು ಹೊತ್ತಿಸಿ, ತಾವು ಅದರೊಳಗೆ ಹಾರಿ 
ಕೊಂಡು ಪ್ರಾಣಬಿಟ್ಟಿರು. 

ಈ ಸುದ್ದಿಯನ್ನು ಕೇಳಿ, ರಾಮನಾಥನು ಈ ನೋಟವನ್ನು ನೋಡಲಿಕ್ಕೆ 
ಹೋದನು. ನೋಡಿ ಎಚ್ಚರತಪ್ಪಿತು ಅರಮನೆಯಲ್ಲಿರುವ ದೇವರಮನೆಯಲ್ಲಿ 
ಹೋಗಿ ದೇವರಿಗೆ ಸಾಷ್ಟಾಂಗವೆರಗಿ, ಕುಲದೇವತೆಯಾದ ಈಶ್ವರನಿಗೆ ಬೇಡಿ 


೫೮ ಕನ್ನಡ ನಾಡಿನ ಕಥೆಗಳು 


ಕೊಂಡು ಹೊರಗೆ ಬಂದನು; ಮತ್ತು ತಾನು ಕಡೆಯ ಹೋರಾಟಕ್ಕೆ ಟೊಂಕ 
ಕಟ್ಟದನು. ಕುದುರೆಯನ್ನು ಹತ್ತಿ ಭರದಿಂದ ಕಾಳಗದೊಳಗೆ ಧುಮುಕಿ, 
ಶತ್ರುಗಳನ್ನು ಸರಸರನೆ ಕತ್ತಿಯಿಂದ ಸವರಲಾರಂಭಿಸಿದನು. ಅನನ ಪರಾ 
ಕ್ರಮವನ್ನು ನೋಡಿ ಶತ್ರುಗಳು ದಂಗಾಗಿ ನಿಂತರು; ಆದರೆ ಶತ್ರುಗಳ ದಂಡು 
ಲೆಕ್ಕವಿಲ್ಲದಷ್ಟು ಇದ್ದುದರಿಂದ ರಾಮನ ಕ್ಸ ನಿಂತಿತು. ಕಾದುತ್ತ ಕಾದುತ್ತ 
ಅವನು ಒಬ್ಬ ವೀರನ ಕತ್ತಿಗೆ ತುತ್ತಾದನು. ಅನನ ರುಂಡವು ಧಡದಿಂದ 
ಬೇರೆ ಆಯಿತು. 

ಇದನ್ನು ಕಂಡು ಮಾಶಂಗಿಯು ಮರಮರನೆ ಮರುಗಿದಳು. ಒಂದು 
ಕ್ಷಣವಾದರೂ ತಡಮಾಡದೆ, ರಾಮನಾಥನ ರುಂಡವನ್ನು ಒಂದು ಜರದ 
ಆರಿವೆಯಲ್ಲಿ ಕಟ್ಟಿ ದಿಲ್ಲಿಗೆ ಕಳಿಸಿದಳು. ಸುಲ್ತಾನನು ರಾಮನ ರುಂಡವನ್ನು 
ಕಂಡು ಮಿಡುಕಿದನು. ಅವನ ಮಗಳು ರುಂಡವನ್ನು ಕೈಯಲ್ಲಿ ತೆಗೆದು 
ಕೊಂಡು, ಅತ್ತು, ನಿಟ್ಟುಸಿರುಬಿಟ್ಟು » ನಿರಾಶೆಯಿಂದ ಪ್ರಾಣನೀಗಿದಳು. 
ರಾಮನ ರುಂಡವನ್ನು ಸುಲ್ತಾನನು ತನ್ನ ಸರದಾರರ ಸಲಹೆಯಿಂದ ಕುಮ್ಮಟ 
ದುರ್ಗಕ್ಕೆ ಕಳಿಸಿದನು. ಕುಮಾರರಾಮನ ಶೀಲ - ಶೌರ್ಯಗಳ್ಳು ನೆನೆದು 
ಅವನ ಸಮಾಧಿಗೆ ಎಷ್ಟೋಜನರು ಬಹುದಿನ ಭಕ್ತಿಯಿಂದ ನಡಕೊ 
ಳ್ಲುತ್ತಿದ್ದರು. 


೪" 


೨೨ 
ಉಪಕಾರ ಮಾಡಿ 
ರಾಜ್ಯಕಳಕೊಂಡ ಕಂಪಿಲರಾಯ 


(ಕ್ರಿ. ಶ. ೧೩೨೭) 
[ ಉತ್ತರ ಹಿ೦ದುಸ್ತಾನದಲ್ಲಿ ಮಹಮ್ಮದ ತಘಲಖನು ಆಳುತ್ತಿರುವಾಗ ಕರ್ನಾ 
ಬಕದಲ್ಲಿ ಹೊಯ್ಸಳ ರಾಜ್ಯವಿತ್ತು. ಕಂಪ್ಲಿಯಲ್ಲಿ ಕಂಪಿಲರಾಯನೆಂಬ ಅರಸನು ಆಳು 


ತ್ರಿಜ್ಜನು. ಮಹಮ್ಮದನ ತಮ್ಮನ ಮಗನೊಬ್ಬನು ಕಕ್ಕನೊಡನೆ ಜಗಳಾಡಿ ದಕ್ಷಿಣಕ್ಕೆ 


ಒಂದಾಗ, ಕಂಪಿಲರಾಯನು ಅವನಿಗೆ ಆಶ್ರಯ ಕೊಟ್ಟು, ಉಪಕಾರ ಮಾಡಹೋಗಿ 
ತನ್ನ ರಾಜ್ಯವನ್ನೇ ಕಳೆದುಕೊಂಡನು. ಈ ಕತೆಯನ್ನು ಮಿಥಿಕ್‌ ಸೊಸಾಯಟ ಮಾಸ 
ಪತ್ರಿಕೆಯಲ್ಲಿಯ (ಶ್ರ.ರಾಮಶರ್ಮರು ಬರೆದ ಲೇಖನದ ಆಧಾರದಿಂದ ಬರೆಯಲಾಗಿದೆ. 


ದಿಲ್ಲಿಯ ಅರಸನಾದ ಸುಲ್ತಾನ ಮಹಮ್ಮದ ತಘಲಕನು ಆಳುತ್ತಿರು 
ವಾಗ ಅವನ ತಮ್ಮನ ಮಗನಾದ ಬಾಹುದ್ದೀನನು ಕಳ್ಳನ ವಿರುದ್ಧ ಬಂಡಾಯ 
ನಡಿಸಿ ಅಲ್ಲಿ ನಿಲ್ಲಲಿಕ್ಕಾಗದೆ ದಕ್ಷಿಣಕ್ಕೆ ಓಡಿ ಬಂದನು. ದಕ್ಷಿಣ ದೇಶವನ್ನೆಲ್ಲ 
ಗೆಲ್ಲಬೇಕೆಂದು ಅವನ ಆಸೆ; ಆದರೆ ಇಷ್ಟರಲ್ಲಿ ಕಕ್ಕನು ತನ್ನನ್ನು ದಂಡಿಸಲು 
ಸೈನ್ಯವನ್ನು ಕಳಿಸಿರುವನೆಂದು ತಿಳಿಯಿತು. ದಿಕ್ಕುಗಾಣದಂತಾಗಿ ಹತ್ತಿರವೇ 
ಇರುವ ಕಂಪಿಲರಾಯನಿಗೆ ಮೊರೆಹೊಕ್ಳನು, ಕಂಪಿಲರಾಯನು ಮೊರೆಹೊಕ 
ವರನ್ನು ಕಾಯಬೇಕೆಂಬುವ ದಯಾಳು ಅರಸು. ಕಂಪಿಲರಾಯನ ರಾಜ 
ಧಾನಿಯು ಆನೇಗುಂದಿಯಾದರೂ ಅವನು ಕಂಪ್ಲಿಯಲ್ಲಿರುತ್ತಿದ್ದನು; ಅವ 
ನಿಗೆ ಆಶ್ರಯ ಕೊಟ್ಟನು. 

ಇತ್ತ, ಬಾಹುದ್ದೀನನನ್ನು ಹುಡುಕುತ್ತ ಮಹಮ್ಮದನ ಸೈನ್ಯದವರು 
ಬಂದರು. ಆಗ ರಾಯನು, ಬಾಹುದ್ದೀನನನ್ನು ದ್ವಾರಸಮುದ್ರದ ಬಲ್ಲಾಳ 
ರಾಯನ ಆಶ್ರಯಕ್ಕೆ ಕಳುಹಿಸಿದನು. ಬಲ್ಲಾಳರಾಯನು ಆಗ ತನ್ನ 
ಊರಲ್ಲಿದ್ದನು. 

ಮಹಮ್ಮದನ ಸೇನಾನಾಯಕರ ಸೈನ್ಯವು ಪ್ರಚಂಡವಾಗಿತ್ತು. ಅದ 
ರೊಡನೆ ಕಾದುವಷ್ಟು ಜಿಗಟು ಕಂಪಿಲರಾಯನಲ್ಲಿರಲಿಲ್ಲ. ಕೆಲವು ದಿನ ದಾರಿ 
ಕಾಯ್ದೆನು. ಇನ್ನು ಸುಮ್ಮನಿದ್ದರೆ ನಡೆಯದೆಂದೂ ಒಮ್ಮೆಲೆ ಶತ್ರುವು ತನ್ನ 
ಮೇಲೇರಿ ಬಂದರೆ, ಹೆಂಡಿರು-ಮಕ್ಕಳ ಗತಿ ಏನಾಗುವದೋ ತಿಳಿಯದೆಂದೂ 


೬೦ ಕನ್ನಡ ನಾಡಿನ ಕಥೆಗಳು 


ರಜಪೂತ ವೀರರಂತೆ ದೊಡ್ಡ ಜ್ವಾಲೆಯನ್ನು ಹೊತ್ತಿಸಿ ಅದರಲ್ಲಿ ತನ್ನ, 
ಮಂತ್ರಿಗಳ, ಸರದಾರರ, ದಂಡನಾಯಕರ ಹೆಂಗಸರಿಗೆ ಹಾರಿಕೊಳ್ಳಲಿಕ್ಕೆ 
ಹೇಳಿ, ತಾನು ನಿಶ್ಚಿಂತೆಯಿಂದ ತನ್ನ ವೀರಾಳುಗಳೊಡನೆ ಶತ್ರುಗಳ ಸಂಗಡ 
ಹೋರಾಡಿದನು; ಅದರೆ ದುರ್ದೈವದಿಂದ ಆ ಕಾಳಗದಲ್ಲಿ ಕಂಪಿಲರಾಯನು 
ಮಡಿದನು. ಕಂಸ್ಲಿಯು ಮುಸಲ್ಮಾನರ ಕೈಸೇರಿತು. 

ಮುಸಲ್ಮಾನ ಸೇನಾನಾಯಕರು ಕಂಪಿಲರಾಯನ ಹನ್ನೊಂದು ಮಂದಿ 
ಮಕ್ಕಳನ್ನು ಸೆಕೆ ಹಿಡಿದುಕೊಂಡು ದಿಲ್ಲಿಗೆ ಒಯ್ದರು. ಅಲ್ಲಿ ಅವರನ್ನೆಲ್ಲ 
ಮುಸಲ್ಮಾನರನ್ನಾಗಿ ಮಾಡಿದರಂತೆ. ಮುಂದೆ ಬಾಹುದ್ದೀ ನನನ್ನು ಜೆನ್ನಟ್ಟಿ, 
ಅವನನ್ನೂ ಸೆರೆಹಿಡಿದು ಸುಲ್ತಾನನೆಡೆಗೆ ಒಯ್ದರು; ಸುಲ್ತಾನನು ಪರಿಪರಿ 
ಯಿಂದ ಆವನನ್ನು ಕಾಡಿ ಕೊಲ್ಲಿಸಿದನು. 


೨ಿಫ್ಲಿ 
¢ ಕನ್ನಡ ಹುಲದೀಪಕ? 


ಶೀ ವಿದ್ಯಾರಣ್ಯ ಸ್ವಾಮಿಗಳ ಚರಿತ್ರೆ 


(ಕ್ರಿ. ಶ. ೧೨೯೬-೧೩೮೬ ) 


[ ಕರ್ನಾಟಕದಲ್ಲಿ ಬಾಳಿದ ಮಹಾತ್ಮರೆಲ್ಲಿ ಠೀ ವಿದ್ಯಾರಣ್ಯ ಸ್ವಾಮಿಗಳು ಒಬ ರು. 
ಇನರು ಶುದ್ಧಕನ್ನಡಿಗರು, ಫನನಿದ್ವಾಂಸರು, ಮಹಾತಪಸ್ವಿಗಳು, ಧರ್ಮರಕ್ಷಕರು 
ಕರ್ನಾಟಕ ಸಿಂಹಾಸನ ಸ್ಥಾಪಕರು, ಸಂಸ್ಕೃತದಲ್ಲಿ ಹಲವು ಗ್ರ೦ಥಗಳನ್ನು ಬರೆದವರು. 
ಈ ಚರಿತ್ರೆಯನ್ನು ವಿಜಯನಗರ ಷಟ್‌ಸಾಂವತ್ಸರಿಕ ಸ್ಮಾರಕ ಗ್ರಂಥದಲ್ಲಿಯ 
ಇಂಗ್ಲಿಷ ಲೇಖನಗಳಿಂದಲೂ ಥೀ. ಡಿ. ವಿ. ಗುಂಡಪ್ಪ ಮೊದಲಾದವರು ಬರೆದ 
ಚರಿತ್ರಗಳಿಂದಲೂ ಸಂಗ್ರಹಿಸಲಾಗಿದೆ. ] 

ಶ್ರೀ ವಿದ್ಯಾರಣ್ಯರು ಹುಟ್ಟುವ ಕಾಲಕ್ಕೆ ಅದೇ ತಾನೇ ಉತ್ತರದಲ್ಲಿ 
ಮುಸಲ್ಮಾನರ ರಾಜ್ಯವಾಗಿ-ಅವರು ದಕ್ಷಿಣದಲ್ಲಿಯೂ ತಮ್ಮ ದಾಳಿಗಳನ್ನು 
ನಡಿಸಿ, ಕಾಲು ಚಾಚತೊಡಗಿದ್ದರು. ದೇವಗಿರಿಯ ಯಾದವ ಅರಸರು 
ಅಲ್ಲಾಉದ್ದೀನ-ಮಲೀಕ ಕಾಫೂರರ ದಾಳಿಗಳಿಗೆ ಹೆದರಿ, ಅವರ ಸಾಮಂತ 
ರಾಗಿದ್ದರು. ದ್ವಾರಸಮುದ್ರದ ಹೊಯ್ಸಳ ಅರಸರ ರಾಜ್ಯವು ಮುರಕಳಿಗೆ 


ನಿದ್ಕಾರಣ್ಕ ಸ್ಪಾಮಿಗಳ ಚರಿತ್ರೆ ೬೧ 


ಬರಲಾರಂಭಿಸಿತ್ತು. ಓರಂಗಲ್ಲಿನ ಕಾಕತೀಯ ಅರಸರು ಮುಸಲ್ಮಾನರಿಗೆ 
ಈಲಾಗಿ, ನಿಸ್ತೇಜರಾಗಿ ಬವಣೆಪಡುತ್ತಿದ್ದರು. ಮಧುರೆಯ ಪಾಂಡ್ಯ 
ಅರಸರೂ ಮುಸಲ್ಮಾನ ದಾಳಿಗಾರರ ಮುಂದೆ ಕೈ ಸಾಗದೆ ಸುಮ್ಮನಿದ್ದರು. 
ಹಿಂದೂ ಧರ್ಮವೇ ಮುಳುಗುವ ಗಂಡಾಂತರದಲ್ಲಿತ್ತು. 

ಇಂಥ ಸಂದುಕಟ್ಟಿನ ಕಾಲದಲ್ಲಿ ಶ್ರೀ ವಿದ್ಯಾರಣ್ಯರು ಆನೇಗುಂದಿ 
ಯಲ್ಲಿ ಹುಟ್ಟಿದರು. ಇವರ ತಂದೆಯ ಹೆಸರು ಮಾಯಣಭಟ್ಟ; ತಾಯಿಯ 
ಹೆಸರು ಶ್ರೀಮತಿದೇವಿ. ಇವರಿಗೆ ಸಾಯಣ-ಸೋಮನಾಥ (ಬೋಗನಾಥ?] 
ಎಂಬ ತಮ್ಮಂದಿರೂ ಸಿಂಗಲೆ ಎಂಬ ತಂಗಿಯೂ ಇದ್ದಳು. ಮಾಯಣ 
ಭಟ್ಟನು ಸಂಗಮರಾಯನ ಕುಲಪುರೋಹಿತನು. ಶ್ರೀ ವಿದ್ಯಾರಣ್ಯರಿಗೆ 
ತಾಯಿ-ತಂದೆಗಳು ಇಟ್ಟ ಹೆಸರು ಮಾಧವ. 

ಮಾಧವನು ಚಿಕ್ಕವಯಸ್ಸಿನಲ್ಲಿ ತಂಜಿಯಲ್ಲಿ ಕಲಿಯುವಷ್ಟು ಕಲಿತು, 
ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಮ್ಮಂದಿರೊಡನೆ ಕಂಚಿಗೆ ಹೋದನು. 
ಅಲ್ಲಿ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳಲ್ಲಿ ವ್ಯಾಸಂಗವನ್ನು ಮುಗಿಸಿಕೊಂಡು 
ತಿರುಗಿ ಆನೇಗುಂದಿಗೆ ಬಂದನು. ಮನೆತನದ ಬಡತನ, ಕರ್ನಾಟಕಕ್ಕೆ ಬಂದ 
ಗಂಡಾಂತರ, ಧರ್ಮಕ್ಕೆ ಬಂದ ದಾಳಿ ಇವೆಲ್ಲವುಗಳನ್ನು ನೋಡಿ ಬಹು ವ್ಯಸನ 
ಸಟ್ಟನು. ಮನುಷ್ಯನಿಗೆ ಮಾರಿದ ಕಷ್ಟಪ್ರಸಂಗಗಳು ಬಂದಾಗ ಸ್ವಾಭಾವಿಕ 
ವಾಗಿಯೇ ಮನುಷ್ಯನ ಮನಸ್ಸು ಹೆಚ್ಚಿನ ಶಕ್ತಿಯುಳ್ಳ ದೇವರ ಕಡೆಗೆ ಒಲಿ 
ಯುತ್ತದೆ. ಅದರಂತೆ ಮಾಧವಾಚಾರ್ಯರು ತಮ್ಮ ಕುಲದೇವತೆಯಾದ 
ಹಂಪೆಯ ಶ್ರೀ ಭುವನೇಶ್ವರಿಯನ್ನು ಕುರಿತು ಹನ್ನೆರಡು ವರ್ಷಕಾಲ 
ತಪಶ್ಚರ್ಯ ಮಾಡಿದರು; ಆಗ ತ್ರೀ ಭುವನೇಶ್ವರಿಯು ಪ್ರತ್ಯಕ್ಷಳಾಗಿ, "ನಿನಗೆ 
ಈ ಜನ್ಮದಲ್ಲಿ ದ್ರವ್ಯ ಸಿಗುವಂತಿಲ್ಲ; ನಿನ್ನ ಪ್ರಸಾದದಿಂದ ಪರರು ಭಾಗ್ಯಶಾಲಿ 
ಗಳಾಗುವರು? ಎಂದು ವರಕೊಟ್ಟಳು. ಮುಂದೆ ಕೆಲಕಾಲ ವಿದ್ಯಾ 
ವ್ಯಾಸಂಗ ಮತ್ತು 'ಗ್ರಂಥರಚನೆಯಲ್ಲಿ ಕಾಲಕಳೆದು ಮದುವೆಯಾಗುವ 
ಗೋಜಿಗೆ ಹೋಗದೆ, ಶೃಂಗೇರಿಗೆ ಹೋಗಿ, ಸನ್ಯಾಸಾಶ್ರಮ ಸ್ವೀಕರಿಸಿದರು. 
ಆಗ, ಅವರ ಗುರುಗಳಾದ ತ್ರೀ ಶಂಕರಾನಂದರು ಮಾಧವಾಚಾರ್ಯರಿಗೆ 
`ಶ್ರೀ ನಿದ್ಯಾರಣ್ಯ' ಎಂದು ಹೆಸರು ಕೊಟ್ಟರು. ತ್ರೀ ವಿದ್ಯಾರಣ್ಯರು 
ಕೆಲಕಾಲ ಅಲ್ಲಿಯೇ ಇದ್ದರು. 


೬೨ ಕನ್ನಡ ನಾಡಿನ ಕಥೆಗಳು 


ಆ ಕಾಲದಲ್ಲಿ ಹೊಯ್ಸಳ ಮೂರನೆಯ ವೀರಬಲ್ಲಾಳನೂ ಅವನ 
ದಂಡನಾಯಕ-ಆಮೇಲೆ ಮಹಾ ಮಂಡಲೇಶ್ವರರಾದ ಹುಕ್ಳ-ಬುಕ್ಕರೂ 
ಶೃಂಗೇರಿಯ ಪೀಠಕ್ಕೆ ನಡಕೊಳ್ಳುತ್ತಿದ್ದರು. ಶ್ರೀ ವಿದ್ಯಾರಣ್ಯರಂತೂ ಹುಕ್ಕ 
ಬುಕ್ಳರ ಪರಂಸರೆಯ ಗುರುಗಳೇ ಆಗಿದ್ದರು; ಆದುದರಿಂದ ಆಗಾಗ್ಗೆ ರಾಜ 
ಕಾರ್ಯದ ವಿಷಯದಲ್ಲಿಯೂ ಹುಕ್ಕ-ಬುಕ್ಳರು ಅವರ ಸಲಹೆ ಆಶೀರ್ವಾದ 
ಗಳನ್ನು ಪಡೆಯುತ್ತಿದ್ದರು. ಮುಂದೆ ಶ್ರೀ ಶಂಕರಾನಂದರ ತರುವಾಯ 
ಶ್ರೀ ವಿದ್ಯಾರಣ್ಯರೇ ಶೃಂಗೇರಿಯ ಪೀಠಕ್ಕೆ ಸ್ವಾಮಿಗಳಾದರು. 

ಆಗ್ರ ದಕ್ಷಿಣದಲ್ಲಿ ಸ್ವತಂತ್ರವಾದ ಹಿಂದೂ ರಾಜ್ಯಗಳಾವೂ ಇರಲಿಲ್ಲ. 
ಮುಸಲ್ಮಾನ ದಾಳಿಗಾರರಿಂದ ಹಿಂದೂ ಜನರಿಗೆ ಹಲವು ಬಗೆಯ ಕಷ್ಟ ಅನು 
ಭವಿಸುವ ಪುಸಂಗ ಬರುತ್ತಿತ್ತು. ದೇಶಕ್ಕೂ-ಧರ್ಮಕ್ಕೂ ಬಂದೊದಗಿದ 
ಅಂಥ ಸಮಯದಲ್ಲಿಯೇ, ಶ್ರೀ ವಿದ್ಯಾರಣ್ಯರು ಹುಕ್ಕ- ಬುಶ್ಪರಿಗೆ ಸ ಸ್ವತಂತ್ರ 
ಹಿಂದೂ ರಾಜ್ಯ ಸ್ಥಾಪಿಸಲು ಉತ್ತೇಜನನಿತ್ಮರು. ತುಂಗಭದ್ರೆಯ ದಂಡೆಯಲ್ಲಿ 
ಹೇಮಕೂಟ, 'ಮಾತಂಗ ಪರ್ವತಗಳ ನಡುವೆ ಇರುವ ಸ್ಪಳದಲ್ಲಿ ವಿಜಯನಗರ 
ಅಥವಾ ವಿದ್ಯಾನಗರನೆಂಬ ಊರನ್ನು ಸ್ಟಾ ನಿಸಿದರು.. ತ್ರೀ ವಿದ್ಯಾರಣ್ಯರ 

ಪ್ರಸಾದದಿಂದ ರಾಜ್ಯಸ್ಥಾಸನೆ ee ಹುಕ್ಕ-ಬುಕ್ಕರು ಶೃಂಗೇರಿಗೆ 
"೫ ಹೊಸ ರಾಜ್ಯಸ್ಥಾ ಸನೆಯ ನಿಮಿತ್ತ ಕ ಹ್‌ “ಮಕಕ್ಸಿ 
ದಾನ- ಶಾಸನಗಳನ್ನು ಮಾಡಿಕೊಟ್ಟ ರು. ಈ ನ್‌ ನದಲ್ಲಿ ಹರಿಹರ, 
ಬುಕೃರಿಗೆ ತ್ರಿ ನಿದ್ಯಾರಣ್ಯಪಾದ ಸ ಪದ್ಮಾರಾಧಕರೆಂದೂ ತ್ರೀವಿದ್ಯಾರಣ್ಯ 
ರಿಗೆ 'ಕರ್ನಾಟಕ್‌ಸಿಂಹಾಸನ ಪ್ರತಿಷ್ಠಾ ಪನಾಚಾರ್ಯರೆಂದೂ ಹೇಳಲಾಗಿದೆ. 
ಶ್ರೀ ವಿದ್ಯಾರಣ್ಯರು ಹೆಕ್ಕಬುಕ್ಕರಿಂದ ಹೊಸ ಹಿಂದೂ ರಾಜ್ಯಸ್ಥಾಸನೆ 
ಮಾಡಿಸಿದಾಗ, ಅವರ ಸಹಾಸಕ್ಕಾಗಿ ತಮ್ಮ ಮಠದಿಂದಲೂ ಶಿಷ್ಕರಿಂದಲೂ 
ಅವರಿಗೆ ಹೇರಳವಾಗಿ ದ್ರವ್ಯವನ್ನು ಸಹಾಯಮಾಡಿಸಿದರು. ಪ್ರತಿಯೊಂದು 
ಕಾರ್ಯದಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿದ್ದರು. ಇದರಿಂದ ಶ್ರಂಗೇರಿಗೂ 
ವಿಶೇಷ ಮಹತ್ವ ಪ್ರಾಪ್ತವಾಯಿತು. ಇಷ್ಟುದಿನ ಕೇವಲ ಧರ್ಮ-ಅಧ್ಯಯನ 
ಗಳ ಆಶ್ರಮವಾಗಿದ್ದ ಶೃಂಗೇರಿಯು ರಾಜಕಾರ್ಯದ ಕೇಂದ್ರವಾಯಿತು. 
ನಿಜಯನಗರದನರು” ಕೊಟ್ಟ FEM ಮುಂತಾದವು 
ಗಳಿಂದ ಅದೊಂದು ಚಿಕ್ಕ ಚ ನದ ಸ್ವ ಪತಾಳಿತು. ಕೆಲದಿನ ಅಲ್ಲಿಯೇ 
ಶ್ರೀ ಸ್ವಾಮಿಗಳ ಗ್ರಂಥರಚನೆಯಲ್ಲಿ, bmi ಕಾಲಕಳೆದರು. 


(ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಚರಿತ್ರೆ ೬೩ 


ಹುಕ್ಳ ಅಂದರೆ ಹರಿಹರರಾಯನು ತೀರಿಕೊಂಡನಂತೆರ, ತಮ್ಮನಾದ 
ಬುಕೃಣ್ಣೊಡೆಯನು ವಿಜಯನಗರ ಸಿಂಹಾಸನವನ್ನೇರಿದನು. ಆ ಸಮಯಕ್ಕೆ 
ಶ್ರಿ ವಿದ್ಯಾರಣ್ಯರು ವೀರಬುಕ್ಕರಾಯನ ಅನೀಕ್ರೆಯಂತೆ ತ್ರಿಂಗೇರಿಯ ಪೀಠ 
ನನ್ನು ಬಿಟ್ಟು, ವಿಜಯನಗರಕ್ಕೆ ಬಂದು ರಾಜ್ಯ ದ ಮುಖ್ಯ ಮಂತ್ರಿಯ ಭಾರ 
ವನ್ನು ಹೊತ್ತ ರು. ಆಮೇಲೆ, ಎರಡನೆಯ ಹೆನಿಹಂರಾಯನ ಆಳಿಕೆಯವರೆಗೂ 
ಅವರೇ ಮಂತ್ರಿಗಳಾಗಿದ್ದು, ರಾಜ್ಯಪದ್ಧತಿಯನ್ನೂ ಗ್ರಾಮಪದ್ಭತಿಯನ್ನೂ 
ನ್ಯವಸ್ಥೆ ಗೊಳಿಸಿದರು. 

ಶ್ರೀ ವಿದ್ಯಾರಣ್ಯರು ಬುಕ್ಕ-ಹರಿಹರರಾಯರಿಗೆ ಮಂತ್ರಿಗಳಾಗಿರುವಾಗ 
ಅವರ ತಮ್ಮೇದಿರಾದ ಸಾಯಣರು ಹುಕ್ಳನ ತಮ್ಮನಾದ ಕಂಪಣ್ಣೊಡೆಯನು 
ಆಳುತ್ತಿದ್ದ ನೆಲ್ಲೂರುಕಡಪೆ ಪ್ರಾಂತಕ್ಕೆ ಮಂತ್ರಿಯಾಗಿದ್ದರು. ಕಂನಣ್ಣನ 
ಮಗನಾದ ಸಂಗಮರಾಜನು ತಿಕ್ಕವನಿದ್ದು ದರಿಂದ ತಾನೇ ರಾಜ- ಪ್ರತಿನಿಧಿ 
ಗಳಾಗಿದ್ದರು. ಆ ಕಾಲಕ್ಕೆ ಸಾಯಣಾಚಾರ್ಯರು ಎಷ್ಟೋಸಾರೆ ಯುದ್ಧ 
ವಾಡಿ ರಾಜ್ಯ ರಕ್ಷಿಸಿದರು. 

ಶ್ರೀ ವಿದ್ಯಾರಣ್ಯರು ತಮ್ಮ ವೃದ್ಧಾವ್ಯದಲ್ಲಿ ಕಾಶಿಗೆ ಹೋಗಿ, ಅಲ್ಲಿಯ 
ಪಂಡಿತರಿಂದ ತಾವು ಬರೆದ ಗ್ರಂಥಗಳಿಗೆ ವನ್ನಣೆ ಪಡೆದುಕೊಂಡರು. 
ತರುವಾಯ ಕೆಲ ದಿನಗಳಲ್ಲಿಯೇ ಹಂಪೆಯಲ್ಲಿ ದೇಹಬಿಟ್ಟರು. ಇವರ 
ಸಮಾಧಿಯು. ವಿದ್ಯಾರಣ್ಯರ ಮೂರ್ತಿಯೆಂದು ತೋರಿಸುವ ಕಲ್ಲಿನ ಮೂರ್ತಿ 
ಇವು ಹಂಪೆಯಲ್ಲಿ ಈಗಲೂ ಇನೆ. ಸಮಾಧಿಯ ವೇಳೆಯಲ್ಲಿ ಅವರ ವಯಸ್ಸು 
೯ಂ ಇದ್ದಿತು. 

ಶ್ರೀ ವಿದ್ಯಾರಣ್ಯರು ಧರ್ಮ ಸ್ಥಾಪನೆ, ರಾಜ್ಯ ಸ್ಥಾ ಸ್ಥಾಪನೆ, ರಾಜ ಕಾರ್ಯ 
ಗಳಲ್ಲಿ ತೊಡಗಿರುವಾಗಲೇ ಸಂಸ್ಕೃತ ಗೆ ಸಂಧರಚನೆಯಲ್ಲಿಯೂ ತೊಡಗಿದ್ದರು. 
ತಮ್ಮ ತಮ್ಮಂದಿರಾದ ಸಾಯಣರಿಂದ ವೇದಕ್ಕೆ ಭಾಷ್ಯ ಬರೆಯಿಸುವದಲ್ಲದೆ 
ತಾವೂ ನೇದಾಂತ, ಮಾಮಾಂಸೆ, ಜ್ಯೋತಿಷ, ಮುಂತಾದ ಮೂವತ್ಮೆರಡು 
ಗ್ರಂಥಗಳನ್ನು ಬರೆದಿರುವರು. ಧರ್ಮ, ರಾಜ್ಯ, ಸಂಸ್ಕೃತಿ-ವಾಜ್ಮಯ 
ಇನೆಲ್ಲ ದೃಷ್ಟಿಯಿಂದ ಕರ್ನಾಟಕಕ್ಕೆ ಒಂದು ಶ್ರೇಷ್ಠತೆಯನ್ನುಂಟುಮಾಡಿ 
ಕೊಟ್ಟು, " ಕನ್ನಡ ಕುಲದೀಪಕ ' ರಾದ ಶ್ರೀ ನಿದ್ಯಾರಣ್ಯರನ್ನು ಕನ್ನಡಿಗರು 
ಮರೆಯಬಹುದೆ? 


೬೪ 


೨೪ 
ಹುಕ್ಕ ಬುಕ್ಕರು 
ವಿಜಯನಗರ ಸಾಮ್ರಾಜ್ಯ 
ಸಾ ಸಿಸಿದು 
ರು ಎ 
(ಕ) ಶ. ೧೩೩೬) 

[ಹುಕ್ಕ- ಬುಕ್ಕ-ಕಂಪಣ್ಣ-ಮಾರಪ್ಪ-ಮುದ್ಧವ್ಪ ಇವರು ಐದುಮಂದಿ ಸಂಗಮನ 
ಮಕ್ಕಳು. ತಾಯಿಯ ಹೆಸರು ಕಾಮಾಂಬಿಕೆ. ಜಾತಿಯಿಂದ ಇನರು ಕರ್ನಾಟಕ ಕುರು 
ಬರು, ಎಲ್ಲರೂ ನೀರರು. ಮೊದಲು ಹೊಯ್ಸಳರ ನೀರಬಲ್ಲಾಳನಲ್ಲಿ ದಂಡನಾಯಕ 
ರಾಗಿ ಕೆಲಸ ಮಾಡುತ್ತಿದ್ದರು. ಡಾ. ಸಾಲೆತೂರವರ ವಿಜಯನಗರದ ಸಾಮ್ರಾಜ್ಯದ 
ಇಂಗ್ಲೀಷ ಇತಿಹಾಸದಿಂದ. ] 


ದಕ್ಷಿಣದಲ್ಲಿ ಮುಸಲ್ಮಾನರ ಹಾವಳಿಯು ಜೆಚ್ಚೆತು. ದೇವಗಿರಿಯ 
ಯಾದವ ರಾಜ್ಯವು ಅವರಿಂದ ಹಾಳಾಯಿತು. ಅಲ್ಲಿಯ ಹರಿಪಾಲನನ್ನು 
ನಾನಾವಿಧದ ಹಿಂಸೆಗೆ ಗುರಿಪಡಿಸಿ ಕೊಂದರು. ದ್ವಾರಸಮುದ್ರದ ಹೊಯ್ಸಳರ 
ರಾಜ್ಯವು ಮುರಕಳಿಗೆ ಬಂದಿತು. ಕಾಕತೀಯರ ರಾಜ್ಯದ ಕೃಷ್ಣನಾಯಕನೂ 
ರಾಜ್ಯ ಕಳಕೂಂಡು ಅಲ್ಲಲ್ಲಿ ತಿರುಗಾಡಲಾರಂಭಿಸಿದನು. ಆಗ ಕೃಷ್ಣ 
ನಾಯಕನು ದ್ವಾರಸಮುದ್ರದ ಹೊಯ್ಸಳ ಬಲ್ಲಾ ಳರಾಯನನ್ನು ಕಂಡು 
ಮಾತನಾಡಿದನು. ಮುಸಲ್ಮಾನರ ಮೇಲೆ ಎಲ್ಲ ಹಿಂದೂ ಅರಸರೂ ಕೂಡಿ 
ಏಳಬೇಕೆಂದು ಯೋಚಿಸಿದರು. ವೀರಬಲ್ಲಾಳನು ಎಲ್ಲ ಹಿಂದೂ ಅರಸರ 
ದೊಂದು ಸಭೆ ನೆರೆಯಿಸಿದನು. ಎಲ್ಲರಿಗೂ ದೇಶವನ್ನು ಕಾಯುವ ಸೀಮೆ 
ಗಳನ್ನು ಹಂಚಿಕೊಟ್ಟನು. ಒತ್ತೊತ್ತಿ ಬರುವ ಅವರ ದಾಳಿಗಳನ್ನು ಹೇಗೆ 
ಎದುರಿಸಬಹುದೆಂಬುವ ವಿಚಾರಮಾಡಿದನು. 

” ಹೊಯ್ಸಳರ ರಾಜ್ಯದಲ್ಲಿ ಹುಳ್ಳ ಆಥವಾ ಹರಿಯಪ್ಪ ಒಡೆಯನು 
ದಂಡನಾಯಕನಾಗಿದ್ದನು. ಮುಸಲ್ಮಾನರ ಮುಂದೆ ಎಲ್ಲ ಹಿಂದೂ ರಾಜ್ಯಗಳು 
ಪಟಪಟ ಬಿದ್ದು ಸಾಯುವದನ್ನು ಕಂಡು ಪರರಾಜರಿಂದ ದೇಶ-ಧರ್ಮ 
ಗಳನ್ನು ಬದುಕಿಸಬೇಕೆಂದು ನಿಶ್ಚಯಿಸಿದನು. ಹೊಯ್ಸಳ ರಾಜ್ಯದಲ್ಲಿಯ 
ದಂಡನಾಯಕ ಮಂತ್ರಿಗಳನ್ನು ತನ್ನ ಕಡೆಗೆ ಒಲಿಸಿಕೊಂಡನು. ಎಣ್ಣೆ ತೀರಿದ 
ದೀಪದಂತೆ ಕಳೆಗುಂದುತ್ತಿದ್ದ ಹಿಂದೂ ರಾಜ್ಯವನ್ನು ಜೀರ್ಣೋದ್ಧಾರ 


ಶೀ ನಿದ್ಕಾರಣ್ಯ ಸ್ವಾಮಿಗಳ ಚರಿತ್ರೆ ೬೫ 


ಮಾಡಬೇಕೆಂದು ಯತ್ನಿಸಹತ್ತಿದನು. ಆ ಸಮಯಕ್ಕೆ ನೀರ ಹರಿಯಪ್ಪನು 
ಮೂರನೆಯ ಬಲ್ಲಾಳರಾಯನಿಂದ ಮನ್ಸಿಸಲ್ಪಟ್ಟಿನು. ಬಲ್ಲಾಳರಾಯನು 
ಹರಿಯಸ್ಸನಲ್ಲಿ ನಿಜವಾದ ಕ್ಷತ್ರಿಯರ ತೇಜವಿರುವದೆಂದೂ ಅವನಿಂದಲೇ 
ಮುಸಲ್ಮಾನರನ್ನು ಹೊಡೆದಟ್ಟುವ ಪ್ರಚಂಡ ಕಾರ್ಯವು ನೆರವೇರಬಹು 
ಹಿಂದೂ ತಿಳಿದಿರುವಂತೆ ಕಾಣುತ್ತದೆ; ಆದುದರಿಂದ ತನ್ನ ಜೀವಮಾನ 
ದೊಳಗೆ ಅವನಿಗೆ ಮುಹಾಮಂಡಲೆ ಶ್ವ ರ ಎಂಬ ಬಿರುದುಕೊಟ್ಟ ನು, ಇದೇ 
ಸಮಯದಲ್ಲಿ ಹೆರಿಯವಪ್ಪನ ತಮ್ಮನಾದ ಕಂಪಣ್ಣ 1.) ದಕ್ಷಿಣದಲ್ಲಿ 
ಮುಸಲ್ಮಾನರ ಹಾವಳಿಯನ್ನು ಮುಗ್ಗಿ ಸಿ ಅಲ್ಲಿಯ ಪ್ರಜೆಗಳನ್ನು ಉರವಣಿಗೆ 
ಯಿಂದೆ ಬಿಡಿಸುವದರಲ್ಲಿ ತೊಡಗಿದ್ದನು. 

ಹರಿಯನ್ಸ ಚಕರ (ಕುಕ್ಳ ಅಥವಾ ಹರಿಹರ) ಮಹಾಮಂಡಲೇ 
ಶ್ರ ರನಾದನು. ಮ ಅವನು ಹೊಯ್ದ ಳ ಅರಸು ಮನೆತನಕ್ಕೆ ಸಂಬಂಧಿ 
ಖದ ಬಲ್ಲಪ್ಪ ದಂಡನಾಯಕನಿಗೆ ತನ್ನ ಮಗಳನ್ನು ಕೊಟ್ಟು ಮದುವಿ ಮಾಡಿ 
ದನು. 'ದನದಿನಕ್ಕಿ, ಹರಿಯಸ್ಸ ನ ಶಕೆ ಕಿ-ವರ್ಚ ಸ ಗಳು ky ಹತಿ ತಿದವು. 
ಮುಸಲ್ಮಾನರ ೫2 'ಿವೈಷ್ಟೂ ತಗ್ಗಿ ರಲ್ಲ. ಜನರಿಗೆ ನೀರನೂ 
RS ದೇವ: ಧಮ ರಕ್ಷಕನಾದ ಅರಸನು ಬೇಕಾಗಿದ್ದನು. ಆ 
ಕಾರ್ಯವು ವೀರಬಲ್ಲಾಳನ ವಂಶದವರಿಂದ ನೀಗದ್ದರಿಂದ, ಹೆರಿಯಪ ಧನು 
ಮುಂದಾಳಾಗಿ ನೀತು ಕ್ರಿಯಾಶಕ್ತಿ ಆಚಾರ್ಯರ ನ ಶೀರ್ಪಾದದಿಂದಲೂ 
ಶೃಂಗೇರಿಯ ಶ್ರೀ ವಿದ್ಯಾರಣ್ಯರ ಉತ್ಸೇಜನದಿಂದಲೂ ತಾನೇ ಅರಸನಾಗಿ 
ಹಿಂದೂ ಧರ್ಮ ಧ್ವಜವನ್ನು ಹಾರಾಡಿ ಸಿದನು. ಹೊಯ್ಸಳ ಅರಸರು ರಾಜ್ಯ 
ವಾಳಿದಂತೆಯೇ ಹರಿಯಪ್ಸನು ಪೂರ್ವದ ಮರ್ಯಾದೆಯನ್ನು ಅನುಸರಿಸಿ 
ರಾಜ್ಯ ನಡಿಸಿದನು. 

ಹೆರಿಯಪ ದನು ಅಥವಾ ಹರಿಹರನು ವಿಜಯನಗರದಲ್ಲಿ ಪಟ್ಟಕ್ಕೆ 
ಕುಳಿತಂದಿನಿಂದ" ಜನರಿಗೆ ಸುಖ-ಶಾಂತಿಗಳ ಸುಗ್ಗಿ ಆಯಿತು. ತಮ್ಮನಾದ 
ಬುಕ್ಳರಾ ಯನನ್ನು ಸೇಠಾಪತಿಯನ್ನಾಗಿ ನಿಯನಮಿಸಿಕೊಂಡನು. ಕಂಪಣ್ಣ 
ಒಡೆಯನು ನೆಲ್ಲೂರು- ಕಡಪೆಯ ಪ್ರಾಂತವನ್ನೂ ಮಾರಪ್ಪನು ಬನವಾಸಿಯ 
ಪ್ರಾ:ತವನ್ನೂ ಆಳುತ್ತಿದ್ದರು. ಹುಕ್ಕ- ಬುಕ್ಕರಿಂದ ಸ ಸ್ಥಾಪಿಸಲ್ಪಟ್ಟ ವಿಜಯ 
ನಗರ ಸಾಮ್ರಾಜ್ಯವು” ೩೦೦ ವರ್ಷಗಳವರೆಗೆ ದಕ್ಷಿಣ ಹಿಂದುಸ್ಥಾನದಲ್ಲಿ 
ಹಿಂದೂ ಸಂಸ ತಿಯನ್ನು ಒಳ್ಳೆ ಯ ಗೌರವದಿಂದ ಕಾಪಾಡಿತು. 


೬೬ 


೨೫ 
ಹಿಂದೂರಾಯ ಸುರತ್ರಾಣ 


ಶ್ರೀ ಬುಕ್ಕರಾಯನ ನ್ಯಾಯಸ್ರಿಯತೆ 


(ಕ್ರಿ: ಶ. ೧೩೬೮) 


[ ವಿಜಯನಗರದ ಶ್ರೀ ವೀರಬುಕ್ಕ ರಾಯನು ಪೃಥ್ವಿಯನ್ನಾಳುವ ಕಾಲಕ್ಕೆ 
ಜೈನರಿಗೂ ಫೀ ವೈಷ್ಣವರಿಗೂ ಮತಸಂಬಂಧವಾಗಿ ಜಗಳ ಹುಟ್ಟಿತು. ಅದನ್ನು ಬುಕ್ಕ 
ರಾಯನು ಬಗೆ ಹರಿಸಿದ ಸಂಗತಿ. ಈ ಶಾಸನವು ಎಪಿಗ್ರಾಫಿಕಾ ಕರ್ನಾಟಕಾ ಎಂಬ 
ಪುಸ್ತಕದ ೨ನೆಯ ಭಾಗದ ೧೪೫ ಪುಟಿವಲ್ಲಿ ಸನಿಸ್ತರವಾಗಿ ಬಂದಿದೆ. ಅದನ್ನೇ ಇಲ್ಲಿ 
ಉದ್ದರಿಸಲಾಗಿದೆ. ] 


ವಿಜಯನಗರದ ಬುಕ್ಳರಾಯನು ಆಳುವ ಕಾಲಕ್ಕೆ ಶ್ರೀ ವೈಷ್ಣವ 
ಮತ್ತು ಜೈನರಲ್ಲಿ ಜಗಳ ಹುಟ್ಟಿತು. ಆಗ ಆನೇಗುಂದಿ, ಹೊಸಪಟ್ಟಣ, 
ಪೆನುಗುಂಡಿ, ಕಲ್ಲೆಹ (ಮಾಗಡಿ ತಾಲೂಕಿನಲ್ಲಿ ಈಗ ಹಳ್ಳಿ) ಸಟ್ಟಣಗಳಲ್ಲಿ 
ರುವ ಎಲ್ಲ ಜೈನರು ತಮಗೆ ಶ್ರೀ ವೈಷ್ಣವರಿಂದಾಗುವ ಅನ್ಯಾಯಗಳನ್ನು 
ಬುಕ್ಕರಾಯ ಮಹಾರಾಜರಿಗೆ ಅರುಹಿಕೊಂಡರು. ಆ ಕಾಲಕ್ಕೆ ಬುಕ್ಕ 
ರಾಯನು ಮತದ ನ್ಯಾಯ ತೀರಿಸುವದರ ದೆಸೆಯಿಂದ ಶ್ರೀರಂಗ, ತಿರುಪತಿ, 
ಕಂಚಿ ಮೇಲುಕೋಟಿಗಳಲ್ಲಿರುವ ಶ್ರೀ ವೈಷ್ಣವ ಆಚಾರ್ಯರನ್ನೂ ಎಲ್ಲ 
ನಾಡುಗಳ ಸಾತ್ವಿಕರನ್ನೂ ಹೊಲೆಯರನ್ನೂ ಮಾದಿಗರನ್ನೂ ಕರೆಯಿಸಿ 
ಅವರ ಸಭೆ ನೆರೆಯಿಸಿದನು; ಮತ್ತು ಶ್ರೀ ವೈಷ್ಣವರ ಕೈಯಲ್ಲಿ ತನ್ನ ಕೈ 
ಯಿಂದ ಜೈನರ ಕೈ ಹಿಡಿದುಕೊಟ್ಟು, ಜೈ ನಮತಕ್ಕೂ-ಶ್ರೀ ವೈಷ್ಣವ ಮತಕ್ಕೂ 
ಭೇದವಿಲ್ಲ. ಜೈ ನಶಾಸ್ತ್ರಕ್ಕೆ ಮೊದಲಿನಂತೆ ಪಂಚಮಹಾವಾದ್ಯ ಕಲಶಗಳ 
ಮರ್ಯಾದೆ ಸಲ್ಲುವದು. ಜೈನ ಮತಕ್ಕೆ ಶ್ರೀ ವೈಷ್ಣವರಿಂದ ಏನಾದರೂ 
ಕುಂದು-ಕೊರತೆಗಳುಂಟಾದರೆ, ಅವು ತಮ್ಮ ಮತಕ್ಕಾದಂ ತೆ, ಶ್ರೀ ವೈಷ್ಣವರು 
ತಿಳಿಯುವರು. ಸೂರ್ಯ-ಚಂದ್ರರಿರುವನರೆಗೆ ಜೈನರ-ಶ್ರೀ ವೈಷ್ಣವರ 
ಪರಸ್ಪರ ಮತಗಳನ್ನು ಕಾಪಾಡುನೆವು, ಇದೇ ಮರ್ಯಾದೆಯಿಂದ ರಾಜ್ಯ 
ದಲ್ಲಿರುವ ಎಲ್ಲ ಜೈನಬಸ್ತಿಗಳಲ್ಲಿ ಶ್ರೀ ವೈಷ್ಣವರು ಇದರಂತೆ-ಶಿಲಾಶಾಸನ 
ಮಾಡಿ ಇಡಬೇಕು. ಶ್ರೀ ವೈಷ್ಣವರೂ-ಜೈೆ ನರೂ ಭೇದವಾಗಿ ಕಾಣಲಾಗದು. 


ಥ್ರೀ ಬುಕ್ಕೆರಾಯೆನ ನ್ಯುಯಪ್ರಿಯತೆ ೬೩ 


ಶ್ರೀ ವೈಷ್ಣವ ಗುರುಗಳಾದ ತಿರುಮಲೆ ತಾತಯ್ಯನವರು ರಾಜ್ಯ 
ದೊಳೆಗಿನ ಎಲ್ಲ ಜೈನರ ಅನುಮತಿಯಿಂದ ಜೈನರ ಬೆಳಗುಳ (ಶ್ರವಣ 
ಬೆಳಗುಳ) ತೀರ್ಥದಲ್ಲಿ ಶ್ರೀ ವೈಷ್ಣವರ ಹಿತರಕ್ಷಣೆಗಾಗಿ ರಾಜ್ಯದೊಳಗಿರುವ 
ಜೈನರ ಪ್ರತಿಯೊಂದು ಮನೆಗೆ ವರ್ಷಕ್ಕೆ ಒಂದರಂತೆ ಹಣ ಎತ್ತಿ ಅಲ್ಲಿಯ 
ದೇವರ ಅಂಗರಕ್ಷಣೆಗಾಗಿ ಇಪ್ಪತ್ತು ಆಳುಗಳನ್ನು ಕಾನಲು ಇಡಬೇಕು. 
ಅದರೊಳಗಿಂದ ಉಳಿದ ಹಣವನ್ನು ಬೀಳಾದ ಜಿನಾಲಯಗಳಿಗಾಗಿ ವೆಚ್ಚ 
ಮಾಡತಕ್ಕದ್ದು ಎಂದು ಅವರಿಬ್ಬರ ನ್ಯಾಯ ತೀರಿಸಿದರು. ಆಗೃ ಜೈನ- 
ಶ್ರೀ ವೈಷ್ಣವ ಹೀಗೆ ಇಬ್ಬಣದವರೂ ಕೂಡಿ ಕಲ್ಲಿಹೆ ಸಟ್ಟಣದ ಜೈನ ವರ್ತಕ 
ನಾದ ಬಸನಿ ಸೆಟ್ಟಿಗೆ ಸಂಘ ನಾಯಕತನದ ಸಟ್ಟಕಟ್ಟದರು. 

ಈ ನ್ಯಾಯದೊಳಗೆ ಬುಕ್ಕರಾಯನು ಜೈನಮತ, ಜೈನರು, ಅವರ 
ಜಿನ ದೇವಾಲಯಗಳನ್ನು ರಕ್ಷಿಸುವ ಭಾರವನ್ನು ತಾತಾರ್ಯರನ್ನು ಮುಂಜೆ 
ಮಾಡಿ ಶ್ರೀ ವೈಷ್ಣನರಮೇಲೆ ಹೊರಿಸಿದನು. ಇದರಿಂದ ಜೈನ-ಶ್ರೀ 
ನೈಷ್ಣವರಲ್ಲಿ ಸರಸ್ಪರ ಪ್ರೀತಿ-ನಿಶ್ವಾಸಗಳು ಬೆಳೆದವು. ಈ ಬಗೆಯ ಪ್ರೀತಿ- 
ನಿಶ್ವಾಸಗಳಿಂದಲೇ ಜೈನನಾದ ಇರುಗಪ್ಪನಂಥ ದಂಡನಾಯಕನು ನಿಜಯೆ 
ನಗರದ ರಕ್ಷಣೆಗಾಗಿ ತನ್ನ ನೆತ್ತರನನ್ನು ಬಸಿದನು. 


ದ 


೬ಲೆ 


೨೬ 
ಪರರ ದಾಳಿಯಿಂದಾದ 
ದಕ್ಷಿಣದೇಶದ ದುಃಸ್ಥಿತಿ 
(ಕ್ರಿ. ಶ. ೧೩೭೭) 

[ ಕುಮಾರ ಕಂಪಣನು ಬುಕ್ಕರಾಯನ ಹಿರಿಯ ಮಗ. ಇನಸಿಗೆ ನೀರ ಕಂಪಣ 
ರಾಯನೆಂದೂ ಹೆಸರು. ಇವನ ಹೆಂಡತಿಯಾದ (ಶೀ ಗಂಗಾದೇನಿಯು ಸಂಸ್ಕೃತದಲ್ಲಿ 
ವೀರ ಕಂಪಣರಾಯಚರಿತ ಅಥವಾ ಮಧುರಾ ವಿಜಯವೆಂಬ ಕಾವ್ಯ ಬರೆದಿರುವಳು. 
ಮಧುರೆಗೆ ಕಂಪಣರಾಯನು ದಂಡೆತ್ತಿ ಹೋದಾಗ ಮುಸಲ್ಮಾನ ದಾಳಿಗಾರರ 
ಹಾವಳಿಯಿಂದ ದಕ್ಷಿಣದೇಶವು ಹಾಳಾಗಿತ್ತು. ಮಧುರೆಯ ಗ್ರಾಮ ದೇವತೆಯಾದ 
ಮಾನಾಕ್ಷಿಯು ಮಲೆಯಾಳ ಸೀಮೆಯನ್ನು ಸೇರಿದ್ದಳು. ಕಂಪಣರಾಯನು ಮಧುರೆಗೆ 
ಹೋದಾಗ ಮಿನಾಕ್ಷಿ ದೇವತೆಯು ಒಬ್ಬ ಸಾಮಾನ್ಯ ಸ್ತ್ರೀಯಳಂತೆ ವೇಷ ಧರಿಸಿ, 
ಕಂಪಣರಾಯನನ್ನು ಕಂಡು, ದಕ್ಷಿಣದೇಶಕ್ಕೆ ಬಂದ ಗೋಳನ್ನು ತೋಡಿಕೊಂಡಳಂತೆ. 
ಈ ಚಿತ್ರವನ್ನು ಗಂಗಾದೇನಿಯು ತನ್ನ ಕಾವ್ಯದಲ್ಲಿ ಬಹು ಹೃದಯಂಗಮವಾಗಿ 
ವರ್ಣಿಸಿದ್ದಾಳೆ. ಅಲ್ಲಿಂದ ಎತ್ತಿ ಬರೆದ ವಿಷಯವಿದು.) 

ನೀರ ಕಂವಣರಾಯನು ತೊಂಡಮಂಡಲದಿಂದ ಮಧುರೆಗೆ ದಂಡೆತ್ತಿ 
ಹೋಗುವಾಗ ದಾರಿಯಲ್ಲಿ ಒಂದು ದಿನ ವಿಲಕ್ಷಣವಾಗಿರುವ ಒಬ್ಬ ಹೆಂಗಸು 
ಅನನ ಮುಂದೆ ಬಂದು ನಿಂತು ಹೀಗೆಂದಳು:-- ನರಪತಿಯೆ ! ದಕ್ಷಿಣ 
ದೇಶಕ್ಕೆ ಮುಸಲ್ಮಾನ ದಾಳಿಗಾರರು ಬಂದಂದಿನಿಂದ ನಾಡಿನ ಗೋಳು 
ಹೆಚ್ಚಾಗಿದೆ. ಜನರಿಂದ ತುಂಬಿ ಮೆರೆಯುತ್ತಿರುವ ಪಟ್ಟಣಗಳು ಹಾಳಾಗಿ 
ಹುಲ್ಕಿ ಕರಡಿಗಳಂತಹ ಕಾಡು ಪ್ರಾಣಿಗಳಿಗೆ ಬೀಡಾಗಿವೆ; ಶ್ರೀರಂಗದಲ್ಲಿಯ 
ರಂಗನಾಥನ ಗರ್ಭಗುಡಿಯ ಮೇಲಿನ ಗೋಪುರವು ಬಿರಿದು, ಇಟ್ಟಂಗಿಗಳು 
ಕಳಚಿ, ಒಂದೊಂದಾಗಿ ಬೀಳುತ್ತಿರುವದರಿಂದ, ಶ್ರೀರಂಗನಾಥನ 
ಮೂರ್ತಿಯ ಮೇಲೆ ಆದಿಶೇಷನು ತನ್ನ ಹೆಡೆಯನ್ನು ಹರವಿ, ಕಾಯುತ್ತ 
ಲಿದ್ದಾನೆ. ದೇವಾಲಯದ ಮಂಟಪದ ಕಟ್ಟಡವು ಹಾಳುಬಿದ್ದು, ಅದರ ಕಲ್ಲು 
ಗಳು ಸಡಲಿ ಅಲ್ಲಲ್ಲಿ ಕಡಕೊಂಡು ಬೀಳುತ್ತಿವೆ; ಮಣ್ಣು ಬಳಬಳ ಉದುರು 
ತ್ತಿದೆ, ಎಲ್ಲೆಡೆಯಲ್ಲಿ ಹುಲ್ಲು, ಕರಿಕೆ ಬೆಳೆದು, ದೇನಾಲಯೆದ ಮಹಾದ್ವಾರ 
ಗಳು ಎಣ್ಣೆ ಕಾಣದೆ ಗೆದ್ದಲ ಪಾಲಾಗಿವೆ. ಒಂದು ಕಾಲಕ್ಕೆ, ಮೃದಂಗ- 
ಮದ್ದಲೆಗಳ ಇಂಪಾದ ದನಿಯಿಂದ ದಿಮಿಗುಟ್ಟುತ್ತಿರುವ ಸ್ಥಳಗಳಲ್ಲಿ 


ಪರರ ದಾಳಿಯಿ:೦ದಾದ ದಕ್ಷಿಣದೇಶದ ದುಃಸ್ಥಿತಿ ೬೯ 


ನಾಯಿ-ನರಿಗಳ ಕರ್ಕಶವಾದ ಕೂಗಾಟವು ಕೇಳಬರುತ್ತಲಿದೆ. ತುಂಬಿ 
ಹರಿಯುವ ಕಾವೇರಿಯ ಅಬ್ಬರವು ಆಗ ಕೆರೆ-ಕಾಲುವೆ-ಕಟ್ಟಿಗಳಿಂದ ಮೆತ್ತಗೆ 
ಹರಿಯುತ್ತಿತ್ತು. ಅವೆಲ್ಲ ಈಗ ಮುರಿದು ಹಾಳುಬಿದ್ದು ಮುಚ್ಚಿರುವದರಿಂದ, 
ಕಾವೇರಿಯು ಈಗ ದಿಕ್ಕುಗೆಟ್ಟು ಹರಿಯತೊಡಗಿರುವಳು. ಯಜ್ಞ-ಯಾಗಗಳ 
ಪವಿತ್ರ ಮತ್ತು ಸುಗಂಧವಾದ ಹೊಗೆಯಿಂದಲೂ ವೇದ-ಘೋಷದಿಂದಲೂ 
OE ಗಜಬಜಿಸುತ್ತಿರುವ ಅಗ್ರಹಾರಗಳಲ್ಲಿ ಮುಸಲ್ಮಾನರು ಸುಡು 

ತ್ತಿರುವ ಮಾಂಸದ ಹೊಲಸು ವಾಸನೆಯು ಹರಡಿದ್ದು, ಅವರ ಜಗಳಾಟದ 
ಕಲಕಲ ದನಿಯಿಂದ ಕಿವಿಗಳು ಗಡಚಿಕ್ಕುತ್ತಿನೆ. 


ಮಧುರೆಯ ಸುತ್ತಲೂ ನಳನಳಿಸುತ್ತಿರುವ ತೋಟಪಟ್ಟಿಗಳಿಗೆ ಶೋಭೆ 
ಯನ್ನು ಕೊಟ್ಟು, ತೂಗಾಡುವ ತೆಂಗುಗಳಿಂದ ತಲೆಯೆತ್ತಿಕೊಂಡು ನಿಂತಿ 
ರುವ ಸುಂದರವಾದ ತೆಂಗಿನ ಮರಗಳು ದಾಳಿಗಾರರ ಉರವಣಿಗೆಯಿಂದ ನೆಲ 
ಸಮಕ್ಕೆ ಒರಗಿವೆ; ಅವುಗಳ ಬದಲಾಗಿ ಅಲ್ಲಲ್ಲಿ ಸತ್ತವರ ತಲೆಬುರುಡೆಯ 
ಸರಗಳು ತೂಗಹಾಕಲ್ಪಟ್ಟಿವೆ. ಮೈಗೆ, ಎದೆಗೆ ಶ್ರೀಗಂಧವನ್ನು ದಟ್ಟವಾಗಿ 
ಬಳಿದುಕೊಂಡಿರುವ ಹರೆಯದ ಹೆಂಗಸರು ದಿನಾಲು ಮೈ ತೊಳೆಯುವ 
ದರಿಂದ ಜೆಳ್ಳಗೂ ಸುವಾಸನೆಯುಳ್ಳದೂ ಆಗುತ್ತಿದ್ದ ತಾಮ್ರಸರ್ಣಿ ನದಿಯ 
ನೀರು ಈ ದಾಳಿಗಾರರು ನಡಿಸಿರುವ ಆಕಳುಗಳ ಕೊಲೆಯಿಂದ ಕೆಂಪಗಾ 
ಗುತ್ತಿದೆ. ಮೊದಲು ಪನ್ನೀರಿನ ತಳಿಯಿಂದ ತಂಪಾಗುತ್ತಿದ್ದ ಮನೆಯ 
ಅಂಗಳಗಳು ಈಗ ಸೆರೆಯಾಳುಗಳ ಕಣ್ಣೀರಿನಿಂದ ತೋಯುತ್ತಿವೆ. ಹೆಣ್ಣು 
ಮಕ್ಕಳ ಕಾಲುಗಳಲ್ಲಿಯ ಕಿರುಗೆಜ್ಜೆ ಗಳ ಇಂಪಾದ ಜಣಜಣ ಸವ್ಛ ಳದಿಂದ 
ದಾರಿಕಾರರಿಗೆ ಆನಂದವನ್ನು ಂಟು ಮಾಡುತ್ತಿರುವ ರಾಯ-ಬೀದಿಗಳಲ್ಲಿ ಈಗ 
KS ಕಾಲುಗಳಲ್ಲಿ ಹಾಕಿದ ಬೇಡಿ-ಸಂಕೋಲೆಗಳ ಕಠೋರವಾದ ಖಳ 

ಸಪ್ಪಳವು ಕಿವಿಗಳಲ್ಲಿ ಚುಚ್ಚುತ್ತ ಲಿದೆ. ಹಾಳು ಸುರಿಯುತ್ತಿರುವ ಹೂ 
ತ. ಕೇಳಬರುವ ಗೂಗೆಗಳ ಭಯವೆನಿಸುವ ಕೂಗಿನಿಂದ ಆಗುವ 
ನೋವಿಗಿಂತಲೂ ಯವನರ ಮನೆಗಳಲ್ಲಿಯ ಗಿಳಿಗಳು ಕೂಡ ನುಡಿಯುವ 
ಪಾರಸೀ ಭಾಷೆಯಿಂದ ಮನಸಿಗೆ ಹೆಚ್ಚು ನೋವಾಗುತ್ತಿದೆ. ಮತ್ತು ಇದನ್ನೆ ಬ್ಬ 
ನೋಡಿ ನನ್ನ ಅಂತಃಕರಣಕ್ಕಾಗುವ ವ್ಯಥೆಯನ್ನು ಎಷ್ಟೆಂತು ಬಣ್ಣಿಸಲಿ | 
ನರವರನೇ! ಗಳಿಗಳಿಗ್ಗೆ, ಅಯ್ಯೋ! ಅಪ್ಪಾ! ಎಂಬ ಎದೆಸುಡುವ ಶಬ್ದಗಳನ್ನು 


೭೦ ಕೆನ್ನಡ ನಾಡಿನ ಕಥೆಗಳು 


ನುಡಿದೂ ನುಡಿದೂ ಉಸ್ಸೆಂದು ನಿಟ್ಟುಸಿರು ಹಾಕುತ್ತಿರುವದರಿಂದಲೂ 
ದಕ್ಷಿಣದೇಶದ ದ್ರಾವಿಡರ ತುಓಗಳು ಕಂದಿ ಹೋಗಿವೆ; ಅವರ ಕಣ್ಣುಗಳಲ್ಲಿ 
ಎಡೆಬಿಡದೆ ಕಂಬನಿಗಳು ಸೂಸಹೆತ್ತಿವೆ. ಚಿವುಟಿದರೂ ರಕ್ತ ಹೊರಡದಷ್ಟು 
ಬಾಡಿದ ಅವರ ಮುಖಗಳನ್ನು ಕಂಡು ನನಗೆ ಕಳವಳವಾಗುತ್ತಿದೆ. ಹೆಚ್ಚಿ 
ಗೇನು ಹೇಳಲಿ! ಈ ದಾಳಿಗಾರರ ಹಾವಳಿಯಿಂದ ಈ ನಾಡಿನನರ ನೀತಿಯು 
ನಷ್ಟವಾಯಿತು; ಧರ್ಮವೂ ಮಾಯವಾಯಿತು; ಚರಿತ್ರೆಯು ಚದರಿ 
ಹೋಯಿತು; ಸುಕೃತವೆಂಬುದು ತುಟ್ಟಿ ಯಾಯಿತು; ಕುಲೀನತೆಯು ಮಲೀನ 
ವಾಯಿತು. 

ಈ ಮೇರೆಗೆ ದಾಳಿಗಾರರಿಂದ ದೇಶಕ್ಕೆ-ಧರ್ಮಕ್ಕೆ ಒದಗಿದ ಕೇಡನ್ನು 
ವರ್ಣಿಸಿ, ಆ ಸ್ತ್ರೀಯು ಹೀಗೆಂದಳು:.- ನರನಾಥಾ! ಇಗೊ! ಈ ಕತ್ತಿ 
ಯನ್ನು. ಪ್ರಾಚೀನ ಕಾಲದಲ್ಲಿ ದೇವತೆಗಳ ದಿವ್ಯಾಯುಧಗಳ ತುಂಡುಗಳ 
ನ್ನೆಲ್ಲ ಕೂಡುಹಾಕಿ, ಕರಗಿಸಿ, ವಿಶ್ವಕರ್ಮನು ಇದನ್ನು (ಈ ಕತ್ತಿಯನ್ನು) 
ನಿರ್ಮಿಸಿ, ದೈತ್ಯರ ಸಂಹಾರಕ್ಕಾಗಿ ಪರಮೇಶ್ವರನಿಗೆ ಕೊಟ್ಟನು. ಇದನ್ನು 
ಪಾಂಡ್ಯ ಅರಸನೊಬ್ಬನು ಘೋರ ತಪಶ್ಚರ್ಯ ಮಾಡಿ, ಪರಮೇಶ್ವರನಿಂದ 
ಸೇಪಾದಿಸಿದನು. ಈ ದಿವ್ಯ ಶಸ್ತ್ರಬದಿಂದಲೇ ಪಾಂಡ್ಯ ಅರಸು ವಂಶದವರು 
ಬಹುದಿನ ಯಾರಿಗೂ ಬಗ್ಗದೆ ಜಯಶಾಲಿಗಳಾಗಿ ಬಾಳಿದರು; ಮುಂದೆ 
ದುರ್ದೈವದಿಂದ ಪಾಂಡ್ಯ ಅರಸರ ಪುಣ್ಯ ತೀರಿತು ತೇಜವೂ ಅಡಗಿತ್ತು 
ಪಾಂಡ್ಯ ಅರಸರ ಪುರೋಹಿತನಾದ ಅಗಸ್ತ್ಯ ಖಯಸಷಿಯು ಇದನ್ನೀಗ ನಿನಗೆ 
ಕಾಣಿಕೆಯಾಗಿ ಕೊಟ್ಟಿ ರುವನು. ಈ ಕತ್ತಿಯನ್ನು ಹಿಡಿದರೆ, ನಿನ್ನೆದುರು 
ಶತ್ರುಗಳ ಆಟಿ ನಡೆಯದು. ಮಧುರೆಯ ನೆರೆಯಲ್ಲಿದ್ದ ಮುಸಲ್ಮಾನ ದಾಳಿ 
ಗಾರರನ್ನೆಲ್ಲ ಸೋಲಿಸಿ ಓಡಿಸ್ಸಿ ರಾಮೇಶ್ವರದವರೆಗೆ ಹಲವು ಜಯ-ಸ್ತಂಭ 
ಗಳನ್ನು ನಡಿಸು. ಕಾವೇರಿ ನದಿಗೆ ದೊಡ್ಡ ಕಟ್ಟಿ ಕಟ್ಟಿಸಿ, ಒಕ್ಕಲಿಗರಿಗೆ 
ಉಪಯೋಗವಾಗುವಂತೆ ನೀರಿನ ಅನುಕೂಲತೆ ಮಾಡಿಕೊಡು. 

ದೇವಿಯ ಅನುಗ್ರಹದಿಂದ ವೀರಕಂಪಣರಾಯನು ಮಧುರೆಯನ್ನು 
ಗೆದ್ದು ದಾಳಿಗಾರರನ್ನು ಹೊಡೆದಟ್ಟಿ, ಆ ಸೀಮೆಯನ್ನೆಲ್ಲ ವಿಜಯನಗರ 
ಸಾಮ್ರಾಜ್ಯಕ್ಕೆ ಸೇರಿಸಿದನು. 


೬೧ 


೨೭ 
ಎದೆಗಾರೆ 


ಕದಿರೆಸ್ಪನಾಯೆಕ 


[ ಗುಮ್ಮನಾಯಕನ ಪಾಳ್ಯದ ಕದಿರೆಪ್ಪನಾಯಕನು ವಿಜಯನಗರ ರಾಯರ 
ಸಭೆಯಲ್ಲಿ ತನ್ನ ಎದೆಗಾರಿಕೆಯನ್ನು ತೋರಿಸಿದ ಸಂಗತಿ. ಗುಮ್ಮನಾಯಕನ ಪಾಳೆಯ 
ಗಾರರು ಎಂಬ ಪುಸ್ತಕದಿಂದ. ] 

ವಿಜಯನಗರದಲ್ಲಿ ವೀರನರಸಿಂಹನು ಆಳುತಿದ್ದಾಗ ಗುಮ್ಮನಾಯಕನ 
ವಾಳ್ಯದಲ್ಲಿ ಎರಡನೆಯ ಕದಿರೆಪ್ಪನಾಯಕನು ವಾಳೆಯಗಾರನಿದ್ದನು. ಕದಿ 
ರಪ್ರನಾಯಕನು ವೀರನಿದ್ದುದರಿಂದ ಹಲವು ಪುಂಡರ ಹಾವಳಿಯನ್ನು ಆಡ 
ಗಿಸಿದನು. ಅದರಿಂದ ವೀರ ನರಸಿಂಹನಿಗೆ ಬಲು ಬೇಕಾದನನಾದನು. ಆಗ 
ಅವನು ನಾಯಕನನ್ನು ವಿಜಯನಗರದ ಓಲಗಕ್ಕೆ ಕರೆಯಿಸಿ ಮರ್ಯಾದಿ 
ಮಾಡಿದನು. 

ಇಷ್ಟರಲ್ಲಿಯೇ ನವರಾತ್ರಿಯ ಉತ್ಸವ ಬಂದಿತು. ವಾಡಿಕೆಯಂತೆ 
ಸಾಮ್ರಾಜ್ಯದಲ್ಲಿಯ ಎಲ್ಲ ಸಾಮಂತ ರಾಜರೂ ನಾಯಕರೂ ಪಾಳಯ 
ಗಾರರೂ ರಾಜಧಾನಿಗೆ ತಮ್ಮತಮ್ಮ ದಂಡು ಸಹಿತವಾಗಿ ಬಂದರು. ಉತ್ಸವವು 
ಒಳ್ಳೇ ವಿಜೃಂಭಣೆಯಿಂದ ನಡೆಯಿತು. 

ಒಂದುದಿನ ವೀರನರಸಿಂಹಭೂನನು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. 
ಸಭೆಯು ಸಾಮಂತರಿಂದಲೂ ದಂಡನಾಯಕರಿಂದಲೂ ಕಿಕ್ಸಿರಿದಿದೆ. ಆಗ 
ಒಬ್ಬ ಬಂಟನು ಎದ್ದು ತನ್ನ ಟೊಂಕದಲ್ಲಿ ತೂಗಾಡುತ್ತಿದ್ದ ಕಠಾರಿಯನ್ನು 
ಬಿರ್ರನೆ ಎಳೆದು ಅದನ್ನು ಆಡಿಸುತ್ತ-ತಿರುಗಿಸುತ್ತ ಆಂದದ್ದು:- ಇದು 
ರಾಯರ ಓಲಗ. ಇಲ್ಲಿ ಯಾರಾದರೂ ವೀರರಿದ್ದರೆ ಮುಜೆ ಬಂದು ನನ್ನನ್ನು 
ಎದುರಿಸಲಿ! ನಾನವರನ್ನು ಇರಿಯುವೆ. ಯಾರೂ ಬರದಿದ್ದರೆ, ಸಭೆಯಲ್ಲಿ 
ನೀರರೇ ಇಲ್ಲವೆಂದು ತಿಳಿಯುವೆ ಎಂದು ಗದರಿಸಿದನು. 

ನೆರೆದ ಬಂಟರಿಗೆಲ್ಲ ಅವನ ಮಾತು ಕೇಳಿ ಅವಮಾನನೆನಿಸಿತು; 
ಆದರೂ ಕಠಾರಿಯ ಇರಿತಕ್ಕೆ ಎದೆಗೊಡಲು ಯಾರಿಂದಲೂ ಥೈರ್ಯವಾಗ 
ಲಿಲ್ಲ. ಎಲ್ಲರೂ ಬಾಯಿಬಿಡದೆ ಮೈಯನ್ನು ಅಲ್ಲಾಡಿಸದೆ ಕುಳಿತುದುದನ್ನು 


೬೨ ಎದೆಗಾರ ಕದಿರೆಪ್ಪ ನಾಯಿಕ 


ನೋಡಿ, ಕದಿರೆಪ್ಸನಾಯಕನಲ್ಲಿ ಆನೇಶ ತುಂಬಿತು ಚಳೆಚಳಿಸುತ್ತಿದ್ದ 
ಅನನಲ್ಲಿಯ ನೆತ್ತರವು ಅನನನ್ನು ಸುಮ್ಮನಿರಗೊಡಲಿಲ್ಲ. «ಇದೋ! ನನ್ನನ್ನು 
ಆ ಕಠಾರಿಯಿಂದ ಬೇಕಾದರೆ ತಿವಿ” ಎಂದು ಎದ್ದುನಿಂತು ಸಾರಿದನು. 

ಆ ಬಂಟನಿಗೂ ಅದೇ ಬೇಕಾಗಿದ್ದಿತು. ತುಂಬ ಹುರುಪಿನಿಂದ ಅವ 
ನಿದ್ದಲ್ಲಿಗೆ ಒಳ್ಳೇ ರಭಸದಿಂದ ಹೋಗಿ ಚುಚ್ಚಿದರು. ಜನರಿಗೆಲ್ಲ ಈ ಘಟನೆ 
ಯನ್ನು ನೋಡಿ ಆಶ್ಚರ್ಯವಾಯಿತು. ಅನರ ಕಣ್ಣುಗಳಲ್ಲ ಅನರಿಬ್ಬರಲ್ಲಿಯೆ 
ನೆಲಿಸಿದ್ದವು. ಪಾಳ್ಯಗಾರನ ಎದೆಯ ಗುಂಡಿನಿಂದ ಬಳಬಳ ನೆತ್ತರ ಸುರಿಯ 
ಲಾರಂಭಿಸಿತು. ಆ ಹೊಡೆತಕ್ಕೆ ಕೂಡಿದ ಜನರೆಲ್ಲರೂ ಅಹಹ! ಎಂದು 
ನಡುಗಿದರು. 

ಆದರೆ, ಕದಿರೆವ್ಬನಾಯಕನ ಮುಖದಲ್ಲಿ ಮಾತ್ರ ಎಳ್ಳಷ್ಟೂ ದುಃಖದ 
ಲಕ್ಷಣನಿರಲಿಲ್ಲ. ಅನನದು ನಗು ಮುಖನಾಗಿತ್ತು. ಇದನ್ನು ನೋಡಿ 
ಎಲ್ಲರೂ ಬೆರಗಾದರು. ಆಗ ಆ ಬಂಟನು ಅಂದದ್ದು: - ಈ ಸಭೆಯಲ್ಲಿ 
ಯಾರಾದರೂ ಎದಿಗಾರ ವೀರರು ಇರುವರೋ ಹೇಗೆಂಬುದನ್ನು ಪರೀಕ್ಷಿಸಲು 
ನಾನು ಬೇಕೆಂದು ಹೀಗೆ ಮಾಡಿದೆ. ನನ್ನ ಕೈಯೊಳಗಿನದು ಪೊಳ್ಳು ಕಠಾರಿ, 
ನಾಯಕನ ಮೈಗೆ ಹಕ್ಕಿರುನದು ಓಕುಳಿಯ ಕೆಂಪು. ಇದ್ದರೆ ಇಂಥ ವೀರರಿರ 
ಬೇಕು. ಸಾನಿಗಂಜದನನೇ ವೀರನು. 

ಕದಿರೆಪ್ಸ ನಾಯಕನಿಗೆ ಆ ಬಂಟಿನ ಹಂಚಿಕೆಯನ್ನು ನೋಡಿ ಬಲು 
ಆನಂದನಾಯಿತು. ತನ್ನ ಕೊರಳಲ್ಲಿದ್ದ ಮುತ್ತಿನ ಸರವನ್ನು ಅವನ ಕೊರಳಿಗೆ 
ಹಾಕಿ, ತಾನು ಹೊತ್ತ ಬೆಲೆಯುಳ್ಳ ಶಲ್ಯವನ್ನು ಅನನ ಮೈಮೇಲೆ ಹೊದ್ದಿಸಿ, 
ಅನನ ಜಾಣತನನನ್ನು ಕೊಂಡಾಡಿದನು. 

ವೀರ ನರಸಿಇಹರಾಯರು ಇದನ್ನೆಲ್ಲ ನೋಡಿ ಮೆಚ್ಚಿ, ಬಂಟನ 
ಜಾಣತನಕ್ಕೂ ನಾಯಕನ ಎದೆಗಾರಿಕೆಗೂ ಕೌತುಕನಟ್ಟು ಗೌರವಿಸಿದನು, 





ಕಿತ್ಲಿ 


೨೮ 
ಆಡಿನ ಕಣ್ಣು ತೋರಿಸಿ 


ಸಾವು ತಪ್ಪಿಸಿದ ತಿಮ್ಮರಸ 


[ನಿಜಯನಗರದಲ್ಲಿ ಸಂಗಮ, ಸಾಳ್ವ, ತುಳುವ, ಅರನೀಡು ಹೀಗೆ ನಾಲ್ಕುವಂಶ 
ದನರು ಆಳಿದರು. ತುಳುವಂಶಕ್ಕೆ ನರಸನೆಂಬ ದಂಡನಾಯಕನೇ ಮೂಲಪುರುಷ. 
ನರಸನಾಯಕನಿಗೆ ಮೂರು ಮಂದಿ ಹೆಂಡಿರಿಂದ ವೀರ ನರಸಿಂಹ, ಕೃಷ್ಣ ರಾಯ್ಯ, 
ಅಚ್ಯುತರಾಯ್ಕರಂಗರಾಯ್ಕಹೀಗೆ ನಾಲ್ವರು ಮಕ್ಕಳು. ನರಸನಾಯಕನ ತರುವಾಯ 
ವೀರನರಸಿಂಹನು ಪಟ್ಟಿವೇರಿ ಅಳಿದನು. ಇವನು ಸ್ವಲ್ಪಕಾಲ ಆಳಿ ಸಾಯುವಾಗ 
ತನ್ನ ಪ್ರಿತೀಯ ಮಂತ್ರಿಯಾದ ಸಾಳುನ ತಿಮ್ಮುರಸನನ್ನು ಕರೆಯಿಸಿ ತನ್ನ ತಮ್ಮ ಕೃಷ್ಣ 
ರಾಯನನ್ನು ಕೊಂದು ತನ್ನ ಎಂಟು ವರ್ಷದ ಮಗನಿಗೆ ಪಟ್ಟಗಟ್ಟಲಿಕ್ಕೆ ಹೇಳಿದನು. 
ಆಗ ನಡೆದ ಸಂಗತಿ. ಸಿವೆಲ್‌ ಸಾಹೇಬರ "ಮರೆತುಹೋದ ಸಾಮ್ರಾಜ್ಯ'ವೆಂಬ ಇಂಗ್ಲಿಷ 
ಪುಸ್ತಕದಲ್ಲಿ ಈ ಕತೆಗೆ ಆಧಾರನಿದೆ.] 

ವೀರನರಸಿಂಹೆನು ಆಳುತ್ತಿರುವಾಗ ತಮ್ಮನಾದ ಕೃಷ್ಣದೇವರಾಯನು 
ಹರಿಯೆದವನಿದ್ದು, ಆಗಾಗ್ಗೆ ಅಣ್ಣ ನಿಗೆ ರಾಜ-ಕಾರ್ಯದೊಳಗೆ ನೆರವಾಗು 
ತ್ತಿದ್ದನು. ಸಾಳುವ ತಿಮ್ಮರಸನಲ್ಲಿ ವೀರನರಸಿಂಹನ ವಿಶ್ವಾಸ ವಿಶೇಷ. 
ಅರಮನೆಯಲ್ಲಿ, ರಾಜ್ಯದಲ್ಲಿ ಅರಸನ ತರುವಾಯ ಅವನ ಮಾತೇ 
ನಡೆಯುತ್ತಿತ್ತು. 

ಕೃಷ್ಣರಾಯನು ರೂಪ ಬುದ್ಧಿವಂತಿಕೆ, ಶೌರ್ಯ ಇವುಗಳಲ್ಲಿ ಮಿಗಿ 

ಇಗಿದ್ದನು. ವೀರನರಸಿಂಹನಿಗೂ ಅವನ ತಾಯಿಯಾದ ತಿವ್ಪಾಂಬಿಕೆಗೂ 
ಕೃಷ್ಣರಾಯನನ್ನು ಕಂಡರೆ ಆಗುತ್ತಿರಲಿಲ್ಲ; ಆದರೆ ಮಂತ್ರಿಯಾದ ತಿಮ್ಮರಸ 
ನಿಗೆ ಕೃಷ್ಣರಾಯನಲ್ಲಿ' ತುಂಬ ಪ್ರೀತಿ; ಆದುದರಿಂದ ಅವನೇ ಕೃಷ್ಣರಾಯ 
ನನ್ನು ಹಲವು ಬಗೆಯಿಂದ ರಕ್ಷಿಸಿದ್ದಲ್ಲದೆ, ಅವನಿಗೆ ರಾಜ-ಕಾರ್ಯದ ಶಿಕ್ಷಣ 
ವನ್ನು ಕೊಟ್ಟನು. ಇದರಿಂದ ಕೃಷ್ಣದೇವರಾಯನು ಹಿಂದು-ಮುಂದು 
ನೋಡದೆ ರಾಜಕೀಯ ವಿಷಯಗಳಲ್ಲಿ ಧುಮುಕುತ್ತಿದ್ದನು; ಆದುದರಿಂದ, 
ತನ್ನ ತರುವಾಯ ತನ್ನ ಹೊಟ್ಟಿಯ ಮಗನಿಗೆ ಅರಸು-ಸಟ್ಟವು ದಕ್ಕುವದೋ 
ಇಲ್ಲವೋ ಎಂದು ವೀರನರಸಿಂಹನಿಗೆ ಸಂದೇಹವುಂಟಬಾಯಿತು; ಆದರೂ 
ತಾನು ಗಟ್ಟಿ ಮುಟ್ಟಾಗಿರುವವರೆಗೆ ಅವನು ತನ್ನ ಮಗನ ನಿಷಯದಲ್ಲಿ ಹೆಚ್ಚು 


೭೪ ಕನ್ನಡ ನಾಡಿನ ಕಥೆಗಳು 


ಯೋಚನೆ ಮಾಡದೆ, ತನ್ನ ಸಂದೇಹವನ್ನು ಮನದೊಳಗೆ ಹುದುಗಿಸಿಟ್ಟು 
ಕೊಂಡಿದ್ದನು. 


ವೀರನರಸಿಂಹನ ಕೊನೆಗಾಲ ಸಮಿಾಪಿಸಿದ ಹಾಗೆಲ್ಲ ಕೃಷ್ಣರಾಯನು 
ಬಲಿಯಹತಕ್ಕಿದನು. ಅವನ ವಿಷಯವಾಗಿದ್ದ ಸಂಶಯವೂ ವೀರನರಸಿಂಹೆನಲ್ಲಿ 
ಬೆಳೆಯಿತು. ತನ್ನ ಮಗನ ಜೀವಿತದ ಬಗ್ಗೆ ಭಯವೆನಿಸಿತು. ಯಾರಿಗೆ ಹೇಳಿದರೆ 
ಹೇಗೋ ಎಂದು ಮನಸಿನಲ್ಲಿದ್ದುದನ್ನು ಅಳೆದಳೆದು ನೋಡಿದನು; ಆಮೇಲೆ, 
ತನ್ನ ಪ್ರೀತಿಯ ತಿಮ್ಮರಸನನ್ನು ಕರೆಯಿಸಿ ತನ್ನನ್ನು ಕೊರೆಯುತ್ತಿರುವ ಅನು 
ಮಾನವನ್ನು ಅನನ ಮುಂದೆ ಮನಸು ಬಿಚ್ಚಿ ಮಾತಾಡಿದನು; ಮತ್ತು ಕೃಷ್ಣ 
ರಾಯನನ್ನು ಕೊಲ್ಲಿಸದಿದ್ದರೆ, ತಾನು ನಿಶ್ಚಿಂತೆಯಿಂದ ಸಾಯುವದಕ್ಕೆ ದಾರಿ 
ಇಲ್ಲ. " ನಾನು ನಿಶ್ಚಿಂತೆಯಿಂದ ವ್ರಾಣ ಬಿಡಬೇಕೆಂದರೆ ನಾನು ಬದುಕಿರು 
ವಾಗಲೇ ಕೃಷ್ಣರಾಯನನ್ನು ಕೊಂದು ಅವನ ಕಣ್ಣುಗಳನ್ನು ಕಿತ್ತು, ನನಗೆ 
ತಂದು ತೋರಿಸು. ಹಾಗಾದರೆ ನಾನು ಸುಖದಿಂದ ಪ್ರಾಣಬಿಡುವೆ' 
ಎಂದನು. 

ಸಾಳುವ ತಿಮ್ಮರಸನಿಗೆ ಧರ್ಮಸಂಕಟಿ ಬಂದಿತು. ಅರಸನ ಮಾತು 
ನಡಿಸಬೇಕೋ, ಕೃಷ್ಣರಾಯನನ್ನು ಕೊಲ್ಲಬೇಕೋ, ತೋಚದಂತಾಯಿತು: 
ಅರಸನ ಅಪ್ಪಣೆ ಮನ್ನಿಸದೆ ಗತಿ ಇರಲಿಲ್ಲ. ಆಗಲಿ, ಮಹಾಸ್ವಾಮಿ? ಎಂದು, 
ಕೃಷ್ಣರಾಯನನ್ನು ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ, ಒಡೆಯನ ಅಪ್ಪಣೆ 
ಯನ್ನು ತಿಳಿಸಿದನು. ಆಗ್ಯ ಕೃಷ್ಣರಾಯನು " ನನಗೆ ರಾಜ್ಯವೂ ಬೇಡ, 
ರಾಜನಾಗುವದೂ ಬೇಡ. ಎಲ್ಲಿಯಾದರೂ ಏಕಾಂತದಲ್ಲಿ ನನ್ನಷ್ಟಕ್ಕೆ ನಾನು 
ದೇವರನ್ನು ನೆನೆಯುತ್ತ ಇರುವೆನು. ನನ್ನ ಕಣ್ಣುಗಳನ್ನು ಮಾತ್ರ ಕಿತ್ತು 
ಹಾಕಿಸಬೇಡಿರಿ' ಎಂದು ಕೇಳಿಕೊಂಡನು. 

ತಿಮ್ಮರಸನಿಗೆ ದಯೆ ಹುಟ್ಟಿತು. ಎಲ್ಲ ಗುಣಗಳಿಂದಲೂ ವೀರನರಸಿಂಹ 
ರಾಯನ ಮಗನಿಗಿಂತಲೂ ಅರಸೊತ್ತಿಗೆಗೆ ಯೋಗ್ಯನಾಗಿರುವ ಈತನನ್ನು 
ಕೊಲ್ಲಿಸುವದು ಸರಿಯಲ್ಲವೆಂದು ಮನಗಂಡನು. ಅನಂತರ ತಿಮ್ಮರಸನು ತನ್ನ 
ಸೇವಕರಿಗೆ ಗುಟ್ಟಾಗಿ ಆಡಿನ ಕಣ್ಣುಗಳನ್ನು ತಂದುಕೊಡಹೇಳಿದನು. ಅವು 
ಗಳನ್ನು ಒಯ್ದು ಸಾಯುವ ವೀರನರಸಿಂಹನಿಗೆ ತೋರಿಸಿದನು. ಅದನ್ನು 
ಕಣ್ಣಿನಿಂದ ನೋಡಿಯೇ ವೀರನರಸಿಂಹನು ಜೀನಬಿಟ್ಟನು. 


ನರಪತಿ ಠೀ ಕೃಷ್ಣದೇವರಾಯ ೭೫ 


ವೀರನರಸಿಂಹನ ಮರಣದ ಸಮಯಕ್ಕೆ ಕೃಷ್ಣದೇವರಾಯನು 
ಪ್ರಬುದ್ಧನಿದ್ದನು. ರಾಜ್ಯವಾಳಲಿಕ್ಕೆ ಎಲ್ಲ ದೃಷ್ಟಿ ಯಿಂದಲೂ ಯೋಗ್ಯನಿದ್ದನು. 
ವೀರನರಸಿಂಹೆನ ಮಗನು ಚಿಕ್ಕವನು; ಆದುದರಿಂದ ಎಲ್ಲರ ಅನುಮತಿಯನ್ನು 
ಪಡೆದು ತಿಮ್ಮರಸನು ಕೃಷ್ಣದೇವರಾಯನನ್ನೇ ಸಟ್ಟಕ್ಕೆ ಕುಳ್ಳಿರಿಸಿದನು. 
ಆದುದರಿಂದ ಕೃಷ್ಣರಾಯನು ಸಾಳುವ ತಿಮ್ಮರನನನ್ನು ತಂದೆಯಂತೆ ಕಾಣು 
ತಿದ್ದನು. ಅವನಿಗೆ "ಅಪ್ಪಾಜಿ' ಎನ್ನುತ್ತಿದ್ದನು. ಕೃಷ್ಣದೇವರಾಯನ ಆಳಿಕೆ 
ಯೆಂದರೆ ವಿಜಯನಗರ ಸಾಮ್ರಾಜ್ಯದ ಘನತೆಯ ಕಾಲ. 


೨೯ 
ದಕ್ಷಿಣ ದೇಶದ ಚಕ್ರವರ್ತಿಯಾದ 
ನರಪತಿ ಶ್ರೀ ಕೃಷ್ಣದೇನರಾಯ 
(ಕ್ರಿ. ಶ. ೧೫೦೯-೧೫೩೦) 

[ ವಿಜಯನಗರದ ಅರಸರನ್ಲಿಯೇ ಶ್ರೀ ಕೃಷ್ಣದೇವರಾಯನ ಆಳಿಕೆಯ ಕಾಲ 
ನೆಂದರೆ ಆತ್ಯಂತ ಘನತೆಯ ಕಾಲ; ಇಷ್ಟು ಘನತೆಗೆ ಅವನೇ ಬಹುಮಟ್ಟಿಗೆ 
ಕಾರಣನು. ಅವನ ಆಳಿಕೆಯಲ್ಲಿ ನಿಜಯನಗರದವರಿಗೆ ಸೋಲುಗಳಾಗಲಿಲ್ಲ. ಈ ನಿಷ 
ಯವು ವಿಜಯನಗರ ಸಾಮ್ರಾಜ್ಯ ಎಂಬ ಕನ್ನಡ ಪುಸ್ತಕದಿಂದ ಶೇಖರಿಸಲ್ಪಟ್ಟಿದೆ.] 

ಅಣ್ಣನಾದ ನೀರನರಸಿಂಹನು ಮಡಿದನಂಶರ ಅವನ ಮಗನು ಬಲು 
ಚಿಕ್ಕವನಿದ್ದುದರಿಂದಲೂ ಸಾಳುವ ತಿಮ್ಮರಸನ ದಯೆಯಿಂದ ಕೃಷ್ಣರಾಯ 
ನಿಗೆ ಅರಸೊತ್ತಿಗೆಯು ಸಿಕ್ಕಿತು. 

ಪಟ್ಟಕ್ಕೆ ಕೂಡ್ರುವ ಕಾಲಕ್ಕೆ ಕೃಷ್ಣರಾಯನಿಗೆ ೨೦ ವರ್ಷ; ಅಣ್ಣ 
ನೀರನರಸಿಂಹನ ಆಳಿಕೆಯಲ್ಲಿ ಪ್ರಜೆಗಳಿಗಾದ ಅನ್ಯಾಯಗಳನ್ನೆಲ್ಲ ನಿವಾರಿಸಿ 
ದನು. ವ.ದುನೆಯೆ ಕರ-ತೆರಿಗೆಗಳನ್ನು ತೆಗೆದುಹಾಕಿದನು. ಸಾಮ್ರಾಜ್ಯ 
ರಕ್ಷಣೆಗೆ ಅವಶ್ಯವಿರುವ ಸೈನ್ಯವನ್ನು ಬಲಿಸಿದನು. ತನ್ನ ರಾಜ್ಯದೊಳಗಿನ 
ಸಾಮಂತ ರಾಜರಿಗೂ ದಂಡಿನಬಲ ಬೆಳೆಯಿಸಲು ಎಚ್ಚರಿಕೆ ಕೊಟ್ಟು, 
ಹದಿನೆಂಟು ನಾಡುಗಳ ನಾಯಕರನ್ನು ಕರೆಯಿಸಿ, ಅವರಿಗೆ ರಾಜ್ಯವಾಳುವ 
ತಂತ್ರವನ್ನು ತಿಳಿಸಿದನು. ಬೊಕ್ಕಸವು ಬರಿದಾಗಿರುವದನ್ನು ನೋಡಿ ಅದಕ್ಕೆ 


೭೬ ಕನ್ನಡ ನಾಡಿನ ಕಥೆಗಳು 


ತಕ್ಕಂತೆ ಖರ್ಚನ್ನು ಸರಿಪಡಿಸಿದನು. ಅದೇ ತಾನೇ ಬೆಳೆದು ಬೇರುಬಿಡು 
ತ್ತಿದ್ದ ಪೋರ್ತುಗೀಜರೊಡನೆ ಒಪ್ಪಂದ ಮಾಡಿಕೊಂಡನು. ಉಮ್ಮತ್ತೂರಿನ 
ಮಲ್ಲರಾಯ ಒಡೆಯನ ಪುಂಡಾಟಕೆಯನ್ನಡಗಿಸಿ, ಮೈಸೂರು ಪ್ರಾಂತವನ್ನು 
ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಬಹುದಿನಗಳಿಂದ ವಿಜಯನಗರ 
ದವರ ವಶದಲ್ಲಿದ್ದು ವೀರನರಸಿಂಹನ ಆಳಿಕೆಯಲ್ಲಿ ಕ್ಸ ಬಿಟ್ಟುಹೋಗಿ, 
ಮುಸಲ್ಮಾನ ಅರಸರ ಪಾಲಾದ ರಾಜ್ಯವನ್ನು ತಿರುಗಿ ಗಳಿಸಿದನು. ಆಮೇಲೆ 
ಕೃಷ್ಣರಾಯನು ಒಡ್ಡೀ ನಾಡಿನ (ಓಡಿಸಾ) ಮೇಲೆ ದಂಡೆತ್ತಿ ಹೋಗ 
ಬೇಕೆಂದು ಹೊಂಚು ಹಾಕಿದನು. ಅಲ್ಲಿ ಗಜಪತಿ ಮನೆತನದ ಅರಸರಾಳು 
ತ್ತಿದ್ದರು. ರಾಯನು ಐದಾರು ವರ್ಷಗಳು ಒಂದೇ ಸವನೆ ಬೆನ್ನುಹತ್ತಿ 
ಗಜಸತಿರಾಯನನ್ನು ಗೆದ್ದು, ಅವನ ಮಗಳಾದ ಜಗನ್ಮೋಹಿನಿಯನ್ನು 
ಮದುವೆಯಾಗಿ ಕೃಷ್ಣಾನದಿಯ ದಕ್ಷಿಣಕ್ಕಿರುವ ಸೀಮೆಯನ್ನೆಲ್ಲ ಮಾವನಿಂದ 
ವರದಕ್ಷಿಣೆಯಾಗಿ ತೆಗೆದುಕೊಂಡನು. ಅಲ್ಲಿಂದ ಮರಳಿ ಬರುವಾಗ ತೆಲಗು 
ನಾಡಿನ ಎಷ್ಟೋ ಭಾಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡು, ಅಲ್ಲಲ್ಲಿ ತನ್ನ 
ದಂಡನಾಯಕರನ್ನು ವ್ಯವಸ್ಥೆಗಾಗಿ ಇಟ್ಟನು. ತರುವಾಯ ತುಳುನಾಡಿಗೆ 
ದಂಡೆತ್ತಿಹೋಗಿ ಅಲ್ಲಿಯ ಮಂಗಳೂರಿನ ಅರಸನನ್ನು ಸೋಲಿಸಿ, ಅವನ 
ರಾಜ್ಯವನ್ನು ತನ್ನ ನಾಯಕರಿಗೆ ಹಂಚಿಕೊಟ್ಟಿನು. ರಾಯನ ಪರಾಕ್ರಮ 
ವನ್ನು ನೋಡಿ ಮುಸಲ್ಮಾನ ಅರಸರು ಮೆತ್ತಗಾದರು. 


ರಾಯಚೂರಿನ ದಿಗ್ವಿಜಯ ಎಂಬುದು ರಾಯನ ಆಳಿಕೆಯಲ್ಲಿ ಅತ್ಯಂತ 
ಮಹತ್ವದ ಪ್ರಸಂಗ. ಆ ಕಾಲಕ್ಕೆ ರಾಯಚೂರು-ಮುದಗಲ್ಲು ಕೋಟಿಗಳು 
ಗಂಡಮೆಟ್ಟಿನ ಸ್ಥಳಗಳು. ಒಂದಾನೊಂದು ಕಾಲಕ್ಕೆ ವಿಜಯನಗರದ ಅರಸರ 
ವಶದಲ್ಲಿದ್ದ ಕೋಟಿಗಳು. ಅವು ಕೆಲವು ವರ್ಷಗಳಿಂದ ವಿಜಾಪುರದ ಅದಿಲ 
ಶಹನ ವಶದಲ್ಲಿದ್ದವು. ಒಡ್ಡೀನಾಡು-ತೆಲಗುನಾಡುಗಳನ್ನು ಗೆದ್ದವನಿಗೆ ನೆರೆ 
ಯಲ್ಲಿಯ ಕೋಟಿಗಳು ತನ್ನ ವಶದಲ್ಲಿರದಿರುವದು ಅತ್ಯಂತ ಅವಮಾನವೆನಿ 
ಸಿತ್ತು. ರಾಯನು ಅದರ ದೆಸೆಯಿಂದ ದಾರಿ ಕಾಯುತಲಿದ್ದ. ಸಿದ್ಧಿಮರ್ಶಾರ 
ಎಂಬುವನು ಕುದುರೆಯ ವ್ಯಾಪಾರದಲ್ಲಿ ಮಧ್ಯಸ್ತನಾಗಿ ಕೃಷ್ಣರಾಯನಿಂದ 
ನಾಲ್ವತ್ತು ಸಾವಿರ ವರಹಗಳನ್ನು ತೆಗೆದುಕೊಂಡು ಅದಿಲಶಹನ ರಾಜ್ಯದಲ್ಲಿ 
ಸೇರಿದ್ದನು. ಅವನನ್ನು ಒಪ್ಪಿಸಲು ರಾಯನು ಅದಿಲಶಹನಿಗೆ ಕೇಳಿದನು. 


ನರಪತಿ (ಶ್ರೀಕೃಷ್ಣದೇವರಾಯ ೭೭ 


ಶಹನು ನನಗದು ಗೊತ್ತಿಲ್ಲವೆಂದನು. ರಾಯನಿಗೆ ಸಿಟ್ಟು ಬಂದಿತು. 
ರಾಯಚೂರಿನ ಮುತ್ತಿಗೆಯ ಸಿದ್ಧತೆ ಮಾಡಲು ನಾಯಕರಿಗೆ ಅಪ್ಪಣೆ 
ಮಾಡಿದನು. 

ಕಾಮನಾಯೆಕ, ತಿಮ್ಮನಾಯಕ, ಮಧುರೆಯ ನಾಯಕ, ಗಂಡರಾಜ, 
ಅಡನನಾಯಕ ಮೊದಲಾದವರು ತಮ್ಮದಂಡಾಳುಗಳೊಡನೆ ರಾಯಚೂರಿನ 
ಮೇಲೆ ನಡೆದರು. ರಾಯಚೂರಿನ ಸಮೀಪ ಮಲ್ಲಾ ಬಂಡೆಯ ಹತ್ತರ ತನ್ನ 
ಶಿಬಿರವನ್ನು ಹಾಕಿಸಿದನು. ಬೇರೆ ಬೇರೆ ನಾಯಕರೂ ಅವರ ದಂಡಿನನರೂ 
ಇಳಿದುಕೊಂಡ ಸ್ಥಳವೇ ಒಂದು ಪಟ್ಟಣವಾಯಿತು. 

ಶುಭ ಮುಹೂರ್ತದಲ್ಲಿ ರಾಯನು ತನ್ನ ನಾಯಕರಿಗೆ ರಾಯಚೂರಿನ 
ಹಲ್ಲೆಯ ಕೆಲಸ ನಡಿಸಲು ಆಜ್ಞಾಪಿಸಿದನು. ಕಾಮನಾಯಕನು ಕಂದಕದ 
ಬಳಿಯಲ್ಲಿಯೇ ತನ್ನ ದಂಡಿನೊಡನೆ ಇದ್ದನು. ಕೆಲವರಿಗೆ ಕೋಟಿಯ 
ಗೋಡೆಯ ಕಲ್ಲುಗಳನ್ನು ಅಗಿದು ತೆಗೆಯಲು ಹೇಳಿದನು. ಅಲ್ಲಲ್ಲಿ ಬಿರುಕು 
ಗಳು ಆದವು. ದಂಡಾಳುಗಳು ಕೇಕೆಹಾಕುತ್ತ ಒಳಕ್ಕೆ ಹೊಕ್ಕರು. 

ಅದಿಲಶಹನಿಗೆ ಈ ಸುದ್ದಿ ತಿಳಿದು ತನ್ನ ಸೈನ್ಯದೊಂದಿಗೆ ನದಿಯ ಆಜಿ 
ಉತ್ತರಕ್ಕೆ ಇಳಿದನು. ಕನ್ನಡ ಬಂಟರು ಹೊತ್ತು ಸಾಧಿಸಿ, ಅದಿಲಶಹನ 
ದಂಡಿನೊಳಗೆ ನುಗ್ಗಿದರು. ಆಗ ಶಹನು ತೋಫುಗಳನ್ನು ಹಾರಿಸಲು ಹೇಳಿ 
ದನು. ಆದುದರಿಂದ ರಾಯನ ಸೈನಿಕರು-ಆನೆಗಳು ಪಟಪಟನೆ ಸತ್ತು ಬೀಳ 
ಹತ್ತಿದವು. ಕೆಲವರು ಹೆದರಿ ಓಡಲಾರಂಭಿಸಿದರು. ಆಗ ರಾಯನು ಕುದುರೆ 
ಏರಿ ಬಂದು "ಓಡಬೇಡಿರಿ, ಇದೀಗ ಪರೀಕ್ಷೆಯ ವೇಳೆ. ನಿಮ್ಮ ಶೌರ್ಯದಿಂದ 
ವಿಜಯನಗರ ಮರ್ಯಾದೆ ಉಳಿಯೆಬೇಕು. ನೀನು ಬಂಟಿರೆಂಬುದನ್ನು 
ಜಗಕ್ಕೆ ತೋರಿಸಿರಿ? ಎಂದು ಹುರಿದುಂಬಿಸಿದನು. ರಾಯನ ಹುರಿನುಡಿಗಳಿಸೆ 
ದಂಡಾಳುಗಳು ಸಾವಿಗಂಜದೆ ಶತ್ರುಗಳ ಸೈನ್ಯವನ್ನು ತರಿಯಲಾರಂಭಿಸಿ 
ದರು. ಕನ್ನಡ ವೀರರು ನಡಿಸಿದ ಕಗ್ಗೊಲೆಯ ಕಾಳಗದಿಂದ, ಶತ್ರುಗಳು 
ಹೆದರಿ ಹೊಳೆಯಲ್ಲಿ ಹಾರಿಕೊಂಡರು. ಹಲವರು ಸೆರೆಸಿಕ್ಕರು, ಕೋಟೆಯು 
ರಾಯನ ವಶವಾಯಿತು. ಅದಿಲಶಹನು ತನ್ನ ಜನರಿಗೆ ಸೋಲು ಬಂದ 
ಸುದ್ದಿ ಕೇಳಿ ಮುಖತಪ್ಪಿಸಿ, ಗುಡ್ಡ ಬೆಟ್ಟಗಳೊಳಗಿಂದ ವಿಜಾಪುರಕ್ಕೆ 
ಹೋದನು. 


೭೮ ಕನ್ನಡ ನಾಡಿನ ಕಥೆಗಳು 


ಇತ್ತ ತನ್ನ ದಂಡಾಳುಗಳು ಇನ್ನೂ ಶತ್ರುಗಳನ್ನು ಬೆನ್ನಟ್ಟಿ ನಾನಾ 
ಬಗೆಯಿಂದ ಹಿಂಸಿಸುತ್ತಿರುವದನ್ನು ಕೇಳಿ ರಾಯನಿಗೆ ಕರುಣ ಹುಟ್ಟತು. 
" ಕೊಲೆ ಸಿಲ್ಲಿಸಿರಿ, ಶತ್ರುಗಳ ಹೆಂಡಿರು-ಮಕ್ಕಳನ್ನು ಸೆರೆ ಬಿಡಿಸಿರಿ ? ಎಂದು 
ಹೇಳಿ, ತಾನು ಮುಂದೆ ನಿಂತು, ರಣದಲ್ಲಿ ಸತ್ರುಬಿದ್ದವರ ಹೆಣಗಳನ್ನು 
ಸುಡಿಸಿದನು. 

ಆಮೇಲೆ, ಆನೆಯ ಅಂಬಾರಿಯಲ್ಲಿ ಕುಳಿತು ಅತ್ಯಂತ ನಿಜೃಂಭಣೆ 
ಯಿಂದ ರಾಯನು ರಾಯಚೂರಲ್ಲಿ ಪ್ರವೇಶಮಾಡಿದನು. ಊರ ನಾಗರಿಕರು 
ರಾಯನನ್ನು ಬೀಳ್ಳೊಳ್ಳಲು ಅಲ್ಲಲ್ಲಿ ಹಣ್ಣು-ಕಾಯಿಗಳನ್ನು ತಟ್ಟಿ ಯಲ್ಲಿಟ್ಟು 
ಕೊಂಡು ಎದುರು ನೋಡುತ್ತ ನಿಂತಿದ್ದರು. ಅಲ್ಲಲ್ಲಿ ರಾಯನಮೇಲೆ 
ನೋಟಕರು ಹೊವಿನ ಮಳೆಗರೆಯುತ್ತಿದ್ದರು. ಮೆರವಣಿಗೆ ಮುಗಿದಬಳಿಕ, 
ರಾಯನು ಊರ ಮುಖಂಡರನ್ನು ಕರೆಯಿಸಿ, "ನಿಮ್ಮ ಮನೆ-ಮಾರು-ಆಸ್ಮಿಗೆ 
ಯಾವ ಬಗೆಯ ಭಯವಿಲ್ಲ; ಹೆದರಬೇಡಿರಿ' ಎಂದು ಹೇಳಿದನು. ಎಲ್ಲರೂ 
ರಾಯನ ಮಾತಿನಿಂದ ಆನಂದಪಟ್ಟಿರು. ರಾಯಚೂರಿನ ಮುತ್ತಿಗೆಯ ಗೆಲ 
ವಿನಿಂದ ರಾಯನ ಕೀರ್ತಿ ಬೆಳಗಿತು. 

ತನ್ನ ಆಳಿಕೆಯ ಹದಿನೈದು-ಹದಿನಾರು ವರ್ಷಗಳಲ್ಲಿ ರಾಯನು 
ಇಡಿಯ ದಕ್ಷಿಣ ದೇಶಕ್ಕೇ ಸಮ್ರಾಟ ಎನಿಸಿಕೊೋಂಡನು. ತೀರ್ಥಯಾತ್ರೆಗೆ 
ಹೊರಟು ದಕ್ಷಿಣದಲ್ಲಿರುವ ದೇವಾಲಯಗಳಿಗೆ ದಾನಗಳನ್ನು ಕೊಟ್ಟನು. 
ಮುಂದೆ ಕೆಲದಿನ ರಾಯನು ವಿಶ್ರಾಂಕಿ ತೆಗೆದುಕೊಂಡನು. ತನ್ನ ಮಗ 
ತಿರುಮಲರಾಯನಿಗೆ ಯುವರಾಜ ಪಟ್ಟಗಟ್ಟದನು. 

ಮುಳಬಾಗಿಲಮಠದ ಮಾಧ್ವ ಸಂಪ್ರದಾಯದ ಶ್ರೀ ವ್ಯಾಸರಾಯ 
ಸ್ವಾಮಿಗಳಲ್ಲಿ ರಾಯನಿಗೆ ಬಲು ಭಕ್ತಿ-ನಿಶ್ವಾಸ. ಸಾಮ್ರಾಜ್ಯದಮೇಲೆ 
ಕುಹುಯೋಗ ಎಂಬ ದುಷ್ಟ ಗ್ರಹದ ಗಂಡಾಂತರ ಬಂದಾಗ, ಶ್ರೀ ವ್ಯಾಸ 
ರಾಯರಿಗೆ ಸಟ್ಟಗಟ್ಟಿ, ತಾನು ಅವರ ಹೇಳಿಕೆಯಂತೆ ಮುಂದೆ ರಾಜ್ಯ 
ನಡಿಸಹತ್ತಿದನು. 

ರಾಯನಿಗೆ ಗರಡೀಸಾಧನೆಯಲ್ಲಿ ಬಹು ಪ್ರೀತಿ, ದಿನಾಲು ಬೆಳಿಗ್ಗೆ 
ನಾಲ್ಕು ಗಂಟಿಗೆ ಗರಡೀಸಾಧನ ಮಾಡುವನು, ಆಮೇಲೆ ಕುದುರೆಯ ಸವಾರಿ 
ಮಾಡಿ ಬಂದು ಸ್ನಾನ ಮುಂತಾದವುಗಳನ್ನು ತೀರಿಸಿ ಓಲಗಕ್ಕೆ ಹೋಗು 


ನರಪತಿ ಥೀ ಕೃಷ್ಣದೇವರಾಯ ೭೯ 


ನನು. ರಾಯೆನಿಗೆ ಚಿನ್ನಾದೇವಿ, ತಿರುಮಲಾದೇವಿ ಎಂಬ ರಾಣಿಯರಿದ್ದರು. 
ಗಂಡುಮಕ್ಕಳು ಇಬ್ಬರಿದ್ದಾಗ್ಯೂ ಚೆರಂಜೀನಿಗಳಾಗಲಿಲ್ಲ. ಹೆಣ್ಣುಮಕ್ಕಳು 
ಇಬ್ಬರು. ಒಬ್ಬಳನ್ನು ರಾಮರಾಯನಿಗೆ ಕೊಟ್ಟಿತ್ತು. ಸ್ವಭಾವದಿಂದ ಕೃಷ್ಣ 
ರಾಯನು ಬಹು ಉಲ್ಲಾಸವೃತ್ತಿಯವನು, ಪ್ರಜಾರಂಜಕನು, ಪಂಡಿತ 
ಪ್ರಿಯನು. ಹಲವು ಸಂಸ್ಥ ತ-ಕನ್ನಡ-ತೆಲಗು ಪಂಡಿತರು ಅವನಾಶ್ರಯದಲ್ಲಿ 
ದ್ದರು, ಕನ್ನಡ ಕವಿಯಾದ ತಿಮ್ಮಣ್ಣ ಎಂಬುವನು ರಾಯನ ಅಸ್ಪ ಣೆಯಿಂದ 
ಗದುಗಿನ ಕುಮಾರವ್ಯಾಸನ ಕನ್ನಡೆ ಮಹಾಭಾರತವನ್ನು ಮುಗಿಸಿದನು. 
ಪುರಂದರದಾಸರಲ್ಲಿ ರಾಯನಿಗೆ ಅತ್ಯಂತ ವಿಶ್ವಾಸ. 

ರಾಯನು ತನ್ನ ಆಳಿಕೆಯಲ್ಲಿ ವಿಜಯನಗರದಲ್ಲಿ ಕೃಷ್ಟಸ್ವಾಮಿ, ರಾಮ 
ಸ್ವಾಮಿ, ನಿಜಯವಿಠ್ವಲ ಮೊದಲಾದ ದಿವ್ಯ ದೇವಾಲಯಗಳನ್ನು ಕಟ್ಟಿ ಸಿದನು. 

ರಾಯನ ಹಿರಿಯ ಮಗ ತಿರುಮಲರಾಯನಿಗೆ ಯಾರೋ ನಿಷಹಾಕಿ 
ಕೊಂದರು. ಈ ಕಾರ್ಯದೊಳಗೆ ಅಪ್ಪಾಜಿಯಾದ ತಿಮ್ಮರಸನ ಕೈ ಇರುವ 
ದೆಂದು ಕಂಡುಬಂದಿತು. ಉಪಾಯಗಾಣದೆ, ಅವನ ಕಣ್ಣು ಕೀಳಿಸಿ ಸೆರೆಹಿಡಿ 
ಸಿದನು. ಜೀನವು ಬಲು ನೊಂದಿತು ಮುಂದೆ ಸ್ವಲ್ಪದಿನಗಳಲ್ಲಿಯೇ ಬೇನೆ 
ಯಿಂದ ಮಡಿದನು. 

ಕರ್ನಾಟಕದಲ್ಲಿ ಕಲ್ಯಾಣದ ಚಾಲುಕ್ಯ ವಿಕ್ರಮಾದಿತ್ಯನ ತರುವಾಯ 
ಮಿಂಚಿದ ಅರಸರಲ್ಲಿ ಶ್ರೀ ಕೃಷ್ಣದೇವರಾಯನೇ ಮಹಾವೀರನೆನ್ನ ಬಹುದು. 


೪೦ 


ತಿಂ 
ನರಪತಿ 
ಕೃಷ್ಣದೇನರಾಯನ ಅರಮನೆ-ಓಲಗದ ನೀತಿಗಳು 


[ ಪರದೇಶದ ಪ್ರವಾಸಿಕರು ಕೃಷ್ಣರಾಯನ ಎಲ್ಲ ವೃತ್ತಾಂತವನ್ನೂ ಬರೆದಿಟ್ಟ 
ದ್ದಾರೆ. ಅವರ ಬರಹಗಳನ್ನು ಮಿ ಸಿನೆಲ್ಲ ಸಾಹೇ ಬ ಮ್ಮ es ಟು 
ಸಾಮ್ರಾಜ್ಯ ನೆಂಬ ಇಂಗ್ಲಿಷ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನೇ ಸಾರಾಂಶವಾಗಿ 
ಕನ್ನಡಿಸಲಾಗಿದೆ.] 

ವಿಜಯನಗರದ ಅರಸನಾದ ನರಪತಿ ಕೃಷ್ಣರಾಯನಿಗೆ ಇಬ್ಬರು 
ಮುಖ್ಯ ರಾಣಿಯರು. ಅವರ ಹೆಸರುಗಳು ತಿಬುಮಲದೇನಿ, ಚಿನ್ನಾದೇವಿ. 
ಹಿರಿಯ ರಾಣಿಯೆ ಮೇಣೆಯ ದಂಡಿಗೆಗಳು ಬಂಗಾರದಿಂದ ಮಡಾಯಿಸಿದ್ದು. 
ಅದರಮೇಲೆ ರೇಶ್ಮೆಯ ಗವಸಣಿಕೆ ಇದೆ. ಗವಸಣಿಕೆಯು ಅಲ್ಲಲ್ಲಿ ಮುತ್ತು 
ಗಳಿಂದಲೂ ಮುತ್ತಿನ ಸಿಂಪೆಗಳಿಂದಲೂ ಹೆಣೆಯಲಾಗಿದೆ. ಮಿಕೃವರ ಮೇಣೆ 
ಗಳ ದಂಡಿಗೆಗಳಿಗೆ' ಬೆಳ್ಳಿ ಯ ಕಟ್ಟು ಹಾಕಿದ್ದಾರೆ. 

ಅರಸನ ದಿನದ ಊಟದ 1 ಇಲ್ಲ; (ಯಾಕಂದರೆ,ಅದೆಲ್ಲವೂ ದಿನಾಲು 
ಬೇರೆಬೇರೆ ಸರದಾರರಿಂದ ಪೂರೈಸಲ್ಪಡುತ್ತದೆ. ಊಟದಲ್ಲಿ ಅಕ್ಕಿ, ಗೋದಿ, 
ಮುಂತಾದವುಗಳ ಪದಾರ್ಥಗಳಿರುವವು. ಆಕಳ ಮಾಂಸವನ್ನು ಮುಟ್ಟುವ 
ದಿಲ್ಲ. ರಾಜಧಾನಿಯ ಹತ್ತರ ಇರುವ ಒಂದು ರುರಿಯಿಂದ ಅರಸನಿಗಾಗಿ 
ಕುಡಿಯುವ ನೀರು ತರುವರು. ಈ ರುರಿಯನ್ನು ಕಾಯಲಿಕೈಂದು ಅರಸನ 
ನಂಬಿಗೆಯ ಕಾವಲಿಗನೊಬ್ಬನು ಯಾವಾಗಲೂ ಇರುವನು. ಅರಮನೆಯ 
ಆಳುಗಳು ಅರಸನಿಗಾಗಿ ತರುವ ನೀರಿನ ಪಾತ್ರೆಯನ್ನು ಮುಚ್ಚಿ, ಮುದ್ರೆ 
ಮಾಡಿ ತರುವರು, ಅದನ್ನು ಅರಮನೆಯೊಳಗಿನ ಹೆಂಗಸರಿಗೆ ಬ ಸುವರು. 
ಅರಮನೆಗೆ ಬೇಕಾಗುವ ಹಾಲು-ಬೆಣ್ಣೆಗಾಗಿ ಅರಮನೆಯಲ್ಲಿಯೇ ಸುಮಾರು 
ಇನ್ನೂರಕ್ಕೆ ಮೇಲ್ಪಟ್ಟು ಹಿಂಡುವ ಆಕಳುಗಳಿರುವವು. ಅರಸನಿಗಾಗಿಯೇ 
ಅಡಿಗೆಮಾಡುನ ಹತ್ತುಮಂದಿ ಅಡಿಗೆಯವರು ಇರುವರು. ಅರಸನ ಆಜ್ಞೆ 
ಯಾದಾಗ ಅವರು ಅವನಿಚ್ಛಿಸಿದ ಪದಾರ್ಥಗಳನ್ನು ಮಾಡಿ ತರುವರು. ಊಟ 
ಕ್ಭಾಗಿಯೇ ಒಂದು ಮೂರುಕಾಲಿನ ಚಿನ್ನದ ಅಡ್ಡಣಿಗೆ ಇದೆ. ಅದರಮೇಲೆ 
ಬಂಗಾರದ ತಟ್ಟಿಯಲ್ಲಿ ಪದಾರ್ಥಗಳನ್ನು ನೀಡುವರು. ಬಡಿಸುವ 


ಕೃಷ್ಣದೇನರಾಯನ ಅರಮನೆ-ಓಲಗದ ನೀತಿಗಳು ೪೧ 


ಬಂಗಾರದ ಕೆಲವು ಪಾತ್ರೆಗಳೂ ರತ್ನ-ವಜ್ರಗಳಿಂದ ಕೆತ್ತಲ್ಪಟ್ಟಿವೆ. ಹೆಂಗಸರೂ 
ಕೊಜ್ಜೆಯರೂ ಬಡಿಸುವರು. ಒಮ್ಮೆ, ಬಳಸಿದ ಉಡಪನ್ನು ಅರಸನು 
ಮತ್ತೊಮ್ಮೆ ಹಾಕಿಕೊಳ್ಳುವದಿಲ್ಲ. ಅದನ್ನು ತನ್ನ ಬೆಂಗಾವಲಿಗೆ ಇದ್ದ ಬೇರೆ 
ಬೇರೆ ಸರದಾರರಿಗೆ ಕೊಡುವನು. ಮಿಕ್ಕವರಿಗೆ ಕೊಡುವದಿಲ್ಲ. ಅಂಗಿ, 
ಕಲಾಯಿ, ಮುಂತಾದವು ಬಲು ಬೆಲೆಯಳ್ಳವಿರುತ್ತವೆ. 

ಅರಸನು-ಅರಸಿಯರು ಬಳಸುವ ಪದಾರ್ಥಗಳೆಲ್ಲ ಬೆಳ್ಳಿ-ಬಂಗಾರದವು. 
ಅರಸಿಯರು ಮಲಗುವ ಪಲಂಗಗಳು ಬೆಳ್ಳಿಯ ತಗಡುಗಳಿಂದಲೂ ಅರಸನ 
ಪಲಂಗವು ಬಂಗಾರದ ಪಟ್ಟಿಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದು, ಕುತನಿಯ 
ಗಾದಿಗಳಿಗೆ ದಿಂಬುಗಳಿಗೆ ಮುತ್ತುಗಳ ಗೊಂಚಲುಗಳನ್ನು ಕಟ್ಟಿರುತ್ತಾರೆ. 
ಸೊಳ್ಳೆಯ ಪರದೆ (ಮಚ್ಛರದಾನಿ) ಹಾಕಲಿಕ್ಕೆಂದು ಬೆಳ್ಳಿಯ ಚೌಕಟ್ಟು 
ಇರುವದು. ರಣಾಂಗಣಕ್ಟೆ ಹೊರಟಾಗ, ಕಬ್ಬಿಣದ ದೊಡ್ಡ ಪಂಜರದೊಳಗೆ 
ಅರಸನು ಮಲಗುವನು. 


ಊರೊಳಗಿನ ಪ್ರಜೆಗಳಿಗೆ ಏನಾದರು ಅಧಿಕಾರಿಗಳಿಂದಾಗಲಿ, ಮತ್ತ್ಯಾ 
ರಿಂದಾಗಲಿ, ಅನ್ಯಾಯ-ಅನಾಚಾರಗಳು ಒದಗಿದರೆ, ಅವರು ಅರಸನ ಮುಂದೆ 
ಬಂದು ನೆಲದಮೇಲೆ ಉದ್ದಕ್ಕೆ ಬಿದ್ದುಕೊಂಡು, ಅರಸನು " ಏಳು? ಅನ್ನುವ 
ವರೆಗೂ ಏಳುವದಿಲ್ಲ. ಆರಸನು ಕುದುರೆಯನ್ನು ಹತ್ತಿ ಸವಾರಿ ಹೊರಟಾಗ 
ಯಾರಿಗಾದರೂ ತಮ್ಮ ಗೋಳನ್ನು ಹೇಳಿಕೊಳ್ಳುವದಿದ್ದರೆ, ಅವರು ಭಲ್ಲೆಯ 
ಕೋಲಿಗೆ ಗಿಡದ ಟೊಂಗೆಯನ್ನು ಕಟ್ಟಿ, ಬೀದಿಗಳಲ್ಲಿ ಕೂಗುತ್ತ ಓಡುವರು. 
ಅಂಥವರಿಗೆ ಏನು ಬೇಕು ಏನು ಬೇಡವೆಂಬದನ್ನು ಅರಸನು ತನ್ನ ಹತ್ತರ 
ಇರುವ ಅಧಿಕಾರಿಗಳಿಂದ ಕೇಳಿಕೊಂಡು ಅವರಿಗಾದ ಅನ್ಯಾಯವನ್ನು ಬಗೆ 
ಹರಿಸಲು ಹೇಳುವನು. ಎಲ್ಲಿಯಾದರೂ ಕನ್ನ-ಕಳ್ಳತನ-ಸುಲಿಗೆ ನಡೆದ 
ವರ್ತಮಾನ ಬಂದರೆ, ತತ್‌ ಕ್ಷಣವೇ-ತಾನು ಓಲಗದಲ್ಲಿ ಕುಳಿತಾಗಲೂ ಅದರ 
ವ್ಯವಸ್ಥೆ ನೋಡಲು ಆಜ್ಞೆ ಮಾಡುವನು. ಊರಲ್ಲಿ ನಡೆಯುವ ಕನ್ನ-ಕಳ್ಳ 
ತನಗಳನ್ನು ಕಂಡುಹಿಡಿಯಲಿಕ್ಕೆಂದೇ ಒಬ್ಬ ಮುಖ್ಯ ಅಧಿಕಾರಿ ಇರುವನು. 
ಅವನು ದಿನಾಲು ಅರಸನಿಗೆ ತನ್ನ ವರದಿಯನ್ನು ಒಪ್ಪಿಸುವನು. 

ಯಾವನಾದರೂ ಕಳ್ಳತನ ಮಾಡಿದರೆ, ಆ ತಪ್ಪಿಗಾಗಿ ಅವನ ಕೈ 
ಇಲ್ಲವೆ, ಕಾಲು ಕಡಿಯುವರು; ಅಸರಾಧವು ದೊಡ್ಡದಿದ್ದರೆ, ಅವನನ್ನು ಗಲ್ಲಿ 


೮೨ ಕನ್ನಡ ನಾಡಿನ ಕಥೆಗಳು 


ಗೇರಿಸುವರು. ಕುಲೀನ ಹೆಣ್ಣುಮಗಳ ಮರ್ಯಾದೆಯನ್ನು ಯಾವಾತೆ 
ನಾದರೂ ಕಳೆದರೆ, ಅವನಿಗೂ ಮೇಲಿನ ದಂಡನೆಯೇ ಆಗುವದು. ರಾಜ 
ದ್ರೋಹ ಮಾಡಿದವರನ್ನು ಪೇಟೆಯಲ್ಲಿ ತಲೆಹೊಯ್ಸುವರು. ದ್ವಂದ್ವಯುದ್ಧ 
ದಲ್ಲಿ ಗೆದ್ದವನಿಗೆ ಸೋತವನ ಆಸ್ತಿ ಕೊಡಿಸುವರು. ಕೆಲ ಅಪರಾಧಿಗಳನ್ನು 
ಆನೆಯ ಕಾಲಿಗೆ ಕಟ್ಟಿಸಿ ಎಳೆಯಿಸುವರು. ಸಣ್ಣಸಣ್ಣ ತಪ್ಪು ಮಾಡಿದವರ 
ತಲೆಯ ಮೇಲೆ, ಬೆನ್ನಿನ ಮೇಲೆ ಕಲ್ಲುಹೊರಿಸಿ ಇಡೀ ದಿನವೇ ಬೀದಿಯಲ್ಲಿ 
ನಿಲ್ಲಿಸುವರು. 


೩೦ 
ವೈಭವಸಂಪನ್ನ 
ವಿಜಯನಗರ 


[ಪರದೇಶದ ಪ್ರವಾಸಿಯಾದ ಫರ್ನಾವೋ ನ್ಯುನಿರು ಎಂಬುವನು ಕಣ್ಮುಟ್ಟ 
ನೋಡಿದ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿಯಾದ ವಿಜಯನಗರದ ವೈಭವ 
ಪೂರ್ಣ ಚಿತ್ರವಿದು. ಮಿ. ಸಿನೆಲ್‌ ಸಾಹೇಬರ "ಮರೆತುಹೋದ ಸಾಮ್ರಾಜ್ಯ' ನೆಂಬ 
ಪುಸ್ತಕದಿಂದ ಕನ್ನಡಿಸಿದ್ದು.] 

ವಿಜಯನಗರದ ಸುತ್ತು ಹೊರಬದಿಗೆ ದೊಡ್ಡ ದೊಡ್ಡ ಕಲ್ಲುಗಳಿಂದಲೂ 
ಗಚ್ಚಿನಿಂದಲೂ ಕಟ್ಟಿದ ಭದ್ರವಾದ ಕೊಟಿ ಇದ್ದು, ಅದಕ್ಕೆ ದೊಡ್ಡದೊಂದು 
ಹೆಬ್ಬಾಗಿಲು ಇದೆ. ಕೋಟಿಗೆ ಅಲ್ಲಲ್ಲಿ ಭವ್ಯವಾದ ಬುರುಜುಗಳಿರುವವು. 
ಕೋಟಿಗೆ ಹೊಂದಿಯೇ ನೀರಿನಿಂದ ತುಂಬಿದ್ದೊಂದು ಕಂದಕನಿರುವದು. 
ಮೇಲಿನ ಹೆಬ್ಬಾಗಿಲಿಂದ ಹಾಯ್ದು, ಒಳಗೆ ಹೋದರೆ, ಅಲ್ಲಿ ಒಂದು ವಿಶಾಲ 
ವಾದ ಬೈಲು. ಅದರೊಳಗೆ ಹಲವು ಬತ್ತದ ಗದ್ದೆಗಳೂ ತೋಟಿಗಳೂ ಇರು 
ವವು. ಆ ಗದ್ದೆಗಳಿಗೂ ತೋಟಗಳಿಗೂ ಎರಡು ಹೆಗ್ಗೆರೆಗಳಿಂದ ನೀರು ಬರು 
ವದು. ಅಲ್ಲಲ್ಲಿ ಕೆಲವು ತೆಂಗಿನ ಬನಗಳು, ಹಣ್ಣು ಹಂಪಲ ತೋಟಗಳೂ 
ತೋಟದಲ್ಲಿ ಮನೆಗಳೂ ಇರುವವು. 

ಅವುಗಳನ್ನೆಲ್ಲ ದಾಟ ಮುನ್ನಡೆದರೆ, ಮತ್ತೆ ಚಿಕ್ಕದೊಂದು ಅಗಳತ 
ಹತ್ತುವದು. ಅಲ್ಲಿಯೂ ಪಾದ ತೋಯುವಷ್ಟು ನೀರು. ಅಲ್ಲಿ ಮತ್ತೊಂದು 


ವೈಭವಸಂಪನ್ನ ವಿಜಯನಗರ ಲತ್ಠಿ 


ಹೆಬ್ಬಾಗಿಲು. ಅದಕ್ಕೆ ಎರಡೂ ಬದಿಗೆ ಎರಡು ಹುಡೆಗಳು; ಅವುಗಳ ಮೇಲೆ 
ಗೋಪುರಗಳು. ಅವುಗಳಿಗೆ ಹೊಂದಿಯೇ ಎರಡೂ ಮಗ್ಗಲಿಗೆ ಕೋಟಿಯ 
ಗೋಡೆ. ಇದು ಊರಿಗೆ ಸುತ್ತುಗಟ್ಟಿ ರುವದು. ಇಲ್ಲಿಂದ ಹಾಯ್ದು ಮುನ್ನಡೆ 
ದರೆ, ಎರಡು ದೇವಾಲಯಗಳು ಹೆತ್ತುವವು. ಒಂದು ದೇವಾಲಯಕ್ಕೆ ಸುತ್ತು 
ಮುತ್ತು ಗೋಡೆ ಇದ್ದು, ದೇವಾಲಯದ ಬೈಲಿನಲ್ಲಿ ಹಲವು ಗಿಡಗಳಿರುವವು; 
ಮತ್ತೊಂದು ದೇವಾಲಯದ ನೆರೆಯಲ್ಲಿ ಮನೆಗಳಿರುವವು. ಇದನ್ನು ದಾಟ್ಕಿ 
ಕೊಂಚ ಮುಂದೆ ನಾಲ್ಕು ಹೆಜ್ಜೆ ಹೋದರೆ, ಮತ್ತೂ ಒಂದು ಹೆಬ್ಬಾಗಿಲ್ಕು 
ಅಲ್ಲದೆ ಊರಿಗೆ ಸುತ್ತು ಹಾಕುವ ಒಂದು ಕೋಟಿ. ಇದರೊಳಗಿಂದ ನಡೆದು 
ಮುಂದೆ ಸಾಗಿದರೆ, ಅರಮನೆಗೆ ಹೋಗುವ ಬೀದಿ ಬರುವದು. ಅಲ್ಲಿಂದ 
ಮನೆಗಳ ಸಾಲು ಹತ್ತುವದು. ಇವು ದಂಡನಾಯಕರು, ದಳವಾಯಿಗಳು, 
ಸಿರಿವಂತರು ಮೊದಲಾದವರಿಗೆ ಸಂಬಂಧಿಸಿರುವದರಿಂದ ಬಹು ಅಂದಚಂದಾ 
ಗಿಯೂ ಅಚ್ಚುಕಟ್ಟಾಗಿಯೂ ಕಟ್ಟಿಲಾಗಿವೆ. ಒಂದರಂತೆ ಇನ್ನೊಂದು ಮನೆ 
ಯಿಲ್ಲ. ಎಲ್ಲವೂ ವಿವಿಧ ಮಾದರಿಗಳಿಂದ ಕಟ್ಟಿಲ್ಬಟ್ಟಿದ್ದು, ಮನೆಗಳಿಗೆ ಹಚ್ಚೆದ 
ಬಗೆಬಗೆಯ ಬಣ್ಣಗಳು ನೋಟಕರ ಮನಸ್ಸನ್ನು ಸೆಳೆಯತ್ತವೆ. ಇವು 
ಗಳನ್ನು ನೋಡುತ್ತ ಮುಂದೆ ನಡೆದರೆ, ಅಲ್ಲಿ ಮತ್ತೊಂದು ದೊಡ್ಡ ಬಾಗಿಲು: 
ಅದರೊಳಗೆ ವಿಶಾಲವಾದ ಬೈಲು; ಅಲ್ಲಿಯೇ ಭವ್ಯವಾದ ಅರಮನೆ. 
ಅರಮನೆಯ ಎದುರು ದಿಕ್ಕಿಗೆ ಮತ್ತೊಂದು ಬೀದಿ ಹೋಗುವದು. ಆ ಬೀದಿ 
ಯಿಂದ ಬಂಡಿಗಳು-ಗಾಡಿಗಳು ಊರೊಳಗೆ ನಡೆದಿರುವವು. 


ಈ ಬೀದಿಯಿಂದ ಮುಂದಕ್ಕೆ ಸಾಗಿದರೆ, ಕೆಲವು ಅಂತರದ ಮೇಲೆ 
ಅಗಲವೂ ಅಂದವೂ ಆದ ರಾಯಬೀದಿ ಬರುವದು. ಅಲ್ಲಿ ಒಳ್ಳೊಳ್ಳೆಯ 
ಸಿರಿವಂತ ವರ್ತಕರು ಇರುವ ಮನೆಗಳು ಕಾಣಿಸುವವು. ಕೆಲವು ಗುಡಿಗಳಿವೆ. 
ಮನೆಗಳ ಪಕ್ಕದಲ್ಲಿಯೇ ರತ್ನ, ಹವಳ ಮಾಣಿಕ್ಯ, ಮುತ್ತು, ಬಂಗಾರ-ಬಿಳ್ಳಿ 
ಮಂತಾದ ಬೆಲೆಯುಳ್ಳ ಸರಕುಗಳನ್ನು ಮಾರುವ ಚಿನಿವಾರ ಕಟ್ಟಿ; ಅಲ್ಲಿ 
ಅಂಗಡಿಗಳನ್ನು ಹಚ್ಚಿರುವರು. ಈ ನಗರಕ್ಕೆ ಪ್ರತಿಯೊಂದು ದೂರದೂರಿನ 
ಜನಾಂಗದ ವರ್ತಕರು ವ್ಯಾಪಾರಕ್ಕಾಗಿ ಬಂದಿರುವದನ್ನು ನಾವು ನೋಡ 
ಬಹುದು. ವಜ್ರ, ಹೆವಳೆಗಳ ವ್ಯಾಪಾರ ಬಹೆಳ ನಡೆಯುವದು. ಜವಳಿಯ 
ಅಂಗಡಿಗಳು ಅದೇ ಸಾಲಿನಲ್ಲಿ ಇರುವವು. ಈ ಪೇಟೆಯಲ್ಲಿ ಇಂತಹ 


ಲಳ ಕನ್ನಡ ನಾಡಿನ ಕಥೆಗಳು 


ಸಾಮಾನು ಸಿಗುವದಿಲ್ಲವೆಂದು ಹೇಳಲಿಕ್ಕಾಗದು. ದಿನಾಲು ಸಜೆಗೆ 
ಮಾರಾಟಕ್ಕಾಗಿ ಕುದುರೆ, ಮುಂತಾದ ಉಪಯುಕ್ತ ಪ್ರಾಣಿಗಳಲ್ಲದೆ, ಲಿಂಬೆ 
ಹಣ್ಣು, ಕಂಚೀಕಾಯಿ, ಕಿತ್ತಳೇಹಣ್ಣು ದ್ರಾಕ್ಷೆಹಣ್ಣು, ಮುಂತಾದ ಹಣ್ಣು 
ಹಂಪಲಗಳ ಸಂತೆ ನೆರೆದಿರುವದು. ಈ ಪೇಟಿಯ ಕೊನೆಯಲ್ಲಿ ಇನ್ನೊಂದು 
ಅಗಸೆ ಬಾಗಿಲು ಬರುವದು. 

ಅದನ್ನು ದಾಟ ಮುಂದರಿದಕ್ಕೆ ಆ ಬೀದಿಯಲ್ಲಿ ನಿಮಗೆ ನಾನಾತರದ 
ಕೈಗಾರಿಕೆಯ ಜನರ ಮನೆಗಳು ತೋರುವವು. ಅಲ್ಲಿ ಎರಡು ಚಿಕ್ಕ ದೇವಾ 
ಲಯಗಳಿರುವವು; ಆದರೂ ದೊಡ್ಡ ದೊಡ್ಡ ದೇವಾಲಯಗಳೆಂಬವು ಬಹು 
ಶರವಾಗಿ ಊರ ಹೊರಗೆ ಇರುವವು. ಬೀದಿಯ ಕಡೆಯ ಭಾಗದಲ್ಲಿ ಅರಬರ 
ದಂಡಾಳುಗಳ ಮನೆಗಳಿರುವವು. 

ನಾನೊಂದು ಎತ್ತರವಾದ ದಿನ್ನೆಯನ್ನೇರಿ, ಊರು ಎಷ್ಟು ದೊಡ್ಡ 
ದಿರುವದೆಂಬದನ್ನು ನೋಡಿದಾಗ, ನನ್ನ ಕಣ್ಣಿಗೆ ನಗರದ ಎಲ್ಲ ಭಾಗವು 
ಗೋಚರಿಸಲಿಲ್ಲ, ಕಾಣಿಸಿದಷ್ಟು ಭಾಗವು ರೋಮ ಪಟ್ಟಿಣದಷ್ಟು ಸುಂದರ 
ವಾಗಿರುವಂತೆ ಎನಿಸಿತು. ನಗರದ ಹೊರಭಾಗದಲ್ಲಿ ಸರೋವರಗಳ್ಳುಕೆರೆಗಳು, 
ಹಲನೆಜೆಯಲ್ಲಿ ಮಾವಿನ ತೋಪುಗಳು ಕಂಗೊಳಿಸುತ್ತಿರುವವು. ಅರಮನೆಯ 
ನೆರೆಯಲ್ಲಿಯೇ ತೆಂಗಿನ ಬನ, ಹಣ್ಣಿನ ತೋಟಗಳಿರುವವು. ನಗರದ ಜನರಿಗೆ 
ಬೇಕಾಗುವಷ್ಟು ನೀರು ಎರಡು ಕೆರೆಗಳಿಂದ ಒದಗುತ್ತದೆ. ಇಡಿಯ ನಗರವೇ 
ವಿಧವಿಧದ ಗಿಡಮರಗಳಲ್ಲಿ, ತೋಟಪಟ್ಟಿಗಳಲ್ಲಿ ಮುಚ್ಚಿರುವಂತೆ ಇದೆ. 

ಜಗದಲ್ಲಿರುವ ಅತ್ಯಂತ ಹಿರಿದಾದ ಪಟ್ಟಣಗಳಲ್ಲಿ ಇದೊಂದು. 
ಊರೊಳಗಿನ ಜನರ ಲೆಕ್ಕಮಾಡಲಿಕ್ಕೆ ಬರುವಂತಿಲ್ಲ. ನಗರವೆಂಬುದು ಜನ 
ರಿಂದಲೂ ಆನೆಗಳಿಂದಲೂ ತುಂಬಿ ಕಿಕ್ಕಿರಿದಿದೆ. ಊರೊಳಗೆ ಅಕ್ಕಿ, ಗೋದಿ, 
ಜವೆಗೋದಿ, ಬೇಳೆ, ಕಡಲೆ, ಮುಂತಾದ ಕಾಳುಕಡಿಗಳ ದೊಡ್ಡ ದೊಡ್ಡ 
ಉಗ್ರಾಣಗಳಿದ್ದು ಕಾಳು-ಕಡಿ ಬಲು ಅಗ್ಗವಾಗಿವೆ. ಗೋದಿಯನ್ನು ಅರಬರ 
ಹೊರ್ತು ಇನ್ನಾರೂ ದಿನಾಲು ಅಉಣ್ಣುವದಿಲ್ಲ. ಬೀದಿಗಳಲ್ಲಿ-ಪೇಟಿಗಳಲ್ಲಿ 
ಸರಕು-ಸಾಮಾನುಗಳನ್ನು ಹೇರಿಕೊಂಡು ನೂರಾರು ಎತ್ತುಗಳು ಹೋಗ- 
ಬರುವ ಗದ್ದಲ ನಡೆದಿರುತ್ತದೆ. ಎಷ್ಟೋ ಬೀದಿಗಳಲ್ಲಿ ಜನರ ದಟ್ಟಣೆಯ 
ಮೂಲಕ ಹಾಯಲಿಕೆ ದಾರಿ ಇರುವದಿಲ್ಲ. 


ವಿಜಯನಗರ ರಾಯರ ಕಾಲನ ಮಹಾನವಮಿ ಉತ್ಸವ ಲಖಿ 


ಅಬ್ಬುರ ರಜಾಕ ಎಂಬ ಪ್ರವಾಸಿಯು ಬರೆಯುವದು. -ವಿಜಯನಗರೆ 
ದಂತಹ ಸುಂದರ ವಿಶಾಲ ನಟ್ಟಣವು ಈ ಪೃಥ್ವಿಯ ಮೇಲೆ ಇರುವದನ್ನು 
ನಾನು ನೋಡಿಲ್ಲ; ಕೇಳಿಲ್ಲ. ಇಲ್ಲಿಯ ರಾಯನ ಕೈಯಲ್ಲಿ ೩೦೦ ಬಂದರ 
ಗಳಿವೆ. ಮೂರು ತಿಂಗಳು ಒಂದೇಸವನೇ ವಯಣ ಮಾಡಿದರೂ ಇವನೆ 
ರಾಜ್ಯವಿಸ್ತಾರ ಮುಗಿಯುವದಿಲ್ಲ. ಈತನಲ್ಲಿ ೧೧ ಲಕ್ಷ ಸೈನ್ಯಬಲನಿದೆ. ಇಂಥ 
ವೈಭವಸಂಪನ್ನ ಅರಸನನ್ನು ಕಾಣುವದೇ ಅಪರೂಪ. ಅರಮನೆಯ ಮುಂದೆ 
ಪಗಡಿಯ ಸಟ್ಟಿದಂತೆ ಎದುರು-ಬದುರು ನಾಲ್ಕು ದಿಕ್ಕಿಗೆ ಪೇಟೆಯ ಸಾಲು 
ಇರುವವು. ಉತ್ತರಕ್ಕೆ ಅರಸನ ಮನೆ ಇರುತ್ತದೆ. ಪೇಟೆಯಲ್ಲಿ ಎಲ್ಲಿ ನೋಡಿ 
ದರೂ ಗುಲಾಬಿಯ ಹೊಗಳು ರಾಶಿರಾಶಿಯಾಗಿ ಮಾರಾಟಕ್ಕಾಗಿ ಇಡಲ್ಪಟ್ಟಿ 
ರುವವು. ಇಲ್ಲಿಯ ಜನರಿಗೆ ಹೂವಿನ ಸೊಗಸು ವಿಶೇಷವಾಗಿದೆ. 


ಕಿಣಿ 
ವಿಜಯನಗರ ರಾಯರ ಕಾಲದ 


ಮಹಾನವಮಿ ಉತ್ಸವ 


[ ವಿಜಯನಗರ ರಾಯರೆ ಕಾಲದಲ್ಲಿ ಮಹಾನನನಿಿಯೆ ಉತ್ಸವವು ಎಷ್ಟು 
ವಿಜೃಂಭಣೆಯಿಂದ ವಿಜಯನಗರದ ಅರಸರಿಂದ ನಡಿಸಲ್ಪಡುತ್ತಿತ್ತೆಂಬದನ್ನು ಪರ 
ದೇಶದ ಇತಿಹಾಸಕಾರರು ನೋಡಿ ಬರೆದಿಟ್ಬಿರುವರು. ಅವರಲ್ಲಿ ಅಬ್ದುರ ರರುಾಳ್‌ 


ಎಂಬ ಪ್ರವಾಸಿಯು ಬರೆದಿಟ್ಟ ವರ್ಣನೆಯನ್ನು ಕನ್ನಡಿಸಿ ಕೊಡಲಾಗಿದೆ. ] 


ನಿಜಯನಗರದ ಅರಸೆನು ಮಹಾನವಮಿಯ "ಉತ್ಸವದ ದೆಸೆಯಿಂದ 
ತನ್ನ ಸಾಮ್ರಾಜ್ಯದಲ್ಲಿಯ ಎಲ್ಲ ಸರದಾರರನ್ನೂ, ಸಾಮಂತರನ್ನೂ, ರಾಜ 
ಧಾನಿಗೆ ಕರೆಕಳಿಸುವನು. ಆ ಸಾಮಂತರು, ಸರದಾರರು ಮೂರು-ನಾಲ್ಕು 
ತಿಂಗಳಿಂದ ಪ್ರವಾಸಮಾಡುತ್ತ ವಿಜಯನಗರಕ್ಕೆ ಬಂದು ತಲ್ಬುವರು. 
ಅವರು ತಮ್ಮ ಸಂಗಡ ಸಮುದ್ರದ ತೆರೆಗಳಂತೆ ಹೊಯ್ದಾಡುವಂಥ ಮತ್ತು 
ಮೋಡಗಳಂತೆ ಗುಡುಗುವ ಸಾವಿರಾರು ಆನೆಗಳನ್ನು ತಮ್ಮ ಸಂಗಡ ತರು 


ಲ ಕನ್ನಡ ನಾಡಿನ ಕಥೆಗಳು 


ತ್ರಿದ್ದರು. ಆನೆಗಳ ಹಣೆ, ಸೊಂಡೆ, ಕಿವಿಗಳ ಮೇಲೆ ನಾನಾ ಬಗೆಯ ಬಣ್ಣ 
ಗಳಿಂದ ಚಿತ್ರಗಳನ್ನು ತೆಗೆದಿರುತ್ತಿದ್ದರು. ಅವುಗಳ ಮೇಲೆ ಮಾವುತರು 
ಕುಳಿತಿರುತ್ತಿದ್ದರು. 

ಮಹಾನವಮಿಯ ಉತ್ಸವಕ್ಕಾಗಿಯೇ ಎಂದು ಅರಮನೆಯ ವಿಶಾಲ 
ವಾದ ಅಂಗಳಲ್ಲಿ ದೊಡ್ಡ ದೊಡ್ಡ ಮತ್ತು ಎತ್ತರವಾದ ಕಂಬಗಳದೊಂದು 
ಮಂಟಿಸ ಮಂಟಪದ ಒಳ ಮೈಯನ್ನು ಕಿರಮಂಜಿ, ಹಸರು, ಹಾಗೂ 
ಬೇರೆ ಅಂದ-ಚಂದ ಬಣ್ಣದ ಬಟ್ಟೆಗಳಿಂದ ಬುಡದಿಂದ ತುದಿಯ ವರೆಗೆ ಹೊದಿ 
ಸಿದ್ದರು. ಹಂದರವು ಒಂಭತ್ತು ಅಂತಸ್ತುಗಳುಳ್ಳದ್ದು. ಅದನ್ನು ಬಗೆ ಬಗೆಯ 
ಸುಂದರವಾದ ಒಡವೆಗಳಿಂದ ಅಲಂಕರಿಸಿದ್ದರು. ಒಂಭತ್ತನೆಯ ಅಂತಸ್ತಿನಲ್ಲಿ 
ಅರಸನ ಸಿಂಹಾಸನವು ಇದ್ದಿತು. ಅಲ್ಲಲ್ಲಿ ಕಣ್ಣಿಗೆ ಮನೋಹರವಾಗಿ ಕಾಣು 
ವಂಥ ಬಟ್ಟೆಗಳ ಪರದೆಗಳನ್ನು ಇಳಿಬಿಟ್ಟಿದ್ದರು. ಪರದೆಗಳ ಮೇಲೆ ವಿಧ 
ವಿಧದ ಕುಸುರಿನ ಮತ್ತು ಹೊಬಳ್ಳಿಗಳ ಕಸೂತಿಗಳನ್ನು ತೆಗೆದಿದ್ದರು. 

ಅರಸನ ಸಿಂಹಾಸನವು ಬಹು ದೊಡ್ಡದು. ಅದು ಬಂಗಾರದಿಂದ 
ಮಾಡಲ್ಪಟ್ಟಿದ್ದು, ತರತರದ ಹೊಳೆಯುವ ರತ್ನಗಳನ್ನು ಆದರಲ್ಲಿ ಕೂಡ್ರಿ 
ಸಿದ್ದರು. ಶಿಲ್ಪಿಗರು ಅದರಲ್ಲಿ ಮಾಡಿದ ಕೈ ಕೆಲಸವನ್ನು ನೋಡಿದರಂತೂ 
ಜಗತ್ತಿನಲ್ಲಿ ಯಾವ ಅರಸರಲ್ಲಿ ಅಂತಹ ಸಿಂಹಾಸನ ಸಿಕ್ಕಲಾರದು. ಅದರ 
ಎರಡೂ ಮಗ್ಗಲಿಗೆ ಸಿಂಹಗಳ ಪ್ರತಿಮೆಗಳಿರುವವು. ಸಿಂಹಾಸನದ ಮೇಲು 
ಗಡೆಯಲ್ಲಿ ಒಂದು ದೇವತಾ ಮೂರ್ತಿಯಿದೆ. ಅದು ಚಿನ್ನದ್ದಿದ್ದು, ಅದರ 
ಮೇಲೆ ಗುಲಾಬಿ ಹೂವಿನ ಸುಳಿಗಳನ್ನು ಕೆತ್ತಲಾಗಿದೆ. 

ಅರಸನು ಬೆಳಿಗ್ಗೆ ಸ್ನಾನ ಮುಂತಾದವುಗಳನ್ನು ತೀರಿಸಿಕೊಂಡು 
ದೇವರ ಪೂಜೆ-ಪ್ರಾರ್ಥನೆಗಳನ್ನು ಮುಗಿಸಿಕೊಂಡು ಹೊರಗೆ ಬರುವನು. 
ಅವನ ಮುಮ್ಮಗ್ಗಲಿಗೆ`ಒಂದು ಕಡೆ ಸಾಮಂತರೂ ಸರದಾರರೂ ಇನ್ನೊಂದು 
ಮಗ್ಗಲಿಗೆ ಪರದೆಯಲ್ಲಿ ನಾಯಕಸಾನಿಯರು ಕುಳಿತಿರುವರು. ಅರಸನ 
ಬೆನ್ಸಿಂಜೆ ಒಬ್ಬ ಬ್ರಾಹ್ಮಣನು ಗುಲಾಬಿಯ ಹೂವುಗಳ ಒಂದು ಬುಟ್ಟಿ 
ಯನ್ನು ತರುವನು. ಮುಂದೆಯೇ ಸಿಂಗರಿಸಲ್ಪಟ್ಟು ನಿಂತಿರುವ ಪಟ್ಟಿ 
ದಾನೆ, ಪಟ್ಟದ ಕುದುರೆಯಮೇಲೆ ಮೂರುಹಿಡಿ ಹೂಗಳನ್ನೆ ರಚಿ, ತಿರುಗಿ 
ಬಂದು ಸಿಂಹಾಸನಕ್ಕೆ ನಮಸ್ಕರಿಸಿ ಕುಳಿತುಕೊಳ್ಳುವನು. ಸಾಮಂತರು- 


ವಿಜಯನಗರ ರಾಯರ ಕಾಲದ ಮಹಾನವಮಿ ಉತ್ಸವ ೪೭೬ 


ಸರದಾರರು ಬಂದು ಅರಸನಿಗೆ ನಮಸ್ಕಾರಮಾಡಿ, ತಮ್ಮತಮ್ಮ ಕಾಣಿಕೆ 
ಗಳನ್ನೊ ಸ್ಪಿಸುವರು, 

ಮತ್ತೆ, ಮಧ್ಯಾಹ್ನ ಮೂರುಗಂಟಿಗೆ ಉತ್ಸವದ ಕೆಲಸ ಪ್ರಾರಂಭ 
ಬಾಗುವದು. ಅರಸನು ಬಂದು ಕುಳಿತ ಮೇಲೆ ಎಲ್ಲರೂ ಸಲಾಂ 
ಮಾಡುವರು. ಜಟ್ಟಿಗಳು, ನಾಯಕಸಾನಿಯರು ಅರಸನ ಎದುರಿನಲ್ಲಿಯೇ 
ಕುಳಿತು ಎಲೆಯಡಿಕೆ ಹಾಕಿಕೊಳ್ಳುತ್ತಿರುವರು. ಇದರ ಹೊರ್ತು ಇನ್ನಾ 
ರಿಗೂ ಎಲೆಯಡಿಕೆ ಹಾಕಿಕೊಳ್ಳಲು ಹಕ್ಕು ಇಲ್ಲ. 


ಅರಸನ ಮೈ ಯಲ್ಲಿ ಬಿಳೆಯ ಬಟ್ಟಿ ಗಳಿದ್ದು, ಅವುಗಳ ಮೇಲೆ ಜರದ 
ಹೂಬಳ್ಳಿಗಳ ಕಸೂತಿಯ ಕೆಲಸ ಮಾಡಲ್ಪಟ್ಟಿದೆ. ಕೊರಳಲ್ಲಿ ಮುತ್ತು-ರತ್ನ 
ಗಳ ಸರಗಳು. ಸುತ್ತುಮುತ್ತಲೂ ಸೇವಕರ ತಂಡವು ನಿಂತಿರುವದು. 
ಒಬ್ಬರ ಕೈಯಲ್ಲಿ ಎಲೆಯಡಿಕೆಯ ಡಬ್ಬಿ, ಇನ್ನೊಬ್ಬರ ಕೈಯಲ್ಲಿ ಅರಸನ 
ಖಡ್ಗ, ಮತ್ತೊಬ್ಬನ ಕೈಯಲ್ಲಿ ಜೌರ-ಹೀಗೆ ಒಬ್ಬೊಬ್ಬರ ಕೈಯಲ್ಲಿ 
ಒಂದೊಂದು. 

ಮೊದಲು ದಂಡನಾಯಕರು ತಮ್ಮ ಕೈಯಲ್ಲಿ ಢಾಲು-ಕತ್ತಿಗಳನ್ನು 
ತೆಗೆದುಕೊಂಡು ಬರುವರು; ಅನಂತರ, ಬಿಲ್ಲುಗಾರರು ಬರುವರು. ಜಟ್ಟಿಗಳ 
ಕುಸ್ತಿಯ ಆಟ ನಡೆಯುವದು. ಜಟ್ಟಿಗಳು ಜೀವದ ಪರವೆ ಇಲ್ಲದೆ, ಒಬ್ಬರ 
ನ್ನೊಬ್ಬರು ಗಾಯಗೊಳಿಸುವರು. ಅಷ್ಟೊತ್ತಿಗೆ ಸಂಜೆಯಾಗುವದು. 

ಕತ್ತಲೆಯಾಗಹತ್ತಿದೊಡನೆ ಅಳುಗಳು ದೀವಟಗೆಗಳನ್ನು ಹೆಚ್ಚುವರು. 
ಅರಿನೆಯ ಉಂಡಿಗಳನ್ನು ಎಣ್ಣೆಯಲ್ಲಿ ಅದ್ದಿ ಬೆಂಕೆಹಚ್ಚಿ, ಕೋಟಿಯ ಗೋಡೆ 
ಗಳ ಮೇಲೆ ಇಡುವರು. ಇವುಗಳ ಬೆಳಕಿನಿಂದ ರಾತ್ರಿ ಎಂಬುದು ಹಗ 
ಲಾಗಿ ಕಾಣುವದು. ಆಗ ಹಲವು ಬಗೆಯ ಆಟೀ ನೋಟಗಳು ನಡೆಯುವವು. 
ಆಮೇಲೆ ನಾನಾತರದ ಮದ್ದು ಸುಡುವ ಕೆಲಸ ಸಾಗುವದು. 

ಇಷ್ಟಾದನಂತರ, ದಳವಾಯಿಗಳು ಅಲಂಕರಿಸಿದ ತಮ್ಮ ರಥಗಳನ್ನು, 
ದಂಡನಾಯಕರು ಸಿಂಗರಿಸಿದ ತಮ್ಮ ಕುದುರೆಗಳನ್ನು, ಅರಸನಿಗೆ ತೋರಿಸಿ 
ಅವುಗಳನ್ನು ಪಟ್ಟಿದಾನೆಯ ಮಗ್ಗಲಲ್ಲಿ ಸಾಲಾಗಿ ನಿಲ್ಲಿಸುವರು. ಆಮೇಲೆ 
ಆನೆಗಳು ಬರುವವು. ಅವು ಅರಸನಿಗೆ ನಮಸ್ಕಾರಮಾಡಿ ತೆರಳುವವು. 


ಲಲ ಕನ್ನಡ ನಾಡಿನ ಕಥೆಗಳು 


ನವರಾತ್ರಿಯ ಒಂಭತ್ತು ದಿನವೂ ಈ ಮೇರೆಗೆ ಉತ್ಸವಗಳು ನಡೆಯುವವು. 
ಮಹಾನವಮಿಯ ದಿನ ಅರಸನು ತನ್ನ ದಂಡು-ದಳದ ನಿರೀಕ್ಷಣೆ ಮಾಡು 
ವನು. ವರ್ಷದ ವಾಡಿಕೆಯಂತೆ, ರಾಜಧಾನಿಯಿಂದ ಸ್ವಲ್ಪ ಅಂತರದಲ್ಲಿ 
ರಾಯನು ತನ್ನ ರಾಹುಟಿಯನ್ನು ಕಟ್ಟಲಿಕ್ಕೆ ಆಜ್ಞಾಪಿಸುವನು. ಅಲ್ಲಿ ಮೊದಲು 
ಒಂದು ದೇವತೆಯನ್ನು ತಂದು ಸ್ಟಾಪಿಸುವರು. ಈ ಶಿಬಿರದಿಂದ ಅರಮನೆಯ 
ವರೆಗೆ ದಂಡನಾಯಕರು ತಮ್ಮತಮ್ಮ ದಂಡಿನನರನ್ನು ಒಬ್ಬರ ಹಿಂಜೊಬ್ಬ 
ರನ್ನು ಸಾಲಾಗಿ ನಿಲ್ಲಿಸುವರು. ಹೀಗೆ ನೋಡಿದಲ್ಲಿಲ್ಲ ದಂಡಾಳುಗಳೇ ಕಾಣಿಸು 
ತ್ರಿದ್ದರು. ಇದು ಬ್ಛೆಲ ಅದು ತೆಗ್ಗು, ಅದು ದಿನ್ನೆ ಎಂಬುದರ ಗುರುತು 
ಕೂಡ ಹತ್ತದಂತೆ ಪ್ರದೇಶವು ಮಹಾಸಾಗರದಂತೆ ಕಂಡು ಜನರಿಂದ ತುಂಬಿರು 
ತ್ತಿತ್ತು. ಮೊತ್ತಮೊದಲು ಎಲ್ಲಕ್ಕೂ ಮುಂದೆ ಕಾಲಾಳುಗಳ ಸಾಲು ಅವರ 
ಹಿಂದೆ ಕುದುರೆ ಸವಾರರ ಪಂಕ್ತಿ, ಅವರ ಹಿಂದೆ ಆನೆಗಳ ಸಾಲು, ಈ ಸೇನಾ 
ವ್ಯೂಹದೊಳಗೆ ಪ್ರತಿಯೊಬ್ಬ ನಾಯಕನು ತನ್ನ ದಂಡಿನ ಹತ್ತಿರವೇ ಇರ 
ಬೇಕಾಗುತ್ತಿತ್ತು. ಕುದುರೆಯೆ ಸವಾರರ ಮುಂದಲೆಯಲ್ಲಿ ಕೆಲವು ಚೊಕ್ಕ 
ಬೆಳ್ಳಿಯ, ಕೆಲವು ಬೆಳ್ಳಿಯ ಮುಲಾಮು ಮಾಡಿದ ವಟ್ಟಿಗಳಿರುತ್ತಿದ್ದವು. 
ಅವುಗಳಿಗೆ ಬಗೆಬಗೆಯ ಬಣ್ಣದ ರೇಶ್ಮೆ ಹುರಿಮಾಡಿದ ಕರಿಗಳಿರುತ್ತಿದ್ದವು. 
ಕೆಲವರು ತಮ್ಮ ಮುಂದಲೆಗೆ ಕಟ್ಟಿರುವ ಪಟ್ಟಿಯ ಸುತ್ತಲೂ ಬೆಲೆಯುಳ್ಳ 
ಹರಳು-ಕಲ್ಲುಗಳನ್ನು ಕೂಡ್ರಿಸಿರುತ್ತಿದ್ದರು. ಈ ಸವಾರರ ಕುದುರೆಗಳ 
ಮುಂದಲೆಯ ಪಟ್ಟಿಯ ಮೇಲೆ ಹಾವು, ಗರುಡ, ಹುಲಿ ಮುಂತಾದ ಪ್ರಾಣಿಗಳ 
ಗೊಂಬೆಗಳಿರುತ್ತಿದ್ದವು. 


ನಾನು ಮೊದಲು ಜೇಳಿರುವಂತೆ, ಅರಸನು ಬಳೆಯ ರೇಶ್ಮೆಯ ಬಟ್ಟಿ 
ಗಳನ್ನು ಹಾಕಿಕೊಂಡು ಕುದುರೆಯನ್ನೇರಿ ಅರಮನೆಯಿಂದ ಹೊರಡುವನು. 
ಅವನ ಮೇಲೆ ಇಬ್ಬರು ಛತ್ರಗಳನ್ನು ಹಿಡಿದಿರುವರು. ಅರಸನ ಗುಂಟ ಬದಿ 
ಯಲ್ಲಿಯೇ ಕುಲಜೀವತೆಯ ಮೂರ್ತಿಯ ಪಲ್ಲಕ್ಕಿಯನ್ನು ಹದಿನಾರು ಜನರು 
ಹೊತ್ತುಕೊಂಡು ನಡೆದಿರುವರು. ಅರಸನ ಮುಂದೆ ಇಪ್ಪತ್ತು ಸಿಂಗರಿಸಲ್ಪಟ್ಟ 
ಕುದುರೆಗಳು ಆನೆಗಳು ನಡೆದಿರುವವು. ಇವುಗಳ ಮುದೆ ಸೈನಿಕರ 
ತಂಡಗಳು, ಅಲ್ಲದೆ ಲಕ್ಷಗಟ್ಟಲೆ ನೋಟಕರು, ಇವೆಲ್ಲವುಗಳಿಂದ ಇಡಿಯ 
ಜಗವೇ ಅಲ್ಲಿ ಒಟ್ಟು ಗೂಡಿರುವಂತೆ ಕಾಣಿಸುತ್ತಿದ್ದಿತು. 


ದೇವಾಲಯಗಳೇ-ನಿದ್ಯಾಲಯಗಳು ೮೯ 


ಈ ಮೆರವಣಿಗೆಯು ಹಿಂದೆ ಹೇಳಿದ ಶಿಬಿರದ ವರೆಗೆ ಹೋದ 
ಮೇಲೆ, ಅಲ್ಲಿಳಿದು ಅರಸನು ಪೂಜೆ-ವ್ರಾರ್ಥ ನಾದಿಗಳನ್ನು ನಡೆಯಿಸು 
ವನು. ಅಲ್ಲಿಂದ ಮುಂದೆ ಅದೇ ಮೆರವಣಿಗೆಯಿಂದ ಅರಮನೆಗೆ ತಿರುಗು 
ವನು. ಅರಮನೆಗೆ ಬಂದು ತಲ್ಫ್ಪಿದನಂತರ ಎಲ್ಲ ದಂಡಿನವರು ತಮ್ಮ 
ತಮ್ಮ ಬೀಡುಗಳಿಗೆ ಹೋಗುವರು. 

ನವರಾತ್ರಿಯ ಉತ್ಸವ ಮುಗಿದನಂತರ ಅರಸನು ತನ್ನ ಸಾಮಂತ 


ರನ್ನು ನರದಾರರನ್ನು, ದಂಡನಾಯಕರನ್ನು, ಸಿಪಾಯರನ್ನು, ಆಟಗಾರ 
ರನ್ನು, ಹಿಂಡುಗಾರರನ್ನು ಓಲಗಕ್ಕೆ ಕರೆಯಿಸಿ, ಅವರವರ ಯೋಗ್ಯತೆ 


ಯಂತೆ, ಅವರವರಿಗೆ ಉಡುಗರೆಗಳನ್ನೂ ನದಕಗಳನ್ನೂ ಕಾಣಿಕೆಯಾಗಿ 
ಕೊಟು, ಮರ್ಯಾದೆ ಮಾಡುವನು. 


ತಿ 
ದೇನಾಲಯ ಗಳೇ-ವಿದ್ಯಾಲಯಗಳು 


[ಪ್ರಾಚೀನ ಕರ್ನಾಟಕದಲ್ಲಿ ದೇವಾಲಯ, ಬ್ರಾಹ್ಮಣರ ಅಗ್ರಹಾರ, ವೀರಶೈ ವರ 
ಮರೆ ಮೊದಲಾದ ಸ್ಯ ಳಗಳಲ್ಲಿ ಶಾಲೆ-ನಿದ್ಯಾಲಯಗಳಿರುತ್ತಿದ್ದ ವು. ೫೫/8, 
ದಂಡನಾಯಕರಾಗಲಿ ಗಳಿಗೆ ಭೂಮಿಯನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು. 
ಈ ಸಂಸ್ಥೆಗಳು ಎಸ್ಟು ಜನೋಪಯೋಗಿಯಾಗಿದ್ದನೆಂಬುದು ಕೆಳಗಿನ ಸಂಗತಿಯಿಂದ 
ಸ್ಪಷ್ಟ | ವಾಗುವದು. ಈ ವಿಷಯವನ್ನು 'ಎಸಿಗ್ರಾಫಿಕಾ ಕರ್ನಾಟಕ'ದ ಪುಸ್ತಕಗಳಿಂದ 
ಸಂಗ್ರ ಹಿಸಲಾಗಿದೆ ] 


ಕರ್ನಾಟಕದಲ್ಲಿ ಇಟಗಿ ಕುಪ್ಪತ್ತೂರು ಹರಿಹರ, ಬಳ್ಳಿಗಾವಿ, 
ಸಾಲೋಟಗಿ, ಕಳಸ, ಐಹೊಳೆ ಅಲ್ಲದೆ ಇನ್ನೆಷ್ಟೋ ಊರುಗಳಲ್ಲಿ ವಿದ್ಯಾ 
ಲಯೆಗಳಿದ್ದವೆಂದು ತಿಳಿಯುತ್ತದೆ. ರಾಷ್ಟ್ರಕೂಟ ಕೃಷ್ಣರಾಜನ ಕಾಲಕ್ಕೆ 
ಸಾಲೋಟಗಿ ಎಂಬೂರಲ್ಲಿ ಒಂದು ನಿದ್ಯಾಲಯನನ್ನು ಗ್ರಾಮಪತಿ ಚಕ್ರಾ 
ಯುಧನೆಂಬುವನು ಸ್ಥಾಪಿಸಿದ್ದನು. ಕೃಷ್ಣರಾಜನ ಮಂತ್ರಿಯಾದ 
ನಾರಾಯಣ ಎಂಬುವನು ವಿದ್ಯಾರ್ಥಿಗಳ ಹೊಟ್ಟಿ-ಬಟ್ಟಿಗೆ ಭೂಮಿಗಳನ್ನು 
ಕೊಟ್ಟಿದ್ದನು; ಅಲ್ಲದೆ ಊರೊಳಗಿನ ಜನರು ಮದುವೆ ಮುಂಜಿಗಳಲ್ಲಿ ಆ 


೯೦ ಕನ್ನಡ ನಾಡಿನ ಕಥೆಗಳು 


ವಿದ್ಯಾಲಯಕ್ಕೆ ಹಣ ಸಹಾಯ ಮಾಡಬೇಕೆಂದು ಗೊತ್ತುಮಾಡಿದ್ದನು. 
ಕಲಿಸುವ ಅಧ್ಯಾಪಕರಿಗೆ ಇರಲಿಕ್ಕೆ ಮನೆ, ಉಪಜೀವನಕ್ಕೆ ಹೊಲಗಳನ್ನು 
ಕೊಟ್ಟಿದ್ದನು. 

೬ನೆಯ ವಿಕ್ರಮಾದಿತ್ಯನ ದಂಡನಾಯಕನಾದ ಮಹಾದೇವನು ಇಟಿಗಿ 
ಯವನು; ಆದುದರಿಂದ ತನ್ನ ಹುಟ್ಟೊರೆಂದು ಅಲ್ಲಿ ತಾಯಿಯ ನೆನಸಿಗಾಗಿ 
ಚಂದಲೇಶ್ವರನ ಗುಡಿಯನ್ನು ಕಟ್ಟಿಸಿ ಅದರೊಳಗೆ ಒಂದು ಮಠವನ್ನು 
ಸ್ಥಾನಿಸಿದ್ದನು. ದೇವಾಲಯದ ಪೂಜೆ, ನ್ಫನೇದ್ಯಗಳಿಗಾಗಿಯೂ ಭೂಮಿ 
ಗಳನ್ನು ದಾನ ಕೊಟ್ಟನು. ಪೂಜಾರಿಗಳಿಗೆ ಇರಲಿಕ್ಟೆ ಮನೆಗಳನ್ನು ಕಟ್ಟ ಸಿ 
ದನು. ನಂದಾದೀವಿಗೆಗಾಗಿ ಎರಡು ಎಣ್ಣೆಯ ಗಾಣಗಳನ್ನು, ಒಂದು ತೋಟಿ 
ವನ್ನು ಕೊಟ್ಟನು ವೇದಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗಾಗಿ 
ಒಂದೊಂದು ಖಂಡುಗದಂತೆ ಕಾಳು ಸಿಗಬೇಕೆಂದು ನೂರಿಪ್ಪತ್ತು ಗದ್ಯಾಣ 
ಗಳನ್ನು ಮಹಾಜನರಲ್ಲಿ ಇಟ್ಟನು. 

ಕ್ರಿ.ಶ. ೧೧೫೧ರಲ್ಲಿ ಕೇಶವ ದಂಡನಾಯಕ ಎಂಬುವನು ತಾಳಗುಂದದ 
ಪ್ರಣವೇಶ್ವರ ದೇವಸ್ಥಾನಕ್ಕೆ ಕೆಲವು ಭೂಮಿಗಳನ್ನು ಕೊಟ್ಟಿನು. ಈ ಭೂಮಿ 
ಗಳನ್ನು ದೇವಸ್ಥಾನದ ಪರಿಚಾರಕರಿಗೂ ಪೂಜೆಯ ಖರ್ಚಿಗಾಗಿಯೂ, 
ಆರು ಜನ ಪಂಡಿತರ ಉಪಜೀವನಕ್ಕಾಗಿಯೂ ಉಪಯೋಗಿಸುತ್ತಿದ್ದರು. ಈ 
ಪಂಡಿತರಲ್ಲಿ ಕೆಲವರು ವೇದ-ಶಾಸ್ತ್ರ ಅಭ್ಯಾಸ ಹೇಳುತ್ತಿದ್ದರಲ್ಲದೆ, ಕೆಲವರು 
ಕನ್ನಡ ಕಲಿಸುವವರೂ ಇದ್ದರು. ಒಂದೊಂದು ವಿಷಯಗಳನ್ನು ಎಂಟೆಂಟು 
ಮಂದಿ ವಿದ್ಯಾರ್ಥಿಗಳಂತೆ, ೪೮ ಮಂದಿ ಓದುತ್ತಿದ್ದರು. 

ಕ್ರಿ. ಶ. ೧೦೫೮ರಲ್ಲಿ ಚಾಲುಕೃರಾಜನಾದ ಶ್ರೈೈಲೋಕ್ಯಮಲ್ಲನ ಆಳಿಕೆ 
ಯಲ್ಲಿ ದಂಡನಾಯಕ ಮಧುಸೂದನನು ನಾಗಾಂವಿಯಲ್ಲಿ (ಮಳಖೇಡದ 
ಹತ್ತರ) ತೈಪುರುಷ, ಮಧುಸೂದನ, ರಾಮೇಶ್ವರ ಎಂಬ ದೇವಸ್ಥಾನಗಳನ್ನು 
ಕಟ್ಟಿಸಿ ಒಂದು ಪಾಠಶಾಲೆಯನ್ನು ಸ್ಥಾಪಿಸಿದನು. ಮತ್ತು ಅದರಲ್ಲಿ ೨೦೦ 
ವಿದ್ಯಾರ್ಥಿಗಳು ವೇದವನ್ನು ಕಲಿಯುವಂತೆಯೂ, ೫೨ ವಿದ್ಯಾರ್ಥಿಗಳು ಶಾಸ್ತ್ರ 
ವನ್ನು ಕಲಿಯುವಂತೆಯೂ, ೬ ಮಂದಿ ಉಪಾಧ್ಯಯರುಗಳನ್ನೂ ೬ ಜನ 
ಸರಸ್ವತೀ ಭಾಂಡಾರಿಕರನ್ನೂ(ಪುಸ್ತಕಾಲಯದ ವ್ಯವಸ್ಥಾಪಕರನ್ನೂ)ಇಟ್ಟು ಸ 
ಇವೆಲ್ಲಕ್ಕೂ ತಕ್ಕಷ್ಟು ಭೂಮಿಯನ್ನು ಕೊಟ್ಟ ನೆಂದು ತಿಳಿಯುತ್ತದೆ. 


ದೇನಾಲಯಗಳೇ ನಿದ್ಯಾಲಯಗಳು ೯೧ 


ಬಳ್ಳಿ ಗಾವಿಯು ಮೈಸೂರ ಸಂಸ್ಥಾನದ ಶಿವಮೊಗ್ಗೆ ಜಿಲ್ಲೆಯಲ್ಲಿರುವ 
ಶಿಕಾರಿಪುರ ತಾಲೂಕಿನಲ್ಲಿದೆ. ಒಂದು ಕಾಲಕ್ಕೆ ಅಂದರೆ ೧೨ನೆಯ ಶತಮಾನ 
ದಲ್ಲಿ ಅದು " ಸಜ್ಜನನಿಧಿ, ಸಟ್ಟಣಿಂಗಳ ತವರ್ಮನೆ, ಸಾರಮೆನಿಪ್ಪಕೀರ್ತಿ 
ತದ್ವನನಿಧಿಮೇರೆಯಾಗೆ' ಇದ್ದಿತೆಂದು ಶಿಲಾಶಾಸನಗಳಿಂದ ತಿಳಿಯುತ್ತದೆ. 
ಅಲ್ಲಿ ಆಗ ಮೂರು ಪುರಗಳು, ಏಳು ಬ್ರಹ್ಮಪುರಿಗಳ್ಕು ಐದು ಮೂಲ ಮಠ 
ಗಳು; ಇವಲ್ಲದೆ ಕೇದಾರೇಶ್ವರ, ಭೇರುಂಡೇಶ್ವರ, ಅಗ್ನೀಶ್ವರ,ಕುಸುಮೇಶ್ವರ, 
ಕೇಶವ, ನರಸಿಂಹ ಮುಂತಾದ ದಿವ್ಯವಾದ ದೇವಾಲಯಗಳಿದ್ದುವು. ಮಠ 
ಗಳಲ್ಲಿಯೂ ದೇವಾಲಯಗಳಲ್ಲಿಯೂ ವೇದಾಭ್ಯಾಸ ನಡೆಯುತ್ತಿತ್ತು. 
ಕೋಡಿಯಮಠವೆಂಬುದು ಬಳ್ಳಿಗಾವಿಯ ದಕ್ಷಿಣಕ್ಕೆ ತಾನರಗೆರೆಯ ಹತ್ತರ 
ಇತ್ತು. ಈ ಮಠದಲ್ಲಿ ಕಾಳಾಮುಖಮತದ ರುದ್ರಶಕ್ತಿ, ಕ್ರಿಯಾಶಕ್ತಿ, ವಾಮ 
ಶಕ್ತಿ ಎಂಬ ಹಲವು ಜನ ಘನಸಂಡಿತರು,, ಯೋಗಿಗಳು ಅಧಿಪತಿಗಳಾಗಿ 
ದ್ದರು. ಅವರಿಗೆ ರಾಜಗುರು ಎಂಬ ಬಿರುದಿತ್ತು. ಅವರು ಹೊಯ್ಸಳ, 
ವಿಜಯನಗರ ಅರಸರಿಗೆ ಗುರುಗಳಾಗಿದ್ದರು. ಆ ಮಠದಲ್ಲಿ ವೇದ, ಶಾಸ್ತ್ರ 
ಗಳ ಅಭ್ಯಾಸ ನಡೆಯುತ್ತಿತ್ತು. 

ಮೇಲಾಗಿ, ಆ ಮಠವು ಕುರುಡ, ಕುಂಟ, ಕಿವುಡ, ದೀನ, ಬಾರಿಸು 
ವವರು, ಕೊಳಲೂದುವವರಿಗೂ, ಕೈಕಾಲು ಅದುವಾದವರಿಗೂ, ಏಕದಂಡಿ, 
ತ್ರಿದಂಡಿ, ಹಂಸ್ಕ ಪರಮಹಂಸ ಮೊದಲಾದ ಸನ್ಯಾಸಿಗಳಿಗೂ, ನಾನಾದೇಶ 
ದಿಂದ ಬರುವ ಭಿಕ್ಷುಕರಿಗೂ ಅನ್ನದಾನದ ಸ್ಥಾನವೂ ರೋಗದಿಂದ ಪೀಡಿತ 
ರಾದವರಿಗೆ ಆಸ್ಪತ್ರಿಯೂ, ಎಲ್ಲ ಪ್ರಾಣಿಗಳಿಗೆ ಅಭಯ ಕೊಡುವ ಸ್ಥಳವೂ 
ಆಗಿದ್ದಿತು. ತತ್ಕಾಲೀನ ರಾಜರು ಇಂತಹೆ ಮಠ-ದೇವಾಲಯಗಳಿಗೆ ಭೂಮಿ 
ದಾನ ಮಾಡುತ್ತಿದ್ದರು. ಅದರಿಂದಲೇ ಮಠ-ದೇವಾಲಯಗಳು 
ನಡೆಯುತ್ತಿದ್ದವು. 


೨ 


ತ್ನಿತ್ಟಿ 
ದಾಸವರ್ಯರಾದ 


ಶ್ರೀ ಪುರಂದರದಾಸರು 
(ಕ್ರಿ. ಶ. ೧೬ನೆಯ ಶತಮಾನ) 

(ಕರ್ನಾಓಿಕದ ಜನಜೀವನವನ್ನು ಬಹುಮಟ್ಟಗೆ ವನಿತ್ರಗೊಳಿಸಿದ ಕೆಲವು 
ಪ್ರಮುಖ ಸತ್ಪುರುಷರಲ್ಲಿ ಪುರಂದರದಾಸರೊಬ್ಬರು. ಇವರು ಮಾಡಿದ ಹಲವು ಹಾಡು 
ಗಳು ಮುದ್ರಿತವಾಗಿವೆ. ಜನರ ಬಾಯಲ್ಲಿನೆ. ಎಲ್ಲ ಜಾತಿಯ ಜನರೂ ಇನರ ಹಾಡುಗ 
ಳನ್ನು ಹಾಡಿ ಹಿರಿಹಿರಿ ಹಿಗ್ಗುವರು. ಈ ಚರಿತ್ರೆಯನ್ನು ಶ್ರ. ಬೆಲೂರ ಕೇಶವದಾಸರ 
ಭಕ್ತ-ವಿಜಯದಿಂದ ಸಂಗ್ರಹಿಸಲಾಗಿದೆ. ] 

ಪುಣೆಯ ಹತ್ತರ ಪುರಂದರಗಡ ಎಂಬುವದೊಂದು ದುರ್ಗವಿದೆ. ಈ 
ಪುರಂದರಗಡವೇ ನಮ್ಮ ಪುರಂದರ ದಾಸರ ಹುಟ್ಟೂರು. ಅಲ್ಲಿ ವರದಪ್ಪ 
ನಾಯಕ ಎಂಬ ಹೆಸರಿನ ಚಿನವಾರನಿದ್ದನು. ಅವನ ಹೊಟ್ಟಿ ಯಲ್ಲಿಯೇ 
ಪುರಂದರ ದಾಸರು ಹುಟ್ಟಿದರು. ದಾಸರ ಮೊದಲಿನ ಹೆಸರು ತ್ರೀನಿವಾಸ, 
ನಾಯಕರು ದೊಡ್ಡ ಸಿರಿವಂತರಾದುದರಿಂದ ಶ್ರೀನಿವಾಸನಿಗೆ ಆ ಕಾಲಕ್ಕೆ 
ಎಲ್ಲರೂ ಕಲಿಸುವಂತೆ ಸಂಸ್ಕೃತ ಆಭ್ಯಾಸಮಾಡಿಸಿದನು. ಮನೆಯ 
ಮಾತಂತೂ ಕನ್ನಡವೇ ಆಗಿತ್ತು. ಆಗ ಸಂಸ್ಕೃತವಲ್ಲದೆ ಬೇರೆ ಅಭ್ಯಾಸಕ್ಕೆ 
ಅನುಕೂಲವಿರಲಿಲ್ಲ; ಆದುದರಿಂದ ವರದಪ್ಪ್ಸನಾಯಕನು ಮಗನಿಗೆ ಊಟ 
ವಾದ ಮೇಲೆ ತನ್ನ ಮನೆತನದ ಉದ್ಯೋಗವಾದ ಚಿನವಾರಿಕೆಯನ್ನು ಕಲಿಸು 
ತ್ತಿದ್ದನು. ತಂದೆಯ ಕೈಯಲ್ಲಿ ನುರಿತ್ತು ಆಗಾಗ ಭಂಗಾರ, ಮುತ್ತು-ರತ್ನ 
ಮುಂತಾದವುಗಳ ವ್ಯವಸಾಯವನ್ನು ನೋಡಿ ನೋಡಿ, ತ್ರೀನಿವಾಸನಿಗೂ 
ಟಿನನಾರಿಕೆಯ ಕಲೆಯು ಮನದಟ್ಟಾ ಯಿತು ಮಗನು ವಯಸ್ಸಿಗೆ ಬಂದ 
ನಂತರ ವರದಪ್ಪನಾಯಕನು ಮದುವೆ ಮಾಡಿದನು. 

ವರದಪ್ಪನಾಯಕನು ಕಾಸಿಗೆ ಕಾಸು ಗಂಟು ಹಾಕುತ್ತಲೆ ಲಕ್ಸಾಧೀಶ 
ನಾಗಿದ್ದನು. ತಂದೆ ತೀರಿಕೊಂಡನಂತರ ಸೀನಪ್ಪನಾಯಕನು ತಂದೆಯ 
ಉಜ್ಯೋಗವನ್ನೇ ಮುಂದೆ ನಡಿಸಿ, ವ್ಯಾಪಾರದಲ್ಲಿ ಬಹಳ ಹಣ ಗಳಿಸಿದನು. 
ದೊಡ್ಡ ದೊಡ್ಡ ಊರುಗಳಲ್ಲಿಯ ವರ್ತಕರೊಡನೆ ಆನನ ವ್ಯಾಪಾರ ಬೆಳೆ 
ಯಿತು. ಸೀನಪ್ಪುನಾಯಕನು ವಯಸ್ಸಿನಲ್ಲಿ ಮುಂದರಿದಂತೆ, ಅವನಲ್ಲಿ 


ದಾಸವರ್ಯರಾದ ಥೀ ಪುರಂದೆರದಾಸರು ೯೩ 


ದುಡ್ಡಿನ ಲೋಭವೂ ಬೆಳೆಯತೊಡಗಿತು. ಯಾರಾದರೂ ದುಡ್ಡು ಬೇಡಲಿಕ್ಕೆ 
ಬಂದರೆ ಅವನ ಮನಸಿನ ತಾಳವೇ ತಪ್ಪುತ್ತಿತ್ತು. 

ಸೀನಪ್ಪನಾಯಕನು ಭಿಕ್ಷುಕರಿಗೆ ಮೊದಲೇ ಅನುವು ಕೊಡುತ್ತಿರಲಿಲ್ಲ. 
ತನ್ನ ಹುಬು ಗಂಟಿನಿಂದಲೇ ಅವರನ್ನು ದೂಡಿ ಬಿಡುತ್ತಿ ದ್ಲನ ನು. ಇಷ್ಟಿ ದ್ದ ರೂ 
ಒಮ್ಮೆ ಒಬ್ಬ ಬಡ ಬ್ರಾಹ್ಮಣನು ಸೀನಸ್ಪನಾಯಕನ ಅಂಗಡಿಗೆ ನೂ 
ಜೀ ಕೇಳಲಿಕ್ಕೆಂದು ಬಂದನು. Mo ಮುಪ್ರಿ ನವನು. "ಮಗನು ದೊಡ್ಡವ 
ನಾದನು;, ಆದುದರಿಂದ ನೀವೇ ಮಗನ ಆ. ಮಾಡಿ ಪುಣ್ಯಕಟ್ಟಿ ಕೊಳ್ಳ 
ಬೇಕೆಂದು: ಸೀನಪ ರ್ರ ನಾಯಕನಿಗೆ ಬಹು ಬಗೆಯಿಂದ ಹೇಳಿಕೊಂಡನು 
ಏನೋ, ಇಂದಿಲ್ಲ ಕೂ ತನ್ನ ಕರುಳು ಕರಗಿಸುವ ನುಡಿಗಳೀದ 
ನಾಯಕನ ಮನಸು ಮೆತ್ತ ಗಾಗಬಹುದೆಂದು ಬಡ ಬ್ರಾಹ್ಮಣನು ನಾಲ್ಕೈದು 
ದಿನ ಒಂದೇಸವನೆ ಎಡತಾಕಿದನು. ಅವನನ್ನು ಸೇವಕರಿಂದ ಹೊರಗೆ 
ಹಾಕಿಸಲೂ ಹಿಂಜರಿಯಲಿಲ್ಲ. ಆಗ, ಬ್ರಾಹ್ಮಣನು ಕನಿಕರದಿಂದ ಎಷ್ಟು 
ಮೊರೆಯಿಟ್ಟರೂ ಅವನಿಗೆ ದಯ ಹುಟ್ಟಲಿಲ್ಲ ಆದರೂ ಅವನ ಮರುಗನ್ನು 
ಕಂಡು ಸೀನಪ್ಪನಾಯಕನು ಅದೇಕೋ ಬಲು ಸಿಟ್ಟಿನಿಂದ ಖೊಟ್ಟಿ ದುಡ್ಡು- 
ಪೈಗಳ ಚೀಲವನ್ನೇ ಅವನ ಮುಂದೆ ಬಿಸುಟ್ರಿ ಇದರೊಳಗೆ ಎರಡು ದುಡ್ಡು 
ಗಳನ್ನು ಮಾತ್ರ ನೀವು ಆರಿಸಿಕೊಂಡು ನಡೆಯಿರಿ ಎಂದು ಜಬರಿಸಿದನು. 
ಬ್ರಾಹ್ಮಣನು ಅತ್ತ ನೋಡದೆ ನಡೆದನು. 

ಭಾಹ್ಮಣನ ಜೀವವು ಬಹು ಕಲಿವಿಲಿಗೊಂಡಿತು. ಇನ್ನೇನು ಮಾಡ 
ಬೇಕೆಂದು ಯೋಚಿಸುತ್ತಿರುವಾಗ " ದಾರಿಯಲ್ಲಿರುವ ಸೀನಪ್ಪ ನಾಯಕನ 
ಮನೆಗೆ ಹೋಗಿ, ಅವನ ಹೆಂಡತಿಯ ಮುಂದಾದರೂ ಬಂದ ಸಂಕಟ ತೋಡಿ 
ಕೊಳ್ಳ ಬೇಕು? ಎಂದು ಮನಸಿನಲ್ಲಿ ಹೊಳೆಯಿತು. ನಾಯಕನು ಮೆಲ್ಲಗೆ 
ಮನೆಯಲ್ಲಿ ಹೊಕ್ಳನು. 

ಸೀನಪ್ಸನಾಯಕನ ಹೆಂಡತಿಯ ಹೆಸರು ಸರಸ್ವತೀಬಾಯಿ. ಆಕೆ ಮನೆ 
ಗೆಲಸದಲ್ಲಿದ್ದ ೪. "ಅಮ್ಮಾ, ಅಮ್ಮಾ, ಮನೆಯಲ್ಲಿ "ಯಾರಿದ್ದೀರಿ? ಎಂದು 
ಕೇಳುತ್ತ ಒಳಕ್ಕೆ ಬ್ರಾಹ್ಮಣನು ನಡೆದನು. "ಯಾರು? ಯಾರು ಬೇಕು?' 
ಎಂದು ಸರಸ್ವತೀಬಾಯಿ ಹೊರಗೆ ಬಂದಳು. ಬ್ರಾಹ್ಮಣನು "ನಾನು ತಾಯೀ! 
ಬಡವ. ಮಗನ ಮುಂಜಿವೆ ಮಾಡಲಿಕ್ಕೆ ಅನುಕೂಲವಿಲ್ಲದೆ ಗೋಳಾಡು 


೯೪ ಕನ್ನಡ ನಾಡಿನ ಕಥೆಗಳು 


ತ್ರಿದ್ದೇನೆ. ನಿನ್ನ ಗಂಡನಿಗೆ ನಾಲ್ವಾರು ದಿನಗಳಿಂದಲೂ ಮುಂಜಿವಿಗೆ ಏನಾ 
ದರೂ ಹಣ ಸಹಾಯ ಮಾಡಬೇಕೆಂದು ಕೇಳುತ್ತಿದ್ದರೂ ನನ್ನಂಥ ಬಡ 
ವನಿಗೆ ಅವರಿಂದೇನೂ ಸಹಾಯವಾಗಲಿಲ್ಲ; ಅಷ್ಟೇ ಅಲ್ಲ, ಅಂಗಡಿಯ ಆಳು 
ಗಳಿಂದ ತಳ್ಳಿ ಸಿದರು. ನಿಮ್ಮಂಥ ಪುಣ್ಯವಂತರು ಹೀಗೆ ನಿರ್ದಯರಾದರೆ, 
ನಮ್ಮಂಥವರು ಯಾರಿಗೆ ಬಾಯಿ ತೆರೆಯಬೇಕು? ನಮ್ಮನ್ನಾರು ಕೇಳಬೇಕು? 
ಎಂದು ಕಣ್ಣೀರಿಟ್ಟು ಬೇಡಿಕೊಂಡನು. 

ಸರಸ್ವತೀಬಾಯಿಯ ಮನಸ್ಸು ದೊಡ್ಡದು; ತಾಯಿಯ ಹೃದಯವದು. 
ಪರರು, ಅದರೊಳಗೆ ಬಡವರು-ದಿಕ್ಕುಗೇಡಿಗಳು ಕಣ್ಣೀರಿಟ್ಟರ್ಕೆ ಆಕೆಯ 
ಎದೆಯು ತತ್‌ಕ್ಷಣವೇ ಕರಗುತ್ತಿದ್ದಿತು. ತನ್ನ ಗಂಡನು ಜೀನನಾದರೂ ತನ್ನ 
ಕೈಯಲ್ಲಿದ್ದುದನ್ನು ಕೊಟ್ಟು ಸಂತೋಷ ಪಡಿಸಿ ಕಳಿಸುವಳ.. ಆಕೆಯು ನಿಜ 
ಸ್ಥಿತಿಯನ್ನು ಬ್ರಾಹ್ಮಣನಿಗೆ ತಿಳಿಸಿ, ನಿಮಗೆ ಭಿಕ್ಷೆಕೊಟ್ಟು ಪುಣ್ಯ ನಡೆಯುವ 
ಭಾಗ್ಯ ನಾನು ಬೇಡಿ ಬರಲಿಲ್ಲ ಎಂದು ಕೊರಗಿದಳು. 


ಬ್ರಾಹ್ಮಣನಿಗೆ ಸರಸ್ವತೀ ಬಾಯಿಯ ಮೂಗಿನ ಮೇಲೆ ದೃಷ್ಟಿ ಬಿದ್ದು 
ತಾಯಿ, ದೇವರು ನಿನಗೆ ದಯಮಾಡಿರುವನು, ಸಾಕಷ್ಟು ಸಂಪತ್ತು 
ಕೊಟ್ಟಿ ರುವನು; ಆದುದರಿಂದ, ನನಗೆ ನಿನ್ನ ಮೂಗಿನಲ್ಲಿರುವ ಮೂಗುತಿ 
ಯನ್ನು ಕೊಟ್ಟು ಪುಣ್ಯಕಟ್ಟಿಕೊ' ಎಂದು ಅಂಗಲಾಚಿ ಬೇಡಿಕೊಂಡನು. 
ಸರಸ್ವತೀಬಾಯಿಯಲ್ಲಿ ಧರ್ಮಭಾವನೆಯು ತೀವ್ರನಿದ್ದಾಗ್ಯೂ ಗಂಡನ 
ಹೆದರಿಕೆಯಿಂದ ಅದು ಕೊಂಚ ಹುದುಗಿ ಕೊಂಡಂತಾಗಿತ್ತು. ಬ್ರಾಹ್ಮಣನು 
ಇಂಥದನ್ನೇ ಕೊಡೆಂದು ಕೇಳಿದೊಡನೆ ಅದು ಎಚ್ಚತ್ತಿತು. « ಮೂಗುತಿ 
ಯನ್ನು ಬ್ರಾಹ್ಮಣನಿಗೆ ಕೊಟ್ಟಿಕೆ ಅವನು ಸಂತೋಷನಾಗುವನು. ಮೇಲಾಗಿ 
ಅವನ ಕಾರ್ಯಕ್ಕೂ ನೆರವಾದಂತಾಗುವದು; ಆದುದರಿಂದ ಅದನ್ನೇ ಕೊಡ 
ಬೇಕು. ಒಂದು ವೇಳೆ ಅವರು ಬೈದು ಸಿಟ್ಟುಮಾಡಿದರೆ, ಅಥವಾ ಅದಕ್ಕೂ 
ಮೀರಿ ದಂಡಿಸಿದರೆ, ಧರ್ಮಕ್ಕಾಗಿ ದಂಡನೆಗೂ ತಲೆಗೊಡಬೇಕು. ದೇವರು 
ಮಾಡಿಸಿದ್ದಾಗಲಿ? ಎಂದು ತನ್ನ ಮೂಗಿನಲ್ಲಿಯ ಮೂಗುತಿಯನ್ನು ತೆಗೆದು 
ಅವನಿಗೆ ಅತ್ಯಂತ ಭಕ್ತಿಯಿಂದ ಕೊಟ್ಟು ನಮಸ್ಕಾರ ಮಾಡಿದಳು. 


ಸರಸ್ವತೀಬಾಯಿಯಿಂದ ಮೂಗುತಿಯನ್ನು ತೆಗೆದುಕೊಂಡು 
ಬ್ರಾಹ್ಮಣನು ಶನ್ನ ಮನೆಗೆ ನಡೆದನು. ದಾರಿಯಲ್ಲಿಯೇ ಸೀನಪ್ಪ ನಾಯಕನ 


ದಾಸನರ್ಯೆರಾದ ಥೀ ಪುರಂದರದಾಸರು ೯೫ 


ಅಂಗಡಿಯು ಇನ್ನೂ ತೆರೆದಿರುವದನ್ನು ಕಂಡು, ಬ್ರಾಹ್ಮಣನು ಒಳಹೊಕ್ಕು 
" ನಾಯಕರೇ! ಇದರ ಬೆಲೆ ಏನಾಗಬಹುದು! ನೋಡಿ ದಯವಿಟ್ಟು ಹೇಳಿರಿ! ' 
ಎಂದು ಮೂಗುತಿ ತೋರಿಸಿದನು. ನಾಯಕನು ಗಂಟು ಮುಖದಿಂದಲೇ 
ಅದನ್ನು ಕೈಯಲ್ಲಿ ತಕ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ತಿರುತಿರುಗಿ ನೋಡಿದನು. 
ಆಗಾಗ್ಗೆ ತನ್ನ ಕಣ್ಣಿಗೆ ಬಿದ್ದ ಒಳ್ಳೆಯ ಗುರುತಿನ ಮೂಗುತಿ ಎಂದನು. 
ತನ್ನದೇ ಎಂದೂ ಮನಗ೭ಡನು; ಆದರೆ, ಮನೆಗೆ ಹೋಗಿ, ತನ್ನ ಹೆಂಡತಿಯ 
ಮೂಗಿನಲ್ಲಿ ಮೂಗುತಿ ಇರುವದೋ ಇಲ್ಲವೋ ನೋಡಿ ಬರಬೇಕೆಂದು ಆ 
ಮೂಗುತಿಯನ್ನು ಪೆಟ್ಟಿಗೆಯಲ್ಲಿಟ್ಟು ಬೀಗಹಾಕಿ «ಈಗ ಬರುವೆ; ಸ್ವಲ್ಪ 
ಕುಳಿತಿರಿ' ಎಂದು ಮನೆಗೆ ನಡೆದನು. 

ಸರಸ್ಪತೀಬಾಯಿಯು ಏನೋ ಒಂದು ಧೈರ್ಯದಿಂದ ಬ್ರಾಹ್ಮಣನಿಗೆ 
ಮೂಗುತಿ ಕೊಟ್ಟಿದ್ದಳು ಆದರೆ ಗಂಡನು ಮನೆಗೆ ಬಂದು, «ಮೂಗುತಿ ಎಲ್ಲಿ! 
ಎಂದು ಕೇಳಿದರೆ ಉತ್ತರವೇನು ಹೇಳಬೇಕು? ಎಂಬುವ ಚಿಂತೆಯಲ್ಲಿದ್ದಳು. 
ಸೀನಪ್ಪನಾಯಕನು ಮನೆಗೆ ಬಂದು ನೇರವಾಗಿ ಒಳಗೆ ಹೋಗಿ ಹೆಂಡತಿ 
ಯನ್ನು ಉದ್ದೇಶಿಸಿ " ನಿನ್ನ ಮೂಗುತಿ ಎಲ್ಲಿ? ನೋಡೋಣ! ಎಂದನು: 
ಸರಸ್ತಕೀ ಬಾಯಿಯು ಗಾಬರಿಗೊಂಡಳು. " ಪೂಜೆಯನ್ನು ಮುಗಿಸಿಕೊಂಡು 
ತೆಗೆದು ಕೊಡುವೆ” ಎಂದಳು. ಹಿತ್ತಲಲ್ಲಿರುವ ತುಳಸಿಯ ವೃಂದಾವನಕ್ಕೆ 
ಪೂಜೆಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ದಿಕ್ಟುಗೆಟ್ಟು ಕುಳಿತಳು. 
ಗಂಡನಿಗೆ ಏನು ಸಮಾಧಾನ ಹೇಳಬೇಕು? ಎಂಬುವ ಚಿಂತೆಯಿಂದ 
ಎದೆಯು ದಡದಡ ಹಾರತೊಡಗಿತು. ತುಳಸೀದೇವಿಯ ಮುಂದೆ ಕುಳಿತು, 
ತಿರುತಿಬಗಿ " ತಾಯೆ! ಭಕ್ಕಳ ಮರ್ಯಾದೆ ಉಳಿಸು? ಎಂದು ಪರಿಪರಿ 
ಯಿಂದ ಮಗುವು ತಾಯಿಗೆ ಕೇಳುವಂತೆ, ಹೆಂಬಲಿಸಿ ಬೇಡಿದಳು. ಸರಸ್ವತೀ 
ಬಾಯಿಯದು ಶುದ್ಧೆ ಹೃದಯ; ಫವಿತ್ರ ಜೀವನ; ದೇವಿಯಿಂದ ಯಾವ 
ಬಗೆಯ ಸಹಾಯದ ಲಕ್ಷಣ ತೋರದ್ದರಿಂದ ವಜ್ರದ ಹರಳನ್ನು ಅರೆದು 
ಬಟ್ಟಿಲಲ್ಲಿ ಹಾಕಿ ಕುಡಿದು ಜನ್ಮನೀಗಬೇಕೆಂದು ಮನಸು ಗಟ್ಟ ಮಾಡಿ 
ದಳು. ಒಳಗೆ ಹೋಗಿ, ಅರೆದು ಅದನ್ನು ಬಟ್ಟಿಲಲ್ಲಿ ಹಾಕಿ ತುಲಸಿಯ 
ಮುಂದೆ ಕುಳಿತು ಕುಡಿಯಬೇಕೆಂದು ಬಾಯಿಗೆ ಬಟ್ಟಿಲ ಹೆಚ್ಚುವಷ್ಟರಲ್ಲಿ 
" ಬಟ್ಟಲಲ್ಲಿ ಏನೋ ಬಿದ್ದಂತೆ ಸಪ್ಪಳ ಆಯಿತು. ಹೀಗೆ ದಿಟ್ಟಿಸಿ ನೋಡು 


೯೬ ಕನ್ನಡ ನಾಡಿನ ಕಥೆಗಳು 


ತ್ಹಾಳೆ. ಅವರಲ್ಲಿ ತಾನು ಬ್ರಾಹ್ಮಣನಿಗೆ ಕೊಟ್ಟಿ ಮೂಗುತಿ. ಆಗ, ಅತ್ಯಂತ 
ಭಕ್ತಿಯಿಂದ ದೇವರನ್ನು ನೆನೆನೆನೆದು " ಬಡ ಭಕ್ತಳ ಮರ್ಯಾದೆ ಕಾಯ್ದೆ 
ಎಂದು ಅತು ಕಣ್ಣೊರಸಿಕೊಂಡು ಹೊರಗೆ ಬಂದು ಗಂಡನ ಕ್ಸೆಯಲ್ಲಿ 
ಮೂಗುತಿಯನ್ನಿಟ್ಟಿಳು. 

ಸೀನಪ್ಸನಾಯಕನು ಬ್ರಾಹ್ಮಣನು ಕೊಟ್ಟಿ ಮೂಗುತಿಯನ್ನು ತನ್ನ 
ಸೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಬಂದಿದ್ದನಷ್ಟೇ! ಆದರೆ, ತನ್ನ ಹೆಂಡತಿಯು 
ಮತ್ತೆ ತನ್ನ ಕ್ಸೆಯಲ್ಲಿ ಅದೀ ಮೂಗುತಿಯನ್ನು ಕೊಟ್ಟುದನ್ನು ಕಂಡು ಬೆರೆ 
ಗಾದನು. ಅಂಗಡಿಗೆ ಹೋಗಿ, ವೆಟ್ಟಿಗೆ ತೆರೆದು ನೋಡಿದನು. ಅದರಲ್ಲಿ 
ಮೂಗುತಿ ಇರಲಿಲ್ಲ. ಸೀನಸ್ಸನಾಯೆಕನ ಬುದ್ಧಿ ಮಂಕಾಯಿತು. €ಇದು 
ದೇವರ ಆಟಿ? ಎಂದು ತಿಳಿದುಕೊಂಡನು. ದೇವರ ಅಗಾಧ ಮಹಿಮೆಯನ್ನು 
ಮನಗಂಡು ಒಳಗಣ್ಣು ತೆರೆಯಿತು. ಸಂಸಾರದ ಆಸೆ ತಪ್ಪಿತು. 

ದೇವರು ತನ್ನ ಜೀನತನವನ್ನು ಬಿಟ್ಟು ಉದಾರವಾದ ಜೀವನವನ್ನು 
ಕೈಕೊಳ್ಳಲು ಈ ಪಾಠವನ್ನು ಕಲಿಸಿರುವನು. " ಆದದ್ದೆಲ್ಲಾ ಒಳಿತೇ 
ಆಯಿತು? ಎಂಬುವ ಹಾಡು ಅವನ ಬಾಯಿಂದ ಹೊರಬತು. ಆಗ, " ಮಂಚ 
ಬಾರದು, ಮಡದಿ ಬಾರಳು, ಕಂಚು-ಕನ್ನಡಿ ಬಾರದ್ದು, ಸಂಚಿತಾರ್ಥವು 
ಮತ್ತೆ ಬಾರದು, ಮುಂಚೆ ಮಾಡಿರಿ ಧರ್ಮವ? ಎಂದು ಹಾಡಿ ಮನೆ-ಮಾರು 
ಮುಂತಾದ್ದನ್ನೆಲ್ಲ ದಾನಮಾಡಿ ಹೆಂಡೆತಿ-ಮಕ್ಕಳ ಸಹಿತ ಸೀನವೃನಾಯಕನು 
ವಿಜಯನಗರದಲ್ಲಿರುತ್ತಿದ್ದ. ಶ್ರೀ ವ್ಯಾಸರಾಯ ಸ್ವಾಮಿಗಳನ್ನು ಕಂಡು ಅವ 
ರಿಂದ ಮಂತ್ರೋಪದೇಶ ಪಡೆದು ಹರಿದಾಸನಾದನು. ಪುರಂದರಗಡದ 
ನಾಯಕನಿಗೆ ಶ್ರೀ ವ್ಯಾಸರಾಯರು " ಪುರಂದರದಾಸ? ಎಂದು ಹೆಸರಿಟ್ಟರು. 
ಪುರಂದರ ವಿಠೃಲ ಎಂಬುವ ಅಂಕಿತದಿಂದ ದಾಸರ ಪದಗಳಿರುವವು. 

ಪುರಂದರ ದಾಸರು ದಿನಾಲು ಬೆಳಿಗ್ಗೆ ಎದ್ದು ತಮ್ಮ ಸ್ನಾನ-ದೇವರ 
ಪೂಜೆ ಮುಂತಾದ್ದನ್ನು ತೀರಿಸಿಕೊಂಡು ಕೈಯಲ್ಲಿ ತಂಬೂರಿ, ತಾಳಗಳೊಂದಿಗೆ 
ಊರೆಲ್ಲ ಕಾಡುತ್ತ ದಿನಾಲು ತಿರಗುವರು. ದಾಸರು ಭಿಕ್ಷೆಯಿಂದ ತಮ್ಮ 
ಜೀವನ ನಡಿಸಿದರೂ ಅವರ ಮನೆ ಎಂದರೆ ಸಾರ್ವಜನಿಕ ಮನೆಯಾಗಿತ್ತು. 
ಅವರು ತನ್ಮು ಜೀವನವನ್ನು ಆದರ್ಶವನ್ನಾಗಿ ಮಾಡಿ ಆ ಕಾಲದ ಜನರಿಗೆ 
ಸುಲಭವಾದ ಕನ್ನಡದಲ್ಲಿ ಬಗೆಬಗೆಯ ಪ್ರಸಂಗಗಳಲ್ಲಿ ಪದಗಳನ್ನು ಮಾಡಿ 


ಹರಿದಾಸರಾದ ಕನಕದಾಸರು ೯೪೭ 


ಜನರಿಗೆ ಮೇಲಾದ ಶಿಕ್ಷಣವನ್ನು ಕೊಟ್ಟಿರು. ಬೇರೆಬೇರೆ ಸಂದರ್ಭಗಳಲ್ಲಿ 
ಅವರು ಮಾಡಿದ ಪದಗಳು ಬಹು ಬೋಧಪರವಾಗಿರುವವು; ಆದುದರಿಂದ 
ಎಲ್ಲ ಜಾತಿಯ ಜನರ ಬಾಯಲ್ಲಿ ಅವರ ಹಾಡುಗಳು ಆಡಹತ್ತಿದವು. ದಾಸರು 
ಉಚ್ಚವಾದ ಪಾರಮಾರ್ಥಿಕ, ನೈತಿಕ, ಶುದ್ಧ ತತ್ತ್ವಗಳನ್ನು ಹಾಡಿದರು ಜನ 
ರಲ್ಲಿರುವ ದೋಷಗಳನ್ನು ಹೊರಗೆಡಹಲು ಅವರೆಂದೂ ಹಿಂಜರಿಯಲಿಲ್ಲ 
ಡಂಭಕತನದ ಧರ್ಮಾಚರಣೆಯನ್ನವರು ಚೆನ್ನಾಗಿ ಖಂಡಿಸಿ " ತನುವ 
ನೀರೊಳಗದ್ದಿ ಫಲವೇನು? ಮನದಲ್ಲಿ ದೃಢಭಕ್ತಿ ಇಲ್ಲದ ಮನುಜರು' 
ಎಂದೂ ದುಷ್ಟರ ಸಂಗ ಬಿಡುವದು ಸ್ನಾನ, ಶಿಷ್ಟರ ಸಂಗದೊಳಿರುವದು 
ಸ್ನಾನ'ಎಂದೂ "ಹೊಲೆಯ ಹೊರಗಿಹನೇ ಊರೊಳಗಿಲ್ಲವೇ?? "ಉಂಡ ಮನೆ 
ಗೆರಡು ಯೋಚಿಸುವಾತನೇ ಹೊಲೆಯ, ಹೆಂಡತಿಯ ಮಾತು ಕೇಳಿ ತಾಯ 
ಬಡಿನನೇ ಹೊಲೆಯ, ಪರಸತಿಗೆ ಮನವಳುಕುವಾಶನೇ ಹೊಲೆಯ, 
ಗುರುಹಿರಿಯರನ್ನು ಕಂಡು ಎರಗದಾತನೇ ಹೊಲೆಯ' ಎಂದೂ ಸಾಮಾನ್ಯ 
ನೀತಿಯನ್ನು ಜನರಿಗೆ ಬೋಧಿಸುತ್ತಲೂ ದೇವರ ಮಹಿನೆ, ಅವನ ನಾಮ 
ಮಹಿಮೆ ಇವುಗಳನ್ನು ಹೊಗಳುತ್ತಲೂ ಕಾಲಕಳೆದರು. ಹಂಸೆಯಲ್ಲಿ ಈಗಲೂ 
ಪುರಂದರದಾಸರು ಇರುತ್ತಿರುವ ಕಲ್ಲಿನ ಮಂಟಸವಿದೆ. 


ಮಾ  ಉೊಂ ಭಾ ಸಾ 


ತ್ಮಿ 
ಹರಿದಾಸರಾದ 
ಕನಕದಾಸರು 
(ಕ್ರಿ. ಶ. ೧೬ನೆಯ ಶತಮಾನ) 

[ ಭಗವದ್ಭಕ್ತ'ರಾದ ಕನಕದಾಸರು ವಿಜಯನಗರ ಕೃಷ್ಣದೇವರಾಯನ ಆಳಿಕೆಯ 
ಲ್ಲಿದ್ದರು. ಅನರ ಜೀವನ ಚರಿತ್ರವನ್ನು ಶ್ರ. ಬೇಲೂರ ಕೇಶವದಾಸರೆ ಭಕ್ತ ನಿಜಯ 
ಮತ್ತು ಈ. ಕಟ್ಟಿಯವರ ಕನಿ ಕನಕದಾಸ ಎಂಬ ಪುಸ್ತಕಗಳೆ ಆಧಾರದಿಂದ ಬರೆಯ 
ಲಾಗಿದೆ. 

ಧಾರವಾಡ ಜಿಲ್ಲೆಯಲ್ಲಿರುವ ಬಂಕಾಪುರದಿಂದ ಮೂರು ಮೈಲಿನಲ್ಲಿ 
ಬಾಡ ಎಂಬುದೊಂದು ಹಳ್ಳಿ. ಅಲ್ಲಿ ಹಂಡೆಕುರುಬ ಜಾತಿಯ ಬೀರಪ್ಪ 


€ಲೆ ಕನ್ನಡ ನಾಡಿನ ಕಥೆಗಳು 


ಎಂಬುವ ಬಂಟನಾದ ಚಿಕ್ಕ ಪಾಳ್ಯಗಾರನಿರುತ್ತಿದ್ದನು. ಬಂಕಾಪುರದ ಸುತ್ತ 
ಲಿನ ನೂರಾರು ಊರುಗಳೆ ಕಂದಾಯವನ್ನು ಎತ್ತಿ ವಿಜಯನಗರದ ಅರಸ 
ರಿಗೆ ಕಳಿಸುವದೇ ಬೀರಪ್ಪನ ಕೆಲಸ. ಹೊತ್ತು ಬಂದಾಗ ತನ್ನ ಕೈಯಲ್ಲಿರುವ 
ಊರುಗಳಿಂದ ವೀರಾಳುಗಳನ್ನು ಆರಿಸಿ ಯುದ್ಧಕ್ಕೂ ಒಯ್ಯುತ್ತಿದ್ದನು. ಬೀರ 
ಪ್ಸನ ಹೆಂಡತಿ ಬಚ್ಚೆಮ್ಮ ಆಕೆಯ ಹೊಟ್ಟಿ ಯಲ್ಲಿ ಕನಕದಾಸನು ಹುಟ್ಟಿದನು. 
ಮಗನಿಗೆ ಬೀರಪ್ಪನು ತಿಮ್ಮಪ್ಪ ಎಂದು ಹೆಸರಿಟ್ಟನು. 

ಚಿಕ್ಕಂದಿನಲ್ಲಿ ತಿಮ್ಮಪ್ಪನಿಗೆ ಗರಡೀ ಸಾಧನೆ, ಕುಸ್ಲೀಯಾಡುವದು 
ಇವುಗಳಲ್ಲಿ ವಿಶೇಷ ಪ್ರೀತಿ. ಕತ್ತಿಯನ್ನು ತಿರುಗಿಸುವದು, ಬೇಟಿಗಾರಿಕೆ 
ಇವೂ ತಿಮ್ಮಪ್ಪನ ಆಟಗಳಾಗಿದ್ದವು. ಗೆಳೆಯರೊಡನೆ ಅಡವಿಗೆ ಹೋಗಿ, 
ಹುಲಿ-ಚಿರ್ಚು ಮೊದಲಾದ ಕಾಡುಮೃಗಗಳನ್ನು ಒಳ್ಳೆಯ ಹುರುಪಿನಿಂದ 
ಬೇಟೆಯಾಡುವನು. ಹೀಗೆ ಆಟಿ-ನೋಟಿಗಳಲ್ಲಿ ಮನಸ್ಸನ್ನು ತೊಡಗಿಸಿ 
ತಿಮ್ಮಪ್ಪನು ಕಾಲ ಕಳೆಯುತ್ತಿರುವಾಗ ಒಮ್ಮಿಂದೊಮ್ಮೆ ತಂದೆಯಾದ 
ಬೀರಪ್ಪ ಮಡಿದನು. ತಾಯಿಯು ಅವನನ್ನು ಕಾಪಾಡಿ ದೊಡ್ಡವ 
ನನ್ನಾಗಿ ಮಾಡಿದಳು. 

ತಿಮ್ಮಸ್ಸನು ತಂದೆಯಂತೆ ವೀರನೂ ಸಮರ್ಥನೂ ಇದ್ದುದರಿಂದ, 
ವಯಸ್ಸಿಗೆ ಬಂದನಂತರ ತಂದೆಯ ಕೆಲಸವೇ ಅವನಿಗೆ ದೊರಕಿತು. ತಿಮ್ಮಸ್ಸ 
ಒಮ್ಮೆ ಭೂಮಿಯನ್ನು ಅಗಿಸುತ್ತಿರುವಾಗ ಕನಕರಾಸಿಯು (ಬಂಗಾರದ 
ನಿಧಿಯು) ಅವನಿಗೆ ಸಿಕ್ಕಿತು. ಇದರಿಂದ ಜನರೆಬ್ಬರೂ ಅವನಿಗೆ ಕನಕನಾಯಕ 
ಎಂದು ಕರೆಯಲಾರಂಭಿಸಿದರು. ಕನಕನು ವೀರನಾಗಿದ್ದರೂ ಮಹಾ 
ಧಾರ್ಮಿಕನು. ಅವನಿಗೆ ದೇವರಲ್ಲಿ ನಿಶ್ವಾಸ ಬಹಳ; ಆದುದರಿಂದ, ತಾಯಿಯ 
ಹೇಳಿಕೆಯಂತೆ ದೇವರು ತನಗೆ ದಯಪಾಲಿಸಿದ ದುಡ್ಡಿನಿಂದ ಕಾಗಿನೆಲ್ಲಿಯಲ್ಲಿ 
ದೇವಾಲಯ ಕಟ್ಟಿಸಿ ಬಾಡದಲ್ಲಿದ್ದ ಆದಿಕೇಶವ ಮೂರ್ತಿಯನ್ನು ಆ ಗುಡಿ 
ಯಲ್ಲಿ ಸ್ಥಾಪಿಸಿದನು. | 

ಹೀಗಿರುತಿರಲು, ಒಂದು ದಿನ ರಾತ್ರಿ, ಕೇಶವ ದೇವರು ಕನಕನ ಕನಸಿ 
ನಲ್ಲಿ ಬಂದು " ಕನಕಾ! ನನ್ನ ದಾಸನಾಗು? ಎಂದು ನುಡಿದನು. ಇದೇನಿರ 
ಬಹುದೆಂದು ಕನಕನಾಯಕನು ತನ್ನೊಳಗೆ ತಾನೇ ಆಲೋಚಿಸಿದನು; ಬಲ್ಲವ 
ರನ್ನೂ ಕೇಳಿದನು ತಾಯಿಗೂ ತಿಳಿಸಿದನು. ಎಲ್ಲರೂ ತಮಗೆ ತೋಚಿದಂತೆ 


ಹರಿದಾಸರಾದ ಕನಕದಾಸರು ೯೯ 


ಅರ್ಥ ಹೇಳಿದರು. ಕನಕನಾಯಕನು ಸುಮ್ಮನಿದ್ದನು; ಆದರೂ ದೇವರು 
ಕನಸಿನಲ್ಲಿ ಬಂದು ಹೇಳಿದ ವಿಚಾರವು ಮನಸಿನಲ್ಲಿಯೇ ಕುದಿಯುತ್ತಿದ್ದಿತು. 

ಕೆಲದಿನಗಳಲ್ಲಿ ಕನಕ ನಾಯಕನ ಹೆಂಡತಿ ತೀರಿಕೊಂಡಳು. ನಾಯಕ 
ನಿಗೆ ಬಹಳ ವ್ಯಸನವಾಯಿತು. ಅವನ ಜೀವನದೊಳಗಿನ ಸ್ವಾರಸ್ಯವೇ 
ಹೋದಂತಾಯಿತು. ಆಟ-ಬೇಟಿಗಳಲ್ಲಿದ್ದ ನಾಯಕನ ಪ್ರೀತಿಯು ಇಲ್ಲ 
ದಾಯಿತು. ಸಂಸಾರವು ಅಸಾರವೆನಿಸಿತು. ಅದರಿಂದ ವೈರಾಗ್ಯ ಉಂಟಾಗಿ 
ದೇವರ ಸೇವೆ, ತಾಯಿಯ ಸೇವೆಯಲ್ಲಿ ಹೆಚ್ಚಾಗಿ ಕಾಲಕಳೆಯಲನುವಾದನು. 
ಇದು ಮನಸನ್ನು ಪ್ರಪಂಚದಿಂದ ತಿರುಗಿಸಲು ಹೆಚ್ಚು ಅನುಕೂಲವಾಯಿತು. 
ಆಗ ತಾನೇ ಇ! ತನ್ನ ಜೀವನದ ಗುಟ್ಟು ಏನೆಂಬುದು ಅಲ್ಪಸ್ವಲ್ಪ 
ಮನಸಿನಲ್ಲಿ RE 

ಅಷ್ಟರಲ್ಲಿ, ತನಗೆ ಮೂರ್ತಿಮಂತ ದೇವರಾಗಿದ್ದ ತಾಯಿಯು ಮಡಿ 
ದಳು. ಕಾರಕ ದುಃಖಕ್ಕೆ ಆಗ ಪಾರವಿರಲಿಲ್ಲ. ಅವನಿಗೆ ದಿಕ್ಕು ತೋಚ 
ದಾಯಿತು. ಮನಸು ತಲ್ಲಣಗೊಂಡಿತು. ಸ್ವಾಭಾವಿಕವಾಗಿಯೇ, ಅನನ 
ಮನಸು ಸಂಪೂರ್ಣವಾಗಿ ದೇವರ ಕಡೆಗೇ ಒಲಿಯಿತು ಆ ಸಮಯದಲ್ಲಿ 
ಮತ್ತೆ ಕೇಶವ ದೇವರು ಕನಕನ ಕನಸಿನಲ್ಲಿ ಕಾಣಿಸಿಕೊಂಡು «ನನ್ನ ದಾಸ 
ನಾಗುವದಿಲ್ಲವೆ?' ಎಂದು ಕೇಳಿದನು. * ದಾಸನಾಗು, ದಾಸನಾಗು ಎಂದು 
ಈತನೇನು ನನ್ನನ್ನು ಸೀಡಿಸುತ್ತಿರುವನಪ್ಪಾ!' ಎಂದು ಬಹು ಗೋಳಾಡಿ 
ದನು. ಆಗಲೂ ಕನಕನಲ್ಲಿ ಬೆಳಕು ಬೀಳಲಿಲ್ಲ. 

ಒಮ್ಮೆ, ಕನಕನಾಯಕನಿಗೆ ಯದ್ಭದಲ್ಲಿ ಸೇರಿ ಕಾದಾಡುವ ಪ್ರಸಂಗ 
ಒದಗಿತು. ಆ ಕಾಲದಲ್ಲಿ ಕನಕನು ಶತ್ರುಗಳ ಕೈಯಲ್ಲಿ ಸಿಕ್ಕನು. ವೈರಿಗಳ 
ಬಾಣಗಳ ಮುಂದೆ ಆಟ ನಡೆಯದೆ ನಾಯಕನ ಮೈಗೆ ಹಲವು ಗಾಯಗಳಾಗಿ 
ದೇವರನ್ನು ನೆನೆಯುತ್ತ ನೆಲಕ್ಕೆ ಉರುಳಿದನು. ನಾಯಕನು ಸತ್ತನೆಂದು 
ಶತ್ರುಗಳು ಓಡಿದರು. ಆಗ ದೇವರು ಮನುಷ್ಯರೂ ಪದಿಂದ ಬಂದು, ಹತ್ತರ 
ಕುಳಿತು, ಬಹುಪರಿಯಿಂದ ಅವನ ಆರೈಕೆ ಮಾಡಿ, ಮತ್ತೆ ಮೊದಲಿನಂತೆ 
"ಇನ್ನಾದರೂ ನನ್ನ ದಾಸನಾಗುವಿಯೋ ಇಲ್ಲವೊ?” ಎಂದು ವಿಚಾರಿಸಿದನು. 
"ನೈ ನೋವು ಗುಣವಾದ ಮೇಲೆ ಏನೆಂಬುದನ್ನು ಹೇಳುವೆ. ಈಗೇಕೆ ಆ 
ಮಾತು? ಎಂದನು. " ಅದಕ್ಕೆಷ್ಟು ಹೊತ್ತು? ನೋಡುನೋಡುವಷ್ಟರಲ್ಲಿ 


೧೦೦ ಕನ್ನಡ ನಾಡಿನ ಕಥೆಗಳು 


ಗುಣಸಡಿಸುವೆ? ಎಂದು ಮನುಷ್ಯನ ರೂಪಿಯಾದ ದೇವರು ನುಡಿದನು; 
ಮತ್ತು ತನ್ನ ಕೈಯಿಂದ ಅವನ ಮೈಮೇಲೆ ಕೈಯಾಡಿಸಿದನು. ವಿಲಕ್ಷಣ 
ನ ಎನಿಸಿ, ಬಾಯಿಂದ ಆಡಿ ತೋರಿಸದಂತಹೆ ಆನೇದನೆನಿಸಿತು. 
ದೇವರ ಅಗಾಧವಾದ ಲೀಲೆಯನ್ನು ನೆನೆದು, " ಅಪ್ಪ, ನಿನ್ನ ಇಚ್ಛೆ ಯೇ ನನ್ನ 
ಇಚ್ಛೆ. ನನ್ನ ಇಚ್ಛೆ ಎಷ್ಟುದಿನ ನಡೆಯುವದು? ೬00 ಕೊನೆಗೆ, ನನ್ನ 
ಮಾತನ್ನೇ ನಡಿಸಿದ ಬ ದೇವರನ್ನು ಕೊಂಡಾಡಿ, ಕ್ಸೆಯಲ್ಲಿ ಏಕತಾರಿ 
ಯನ್ನು ಡಿದ, ಪ್ರಪಂಚದ ಹುಚ್ಚೆ ನಿಂದ ದೂರಾಗಿ, ಆದಿಕೇಶವ ದೇವಾ 
ಲಯಕ್ಕೆ ಹೋಗಿ, "ಶರಣು ಹೊಕ್ಕೆ ನಯ್ಯ' ಎಂದು ಬೇಡಿಕೊಂಡು ಹರಿದಾಸ 
ರಾದರು. ಮುಂದೆ ಕೆಲದಿನಗಳ್ಳಲ್ಲಿ ಶೇ ಗಗ ಶ್ರೀ ವ್ಯಾಸರಾಯರಿಂದ 
ಉಪದೇಶ ದೊರೆಯಿತು. 

ಕನಕದಾಸರು ಆಗಾಗ್ಗೆ ವಿಜಯನಗರಕ್ಕೆ ಶ್ರೀ ವ್ಯಾಸರಾಯರ ದರ್ಶ 
ನಕ್ಕೆ ಹೋಗುತ್ತಿದ್ದರೂ, ಅವರು ಹೆಚ್ಚಾಗಿ ಕಾಗಿನೆಲ್ಲಿಯ ಶ್ರೀ ಕೇಶವ 
ದೇವರ ಗುಡಿಯಲ್ಲಿಯೇ ಇದ್ದುಕೊಂಡು ಕಾಲಕಳೆಯುತ್ತಿದ್ದರು. ಅಲ್ಲಿರು 
ವಾಗಲೇ ಮೋಹನತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ ಎಂಬ ಚಿಕ್ಕ 
ದೊಡ್ಡ ಕಾವ್ಯಗಳನ್ನು ರಚಿಸಿದರಲ್ಲದೆ, ಸಾವಿರಾರು ಅನುಭವದ ಹಾಡುಗಳನ್ನೂ 
ಮುಂಡಿಗೆಗಳನ್ನೂ ರಚಿಸಿದರು. ದಾಸರ ಹಾಡುಗಳು ಎಲ್ಲ ಜಾತಿಯ ಜನರ 
ಬಾಯಲ್ಲಿ ಈಗ್ಯೂ ನಲಿಯುತ್ತಿವೆ. ಪುರಂದರ ಜಾಸರಂತೆ, ಅವರು ಧರ್ಮದ 
ಕಿರುಳನ್ನೇ ಸುಲಭ ಕನ್ನಡದಲ್ಲಿ ಜನರಿಗೆ ಬೋಧಿಸಿದ್ದಾರೆ. ಹೆರಿಭಕ್ತಿಸಾರ 
ದಲ್ಲಿ ಭಕ್ತಿಯ ಮಹಿಮೆಯನ್ನು ಪಾಡಿದ್ದಾರೆ. ಅವರ ಮುಂಡಿಗೆಗಳಂತೂ 
ವೇದಾಂತ ವಿಚಾರದಿಂದ ತುಂಬಿವೆ. «ಕುಲವಾವುದು ಸತ್ಯ ಸುಖವುಳ್ಳ ಜನ 
ರಿಗೆ ಎಲ್ಲರು ಮಾಡುವದು ಹೊಟ್ಟಿ ಗಾಗಿ, ಗೇಣು ಬಟ್ಟೆಗಾಗಿ” ಎಂಬೀ ಅವರ 
ಹಾಡುಗಳು ಸಾಮಾನ್ಯ ಜನರಿಗೆ ಬಹು ಪ್ರಿಯವಾಗಿವೆ. 


ಕನಕದಾಸರು ಒಮ್ಮೆ ತೀರ್ಥಯಾತ್ರೆಗೆಂದು ಹೊರಟು, ತಿರುಪತಿ, 
ಉಡುಪಿ, ಮುಂತಾದ ವೈಷ್ಣವ ದೇವಾಲಯಗಳಿಗೆ ಹೋಗಿದ್ದರು. ಉಡುಪಿ 
ಯಲ್ಲಿರುವಾಗ ಅಲ್ಲಿಯ ತ್ರೀ ಕೃಷ್ಣನ ಸಂದರ್ಶನಕ್ಕಾಗಿ ಬಹು ಮಿಡುಕಿದರೂ 
ಹೀನ ಕುಲದವರೆಂದು ದರ್ಶನಕ್ಕೆ ಅವಕಾಶ ಸಿಗದೆಹೋಯಿತು. ದರ್ಶನದ 
ಕುತೂಹಲವಂತೂ ಮಿತಿಮಾರಿತು. ದೇವರ ಪೂಜಾರಿಗಳು ಕುರುಬನಾದ 


ಲಕ್ಷ್ಮಮ್ಮನ ಸ್ವಾರ್ಥತ್ಯಾಗ ೧೦೧ 


ಕನಕದಾಸನನ್ನು ಒಳಗೆ ಬಿಡಲೊಲ್ಲರು. ಆ ವೇಳೆಯೆಲ್ಲಿ ದಾಸರು ದೂರಕ್ಕೆ 
ಒಂದೆಡೆಯಲ್ಲಿ ನಿಂತು ದೇವರನ್ನು ಸ್ತುತಿಸಿ ಹಾಡುತ್ತಿರಲು, ದೇವರು ಪೂರ್ವ 
ಕೈದ್ದ ತನ್ನ ಮುಖವನ್ನು ಕನಕದಾಸನು ನಿಂತ ದಿಕ್ಕಿಗೆ ತಿರುಗಿಸಿದನು. ಅಂದಿ 
ನಿಂದ ತ್ರೀ ಕೃಷ್ಣನು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಥಿಂತಿರುವನು. 
ಕನಕದಾಸರಿಗೆ ದೇವರು ದರ್ಶನ ಕೊಟ್ಟ ಸ್ಥಳದಲ್ಲಿ ಕೆಂಡಿಯನ್ನು ಮಾಡಿಸಿ 
ದರು. ಅದಕ್ಕೆ " ಕನಕನ ಕಿಂಡಿ” ಎಂದು ಅನ್ನುವ ವಾಡಿಕೆ ಆಯಿತು. ಆ 
" ಕಿಂಡಿಯನ್ನು” ಈಗಲೂ ಉಡುಪಿಯ ಶ್ರೀ ಕೃಷ್ಣ ದೇವಾಲಯದಲ್ಲಿ ತೋರಿ 
ಸುತ್ತಾರೆ ಅದರೊಳಗಿಂದಲೇ ಈಗಲೂ ಜನರು ಎಲ್ಲಕ್ಕೂ ಮೊದಲು ದೇವರ 
ದರ್ಶನ ಮಾಡಿಕೊಳ್ಳುವರು. 


ದಾಸರು ೯೦ ವರ್ಷಗಳವರೆಗೆ ಬಾಳಿದ್ದರೆಂದು ಹೇಳುವರು. 


ಹಾ ವ ವ ತ ವಾಂ ದಾ ,ಂಯ್ಲ್ಪ 


ಕ್ಥಿ೫ 
ಲಶ್ಷ್ಮಮ್ಮನ ಸ್ವಾರ್ಥತ್ಯಾಗ 
(ಕ್ರ. ಶ. ೧೬ನೆಯ ಶತಮಾನ) 


[ ಬೆಂಗಳೂರು-ಯಲಹಂಕ ನಾಡುಗಳನ್ನು ಆಳುತ್ತಿದ್ದ ಗೌಡ ಪ್ರಭುಗಳಲ್ಲಿ 
ಮಾಗಡಿಯ ಕೆಂಪೇ ಗೌಡನು ಶೌರ್ಯ-ಧೈರ್ಯ-ಧರ್ಮಗಳಲ್ಲಿ ಮುಂದಾಗಿದ್ದನು. 
ಈತನೇ ವಿಜಯನಗರ ಚಕ್ರವರ್ತಿಗಳ ಅಪ್ಪಣೆಯಿಂದ ಕ್ರಿ. ಶ. ೧೫೩೭ರಲ್ಲಿ ಬೆಂಗಳೂರು 
ಪಟ್ಟಣ ಕಟ್ಟಿಸಿದನು. ಬೆಂಗಳೂರಿನ ಕೋಟಿ ಕಟ್ಟಸುವಾಗ ನಡೆದ ಸಂಗತಿ ಇದು. ಈ 
ವಿಷಯವನ್ನು ಮಾಗಡಿಯ ಕೆಂಪೇಗೌಡನ ಚರಿತ್ರೆಯಿಂದ ಉದ್ಧರಿಸಲಾಗಿದೆ.] 

ಕೆಂಪೇಗೌಡನು ಬೆಂಗಳೂರಿನ ಕೋಟಿಯ ಬಾಗಿಲನ್ನು ಇಡುತ್ತಿ ರುವಾಗ 
ಎಷ್ಟು ಪ್ರಯತ್ನಿಸಿದರೂ ಬಾಗಿಲು ನಿಲ್ಲದಾಯಿತು. ಮುಂದೇನು ಮಾಡ 
ಬೇಕೆಂಬುದು ಗೌಡನಿಗೆ ತೋಚಲಿಲ್ಲ. ಗೌಡನು ಬಹು ಧಾರ್ಮಿಕನು. ಜೀವ 
ರಿಗೆ ಹಲವು ಬಗೆಯಿಂದ ಬೇಡಿಕೊಂಡನು. ಉಪಯೋಗವಾಗಲಿಲ್ಲ; ಆಗ 
ಕೆಲವರು ಬಸಿರಿದ್ದ ಹೆಂಗಸನ್ನು ಬಲಿ ಕೊಟ್ಟರೆ, ಬಾಗಿಲು ನಿಲ್ಲುವದೆಂದು 
ಸೂಚಿಸಿದರು. ಹೆಣ್ಣು ಮಗಳನ್ನು-ತುಂಬಿದ ಹೆಣ್ಣುಮಗಳನ್ನು-ಬಲಿ ಕೊಡಲು 


೧೦೨ ಕನ್ನಡ ನಾಡಿನ ಕಥೆಗಳು 


ಅವನ ಮನಸು ಒಪ್ಪಲಿಲ್ಲ. ಕೋಟಿಯ ಬಾಗಿಲು ನಿಲ್ಲದ್ದರಿಂದ ಮುಂದಿನ 
ಕೆಲಸವೇ ಕಟ್ಟಾಯಿತು. ಗೌಡನಿಗೆ ಊಟ ಸವಿ ಹೆತ್ತಲೊಲ್ಲದು, ನಿದ್ದೆ ಬರ 
ಲೊಲ್ಲದು; ಒಂದೇ ಸಮನಾಗಿ ಆತನು ಚಿಂತೆಯಲ್ಲಿ ಮುಳುಗಿರುವದನ್ನು 
ಕಂಡು, ಗೌಡನ ಸೊಸೆಯಾದ ಲಕ್ಷ್ಮಮ್ಮನ ಮನಸು ಕಳವಳಗೊಂಡಿತು. 
ಕೋಟಿಯ ಬಾಗಿಲು ನಿಲ್ಲಲಿಕ್ಕೆ ಬಸಿರಿದ್ದ ಹೆಂಗಸಿನ ಬಲಿ ಕೊಡಬೇಕೆಂಬುವ 
ಮಾತೂ ಅದನ್ನು ಯಾರಿಗೆ ಹೇಗೆ ಕೇಳಬೇಕೆಂಬ ಯೋಚನೆಯಿಂದ ಮಾವ 
ನವರು ಕೊರಗುತ್ತಿರುವ ಮಾತೂ ಆಕೆಗೆ ತಿಳಿದಿತ್ತು. ಲಕ್ಷ್ಮಮ್ಮನಿಗೆ ಮಾವ 
ನವರಲ್ಲಿ ತುಂಬಾ ಆದರ; ಆದರೂ ಅವರೊಡನೆ ಎಂದೂ ನಿಟ್ಟಿಂದು ಮಾತಾ 
ಡಿದನಳಲ್ಲ. ಮಾವನವರು. ಎಂದಾದರೂ ಮಾತನಾಡಿಸಿದರೆ, ಒತ್ತಟ್ಟಿಗೆ 
ಕತ್ತಲೆಯಲ್ಲಿ ದೂರಕ್ಕೆ ನಿಂತ್ಕು ಅವರ ಪಾದಗಳನ್ನು ನೋಡುತ್ತ ಮೆಲು 
ಮಾತುಗಳಿಂದ ಉತ್ತರ ಕೊಡುವಳು. ಹೀಗಿದ್ದುದರಿಂದ್ರ ಈಗ ಕೂಡ 
ಮಾವನವರನ್ನು ಮಾತಾಡಿಸುವದೆಂದರೆ, ಆಕೆಗೆ ಜೀವದಸುತ್ತು ಬಂದಿತು. 
ರಾತ್ರೆಎಲ್ಲಾ ಇದೇ ವಿಚಾರದಲ್ಲಿ ಕಾಲ ಕಳೆದಳು. ಕೊನೆಗೆ, ಮಾವನವರ 
ನ್ನೊಂದು ಮಾತು ಕೇಳಿಯೇ ಬಿಡಬೇಕೆಂದು ಮನಸು ಗಟ್ಟಿ ಮಾಡಿದಳು. 
ಮರುದಿನ ಬೆಳಿಗ್ಗೆ, ಮಾನನನರು ಪಡಸಾಲೆಯಲ್ಲಿ ದಿಂಬಿಗೆ ಒರಗಿ 
ಕೊಂಡು ಚಿಂತೆಯಲ್ಲಿ ಕುಳಿತಿರುವಾಗ, ಲಕ್ಷ್ಮನ್ಮನು ನಡುಮನೆಯ 
ಬಾಗಿಲಲ್ಲಿ ನಿಂತುಕೊಂಡು, ಹೀಗೆಂದಳು:" ಮಾವನವರೇ! ನನ್ನದೊಂದು 
ಮಾತು ನಡಿಸಬೇಕು. ಕೋಟಿಯ ಬಾಗಿಲು ನಿಲ್ಲದ್ದರಿಂದ ತಮಗೆ ತುಂಬಾ 
ಚಿಂತೆಯಾಗಿರುವಂತಿದೆ. ತಮ್ಮ ಮಗಳಾದ ನನ್ನನ್ನು ಬಲಿಕೊಟ್ಟು ನಿಮ್ಮ 
ಚಿಂತೆಯನ್ನು ಪರಿಹರಿಸಿಕೊಳ್ಳಿ ರಿ! ತಾವು ನಡಿಸಿರುವ ಮಹಾತ್ಯಾರ್ಯಕ್ಕೆ 
ಒಬ್ಬ ಸ್ತ್ರೀಯಳಿಂದ ಅಡ್ಡಿ ಯಾಗಿದ್ದರೆ, ನನ್ನನ್ನು ಜು, ಕೋಟಿಯ 
ಬಾಗಿಲನ್ನು ನಿಲ್ಲಿಸಬಹುದು.” ಮಗಳ ಸಮನಾದ ಸೊಸೆಯ ಅಂತಃಕರಣದ 


ಮನಕರಗಿಸುವ ಮಾತುಗಳನ್ನು ಕೇಳಿ, ಗೌಡನ ಕಣ್ಣುಗಳಲ್ಲಿ ನೀರು ತುಳುಕಿ 
ದವು. ಮ್ಹೈೆ ಮೇಲೆ ಹೊದ್ದಿರುವ ದುಪ ಟೆಯಿಂದ ಕಣ್ಣೊ ರಸಿಕೊಂಡು 
. ಅಮ್ಮಾ! ಯಾವ ಪ್ರಾಣಿಯನ್ನೂ ಬ ಜಟ ಒಪ್ಪದ `ನಾನು ನನ್ನ 
ಮನೆಯ ಲಕ್ಷ್ಮಿಯಾದ ನಿನ್ನನ್ನೆಂತು ಬಲಿಕೊಡಲು "ಒಪ್ಟೇನು! ಆಗಲಿ 
ಹೋಗಮ್ಮ "ನಾನು ನಿನ್ನ ಪ್ರೀತಿಗೂ ಧೈರ್ಯಕ್ಕೂ ಮೆಚ್ಚಿ "ರುವೆ.' ಎಂದು 
ನುಡಿದು ಸುಮ್ಮನಾದನು. 


ಲಕ್ಷ ೬ಮ್ಮೆನ ಸ್ವಾರ್ಥತ್ಕಾಗ ೧೦ಕ್ಕಿ 


ಮುಂಡೆ, ಹೆಲವು ದಿನಗಳವರೆಗೆ ಕೋಟೆಯ ಬಾಗಿಲು ನಿಲ್ಲಿಸುವ 
ಕೆಲಸವ್ರ ಸಾಗದೆ, ಹೆಗಲು ಮಾಡಿದ ಕೆಲಸವು ರಾತ್ರಿಯಲ್ಲಿ ಬಿದ್ದುಹೋಗು 
ತ್ತಿದ್ದಿತು. ಇದರಿಂದ ದಿನದಿನಕ್ಕೂ ಕೆಂಸೇಗೌಡನು ಚಿಂತೆಯಿಂದ ಕೊರಗಿ 
ಸೊರಗಿದನು. ಮಾವನವರ ಮುಖವನ್ನು ನೋಡಿದಾಗೆಲ್ಲ ಲಕ್ಷ್ಮಮ್ಮನ 
ಎದೆಯು ಬೆಂದು ಮುಖವು ಕಂದಿ ಕುಂದುವದು. ಕಣ್ಣುಗಳಲ್ಲಿ ನೀರು ನಿಲ್ಲು 
ವದು. ಮಾವನವರಿಗಾದ ದುಃಖವು ಲಕ್ಷ್ಮನ್ಮನನ್ನು ಹೀಗೆ ಬಾಧಿಸ 
ತೊಡಗಿದಾಗ, ಆಕೆಗೂ ಅದನ್ನು ತಾಳಿಕೊಳ್ಳುವದಾಗಲಿಲ್ಲ. ಹೇಗಾದರೂ 
ಮಾಡಿ, ತನ್ನ ದೇಹವನ್ನು ಬಲಿಕೊಟ್ಟು, ಮಾವನವರು ಕೈಕೊಂಡ 
ಕಾರ್ಯವನ್ನು ಪೂಕೈಸಬೇಕೆಂದು ನಿಶ್ಚಯಿಸಿದಳು. 

ಒಂದು ದಿನ ರಾತ್ರಿ ಎಲ್ಲರೂ ಮಲಗಿರುವಾಗ ತಟ್ಟನೆ ಲಕ್ಷ್ಮಮ್ಮನು 
ಎದ್ದು, ಗಂಡನಿಗೆ ನಮಸ್ಕಾರಮಾಡಿ, ದೇವರ ಮನೆಗೆ ಹೋಗಿ, ಅಲ್ಲಿ ದೇವ 
ರಿಗೆ ಎರಗಿ, ಕೈಯಲ್ಲಿ ಕಠಾರಿ ತೆಗೆದುಕೊಂಡು ಬಾಗಿಲ ಚಿಲಕ ತೆಗೆದು, 
ನೆಟ್ಟಗೆ ಕೋಟಿಯ ಮಹಾದ್ವಾರದ ಬಳಿಯಲ್ಲಿ ಬಂದಳು. ಗ್ರಾಮ ದೇವತೆ 
ಯನ್ನು ನೆನಿಸಿ, ಅತ್ಯಂತ ಭಕ್ತಿಯಿಂದ "ತಾಯೇ! ನನ್ನ ದೇಹವನ್ನು ನಿನಗ 
ರ್ಪಿಸುನೆ. ಕೋಟಿಯ ಬಾಗಿಲನ್ನು ನಿಲ್ಲಿಸಿ ನನ್ನ ಮಾವನವರಿಗೆ ಕೀರ್ತಿ 
ಯೆನ್ನು ದಯಪಾಲಿಸು? ಎಂದು ಕೈಮುಗಿದು ಬೇಡಿಕೊಂಡು, ತನ್ನ ತಲೆ 
ಯನ್ನು ಕರಾರಿಯಿಂದ ಕೊಯ್ದುಕೊಂಡು ಪ್ರಾಣಬಿಟ್ಟ ಳು. 

ಬೆಳಗು ಮುಂಜಾವಿನಲ್ಲಿ ಆಳುಗಳು ಕೆಲಸಕ್ಕೆಂದು ಬಂದು ನೋಡು 
ತ್ತಾರೆ; ಹಲವು ದಿನಗಳಿಂದ ಕಾಡಿಸಿ ಪೀಡಿಸುತ್ತಿದ್ದ ಕೋಟೆಯ ಮಹಾ 
ದ್ವಾರವು ಅಂದು ನಿಂತಿರುವದನ್ನು ದೂರಿನಿಂದಲೇ ಕಂಡು ಅಚ್ಚರಿಗೊಂಡರು. 
ಆನಂದದಿಂದ ಗೌಡದೊರೆಗೆ ಈ ಸಮಾಚಾರವನ್ನು ತಿಳಿಸಲು ಓಡಿದರು. 
ಆಗ ಕೆಂಪೇಗೌಡನು ಬಂದು ನೋಡುವಲ್ಲಿ ತನ್ನ ಕುಲದೀಪಕಳೂ ಸೊಸೆಯೂ 
ಆದ ಲಕ್ಷ್ಮಮ್ಮನ ರುಂಡ ಒತ್ತಟ್ಟಿಗೆ ಇನ್ನೊತ್ತಟ್ಟಿಗೆ ಆಕೆಯ ಧಡ ಬಿದ್ದಿ 
ರುವದನ್ನು ನೋಡಿ, ಕೆಂಪೇಗೌಡನು ಹಲುಬಿದನು. ಆಕೆಯ ನಡೆ-ನುಡಿ, 
ದೇವರು-ಹಿರಿಯಲ್ಲಿದ್ದ ಭಕ್ತಿ-ನಿಶ್ವಾಸಗಳನ್ನು ನೆನೆನೆನೆದು ಕಣ್ಣೀರಿಟ್ಟನು, 
ತನ್ನ ಆಸೆಯನ್ನು ಪೂರೈಸಲು ದೇಹವನ್ನು ಚೆಂಡಾಡಿದ ಆ ಮಹಾ ಮಹಿಮ 
ಳನ್ನು ಹಲನ್ರ ಬಗೆಯಿಂದ ಕೊಂಡಾಡಿದನು. ಇಂಥ ತ್ಯಾಗಿಯ ಹೆಸರು ಬಹು 


೧೦೪ ಕನ್ನಡ ನಾಡಿನ ಕಥೆಗಳು 


ದಿನಗಳವರೆಗೆ ಎಲ್ಲರ ಕಣ್ಮುಂದೆ ಇರಬೇಕೆಂದು ಹವಣಿಸಿ ಬೆಂಗಳೂರಿನ 
ಪೂರ್ವದಿಕ್ಕಿ ನಲ್ಲಿರುವ ಕೋರಮಂಗಲ ಗ್ರಾಮದ ನಡುವೆ ಒಂದು ಗುಡಿ 
ಕಟ್ಟಸಿ, ಲಕ್ಷ್ಮಮ್ಮನ ಮೂರ್ತಿಯನ್ನು ಅದರಲ್ಲಿಟ್ಟು, ದಿನಾಲು ಪೂಜೆ ನಡೆ 
ಯುವಂತೆ ವ್ಯವಸ್ಥೆ ಮಾಡಿದನು. ಇಂದಿಗೂ ಅಲ್ಲಿಯ ಜನರು ಲಕ್ಷ್ಮಮ್ಮನಿಗೆ 
ನಡಕೊಳ್ಳುತ್ತಾರೆ. ತನ್ನ ಆತ್ಮತ್ಯಾಗದಿಂದ, ದೇಹವನ್ನು ಬಲಿ ಕೊಟ್ಟು, 
ಮನುಷ್ಯಳಾದ ಲಕ್ಷ್ಮಮ್ಮನು ದೇವತೆಯ ಪದವಿಯನ್ನು ಪಡೆದಳು. 


ತ್ಲಿಹ 
ದೊಡ್ಡ ಮನಸಿನ 
ಅನಂತಪುರದ ಸಿದ್ದಪ್ಪನಾಯಕ 


(ಕ್ರಿ. ಶ ೧೭೦೮) 

[ಕೆಳಗಿನ ಕಥೆಯು ಬುಕ್ಕರಾಯ (ಸಮುದ್ರ) ಚರಿತ್ರೆ ಎಂಬ ಪುಸ್ತ ಕದೊಳಗಿನ 
ಒಂದು ಪ್ರಸಂಗ. ಈ ಕಥೆಯು ಕರ್ನಾಟಕ ಸಾಹಿತ್ಯ ಪರಿಷತ್‌ ಪತ್ರಿಕೆಯಲ್ಲಿ ಪ್ರಸಿದ್ಧ 
ವಾಗಿರುವ ಬುಕ್ಕರಾಯ ಚರಿತ್ರೆಯಿಂದ ತೆಗೆದು ಹಾಕಲ್ಪಟ್ಟದೆ.] 

ವಿಜಯನಗರದ ರಾಮರಾಯರ ಆಳಿಕೆಯಲ್ಲಿ ಸೊನ್ನಲಾಪುರದ 
(ಸೊಲ್ಲಾಪುರದ) ಹಂಡೆ ಹನುಮಪ್ಪನಾಯಕನೆಂಬ ಶೂರ ಸರದಾರನಿದ್ದನು. 
ರಾಮರಾಯರು ಇವನ ಶೌರ್ಯಕ್ಕೆ ಮೆಚ್ಚಿ ತಮ್ಮ ಹತ್ತಿರ ಇಟ್ಟುಕೋಡಿ 
ದ್ದರು. ಇವನು ಕುತುಬಶಹ, ಫರೀದಶಹರನ್ನು ಸೋಲಿಸಿದ್ದಲ್ಲದೆ, ಒಂದು 
ಸಾರೆ, ಅಹಮ್ಮದ ನಗರದ ನಿಜಾಂಶಹೆನನ್ನು ಯುದ್ಧದಲ್ಲಿ ಸೋಲಿಸಿ, ಅವ 
ನನ್ನು ಹಿಡಿದು ತಂದು ರಾಮರಾಯ-ತಿರುಮಲರಾಯರಿಗೆ ಕಾಣಿಕೆ ಎಂದು 
ಒಪ್ಪಿಸಿದ್ದನು. ಇದರಿಂದ ಸಂತುಷ್ಟರಾಗಿ, ಅವನ ಶೌರ್ಯಕ್ಕೆ ಮೆಚ್ಚಿ ರಾಯರು 
ನಂದ್ಯಾಲ ಗ್ರಾಮ, ಬುಕ್ಳರಾಯಸಮುದ್ರ, ಧರ್ಮಾವರ, ಬಳ್ಳಾರಿ ಈ 
ಗ್ರಾಮಗಳನ್ನು ಜಹಗೀರಾಗಿ ಕೊಟ್ಟರು. ಮುಂದೆ, ಈ ಹನುಮಪ್ಪನ 
ವಂಶದ ಅಣ್ಣ-ತಮ್ಮಂದಿರಿಬ್ಬರಲ್ಲಿ ಒಬ್ಬನು ಅನಂತಪುರದಲ್ಲಿ, ಇನ್ನೊಬ್ಬನು 
ಬಳ್ಳಾರಿಯಲ್ಲಿ ಆಳುತ್ತಿದ್ದರು. ಬಳ್ಳಾರಿಯ ರಾಮಪ್ಸನಾಯಕನಿಗೆ ಮಕ್ಕಳಿರ 
ಲಿಲ್ಲ. ಅನಂತಪುರದ ರಾಮಪ್ಪನಾಯಕನಿಗೆ ಮಕ್ಕಳಿದ್ದುದರಿಂದ ಅವನಿಗೆ 


ದೊಡ್ಡ ಮನಸಿನ ಆನೆಂತಪ್ರರದ ಸಿದ್ದಪ್ಪನಾಯಕ ೧೦೫ 


ಕಾಗದ ಬರೆದು, "ಬಳ್ಳಾರಿಯ ಸಂಸ್ಥಾನಕ್ಕೆ ಸಂತಾನವಿಲ್ಲ. ನನ್ನ ಮನೆ 
ದೀವಿಗೆಯ ಎಣ್ಣೆ-ಬತ್ತಿ ಮುಗಿದಿದೆ. ನೀವು ಆ ದೀಪವನ್ನು ಬೆಳಗಿಸಲು 
ಹಕ್ಕುದಾರರು. ನಿಮ್ಮ ಒಬ್ಬ ಮಗನನ್ನು ನನಗೆ ಕೊಡಿರಿ ಎಂದು ಕೇಳಿದನು. 
ಅನಂತಪುರದ ರಾಮಪ್ಸನಾಯಕ ಸಾಧು ಪುರುಷ. ಬೆಳ್ಳಗಿರುವದೆಲ್ಲ ಹಾಲು 
ಎಂದು ನಂಬುವವ. ತನ್ನ ಹಿರಿಯ ಮಗನಾದ ಸಿದ್ಧರಾಮಪ್ಸನಾಯಕನನ್ನು 
ಬಳ್ಳಾರಿಗೆ ಕಳಿಸಿದನು; ಹೀಗೆ ಅನಂತಪುರದ ರಾಮಪ್ಪನಾಯಕನೊಡನೆ 
ಸ್ನೇಹೆ ನಡಿಸಿ, ಬಳ್ಳಾರಿ ರಾಮಪ್ಪನಾಯಕನು ಅವನನ್ನು ಕೊಫ್ಲಿಸಿದನು; 
ಮತ್ತು ತನ್ನಲ್ಲಿ ಸಾಕಿದ ಸಿದ್ಧ ರಾಮಸಪ್ಪನಾಯಕ ಹಾಗೂ ರಾಮಪ್ಸನಾಯಕರ 
ಅಳಿಯ ಬಸಪ್ಪನಾಯಕರನ್ನು ಬ 1೫0 ಸೀಡಿಸಹತ್ತಿದನು. 


ಅನಂತರ, ರಾಮಪ್ಪನಾಯಕನು ಸಿದ್ಧಸ್ಗ ಪ್ರನಾಯಕ ಅಳಿಯ ಬಸಪ್ಪ 
ಇವರಿಬ್ಬರಿಗೂ ಒಂದೇ ಬೇಡಿ ಹಾಕೆ, ಬಳ್ಳಾರಿ ಗುಡ್ಡದ ಮೇಲೆ ಕಾವಲಿನಲ್ಲಿ 
ಟ್ಟನು. ಅಳಿಯ ಬಸವ್ಸನು ಬಹು ಚತುರ. ತಮ್ಮಿಬ್ಬರ ಪ್ರಾಣ ಉಳಿಸಿ 
ಕೊಂಡು ಪಾರಾಗಬೇಕೆಂದು ಯೋಚಿಸಿ, ಕಾವಲಿನವರೊಡನೆ ಸ್ನೇಹ ಬೆಳಿಸಿ 
ದನು. ತನ್ನ ಮಾವನ ಮನೆಯನ್ನು ಮಣ್ಣುಗೂಡಿಸಲು ಯತ್ನಿ ಸಿದ ರಾಮಪ್ಪ 
ಯಾ ತಮ್ಮಿಬ್ಬರನ್ನೆಂದೂ ಜೀವದಿಂದ ಇಹ; ಆದುದ 
ರಿಂದ "ನೀವು ನಮ್ಮನ್ನು ಬದುಕಿಸಿ ಪ್ರಾಣದಾನ ಕೊಟ್ಟರೆ, ನಾವು ನಿಮ್ಮ 
ಹೆಸರಿನಿಂದ ದೀವಿಗೆ ಇರಿಸುತ್ತೇವೆ. ಇದರಿಂದ ನಿಂಮ ಮಕ್ಕಳು-ಮರಿಗೆ 
ಧರ್ಮ ಬರುತ್ತದೆ' ಎಂದು ಬೇಡಿಕೊಂಡನು. ಕಾವಲುಗಾರರಿಗೆ ಅವರ ಬಗ್ಗೆ 
ದಯ ಹುಟ್ಟಿತು; ಆದರೆ, ಅವರನ್ನು ಬಿಟ್ಟರೆ, ತಮ್ಮ ಪ್ರಾಣವೂ ಉಳಿಯಡ್ಡ 
ರಿಂದ ಅವರನ್ನು ಬಿಟ್ಟು, ಎಲ್ಲಿಯಾದರೂ ಹೋಗಬೇಕೆಂದು ನಿಶ್ಚ ಯಮಾಡಿ 
ದರು. ಇಬ್ಬರನ್ನೂ ಬಿಗಿದಿರುವ ಬೇಡಿಗಳನ್ನು ಕಡಿದು ಹಾಕಿ, 'ರಾತ್ರೆಯಲ್ಲಿ 
ಚಿಕ್ಕವನಾದ ಸಿದ್ದಪ್ಪ ನನ್ನು ಬೆನ್ನಿನ ಮೇಲೆ ಕುಳಿ ಿರಿಸಿಕೊಂಡು, ಗುಡ್ಡ 
ಇಳಿದು, ಮುಂದೆ ಕಳ್ಳಹಾದಿ ಹಿಡಿದು, ಹಾಗಲಕೆರೆ ರಿಯ ಬಳಿಗೆ ಬಂದ್ಕು 
ಹಿರೇಹಾಳಿನ ದಾರಿ ಇದೇ ಎಂದು ತೋರಿಸಿ ಅವರು ಹೊರಟು ಹೋದರು. 

ಸಿದ್ದ ಪುನಾಯಕನು ಅರಸುಮಗ. ಎಂದೂ ಬರಿಗಾಲಿನಿಂದ ನಡೆದವ 
ನಲ್ಲ, ಹಸಿವೆ ಕಟ್ಟಿದವನಲ್ಲ. ಇಂಥವನು ದಾರಿ ನಡೆದು ಬಳಲಿದನು. 
ಮುಂದೆ ನಡೆಯಲಿಕ್ಕೆ ಕಾಲುಗಳು ಏಳದಾದವು. ಸಂಕಟವಾಗಹತ್ತಿತು. 


೧೦೬ ಕನ್ನಡ ನಾಡಿಸ ಕಥೆಗಳು 


ಅಲ್ಲಿಯೇ ಒಂದು ಹೊಲದ ಬದುವಿನಲ್ಲಿ ದ್ದ ಗಿಡದ ಕೆರಳಿ ನಲ್ಲಿ ಮಲಗಿದನು. 
ಶತ್ರು ಗಳ ಕ್ಪೆಗೆ ಸಿಗಬಾರದೆಂದು ಓಡಿ ಬಂದದ್ದು ವ್ಯರ್ಥವಾಯಿತಲ್ಲಾ ಎಂದು 
ಅಳಿಯ ಬಸಪ್ಪನು ಬಲು ಬಗೆಯಿಂದ ಮರುಗುತ್ತ ಕುಳಿತನು. ಅತ್ತಲಿಂದ 
ಬಣಜಿಗರ ಗೌಡನೊಬ್ಬನು ತಂಗುಳ ಬುತ್ತಿ ಕಟ್ಟಿಕೊಂಡು ತನ್ನ ಹೊಲಕ್ಕೆ 
ಹೋಗುತ್ತಿರಲು, ಗಿಡದ ಕೆಳಗೆ ಒಬ್ಬನು ದಣಿದು ಮಲಗಿ, ಇನ್ನೊಬ್ಬ ಚಿಂತೆ 
ಯಲ್ಲಿ ಕುಳಿತಿರುವದನ್ನು ಕಂಡನು. ಹತ್ತಿರ ಬಂದು ನೀವು ಯಾರು? 
ಎಲ್ಲಿಯವರು? ಎಲ್ಲಿಗೆ ಹೋಗುತ್ತಿ ದ್ಹೀರಿ? ಎಂದು ಕೇಳಿದನು. ಬಸಪ್ಸನು ಎಲ್ಲ 
ಸಂಗತಿ ತಿಳಿಸಿದನು. ಗೌಡನಿಗೆ ಬಹು ಕನಿಕರ ಹುಟ್ಟಿತು. ಅವರಿಗೆ ಹೆದರ 
ಬೇಡಿರಿ ಎಂದು ಭೆ ರ್ಯಕೊಟ್ಟು , ತನ್ನ ಎತ್ತಿ ky ಮೇಲೆ ಸಿದ್ಧಪ್ನ ಪ್ಸನನ್ನು 
ಕುಳ್ಳಿರಿಸಿ, ಬಸಪ್ಸನೊಡಕೆ "ತನ್ನ ಹೊಲದ ಕಣಕ್ಕೆ ಕರೆದುಕೊಂಡು 
ಹೋದನು. ತರುವಾಯ ಅವರಿಗೆ ಕೈ-ಕಾಲು, ಮುಖ ತೊಳೆಯಲಿಕ್ಕೆ ನೀರು 
ಕೊಟ್ಟು, ತನ್ನ ಬಳಿಯಲ್ಲಿದ್ದ ತಂಗುಳ ಅನ್ನವನ್ನು ಅವರಿಗೆ ಕೊಟ್ಟು ಊಟ 
ಮಾಡಿಸಿ, ಅವರನ್ನು ನವಣಿಯ ಹುಲ್ಲಿನಲ್ಲಿ ಅಡಗಿಸಿ ಇಟ್ಟನು. 

ಅನಂತರ, ರಾತ್ರೆ ಹೊತ್ತು, ಗೌಡನು ಸಿದ್ದಪ್ಪ, ಬಸಪ್ಪನಾಯಕರಿಗೆ 
ಕಂಬಳಿಯ ಕೊಪ್ಪೀ ಹೊದ್ದಿಸಿ, ಎತ್ತುಗಳ ಮೇಲೆ ಕುಳ್ಳಿರಿಸಿ ಯಾರಿಗೂ 
ತಿಳಿಯದಂತೆ, ತನ್ನ ಹೊಲದಿಂದ ಮನೆಗೆ ಕರಕೊಂಡು ಹೋದನು. ಅಲ್ಲಿ 
ಅವರಿಗೆ ಸ್ನಾನ ಮಾಡಿಸಿ ಅವರೊಡನೆ ಊಟಮಾಡಿ, ಉಂಡನಂತರ 
ಕಮ್ಮಾರನನ್ನು ಶರೆತರಿಸಿ, ಬಸಪ್ಪನಾಯಕನ ಕಾಲಿನಲ್ಲಿದ್ದ ಬಿಗಿಯಾದ ಬೇಡಿ 
ಗಳನ್ನು ಕಡಿಸಿ, ಕೆಲ ಜನರನ್ನು ಸಂಗಡ ಕರೆದುಕೊಂಡು, ಅವರಿಬ್ಬರನ್ನು 
ಎತ್ತುಗಳ ಮೇಲೆ ಕುಳ್ಳಿರಿಸಿಕೊಂಡು, ಅವರಿಬ್ಬರು ದೊರೆಗಳನ್ನು 
ಹಿರೇಹಾಳಿನ ಅಮಲದಾರ ಶಿನಸ್ಪ ನವರ ಸ್ವಾಧೀನ ಮಾಡಿದನು. 

ಮುಂದೆ, ಶಿವಪ್ಪ ನನರು ಗುತ್ತಿಯ ಮುರಾರಿರಾಯನೊಡಗಡಿ ಸಿದ್ಧ ಪ್ಪ 
ನಾಯಕನಿಗೆ 1 ನಿಂತು, ಅನಂತಪುರದ ಸಂಸ್ಥಾನವನ್ನು ಅವನಿಗೆ 
ಕೊಡಿಸಿ, ಶ್ರೀ ವಿರೂಪಾಕ್ಷೇಶ್ವರ ದೇವರ ರಥೋತ್ಸವದ ಮುಹೂರ್ತದಲ್ಲಿ 
ಸಿದ್ಧಪ್ಪನಾಯಕರಿಗೆ ದೇವರ ಸ್‌ ಮಾಡಿಸಿ, ಅನಂತಪುರ ಸಂಸ್ಥಾನ 
Roa ಮೇಲೆ ಕುಳ್ಳಿರಿಸಿದರು. ಬಸಪ್ಪನಾಯಕನು ದಳವಾಯಿಯಾಗಿ 
ಕೆಲಸ ಮಾತಹ್ತಿನನು. ತಾನು ಪಟ್ಟ ಕಕ್ಕೆ ಕುಳಿತ ಮೇಲೆ ಸಿದ್ಧಪ್ಪ 


ನರಪತಿ ರಾಮರಾಯರು ತಾಯಿಯನ್ನು ಕಂಡದ್ದು ೧೦೭ 


ನಾಯಕನು ಕಷ್ಟಕಾಲದಲ್ಲಿ ತನಗೆ ಸಹಾಯೆ ಮಾಡಿದವರನ್ನೆಲ್ಲ ನೆನೆದು 
ಕರೆಕಳಿಸಿ-ತಕ್ಕ ಮರ್ಯಾದೆ ಮಾಡಿದನು. ಹೊಲದ ದಂಡೆಯಲ್ಲಿ ಗಿಡದ ಕೆಳಗೆ 
ನೆರಳುತ್ತ ಬಿದ್ದಾಗ ತನ್ನನ್ನು ಎತ್ತಿನ ಮೇಲೆ ಕುಳಿ ರಿಸ್ಕಿ ಹೊಲದ ಕಣಕ್ಕೆ ಕರ 
ಕೊಂಡು ಹೋಗಿ, ಧಗ ಬುತ್ತಿ-ರೊಟ್ಟಿ ಕೊಟ್ಟು ಸಂರಕ್ಷಿಸಿದ ಬಣಜಿಗ 
ಗೌಡನನ್ನು ಕರೆಕಳಿಸಿ, "ನೀನು ಅನ್ನ ಕೊಟ್ಟು ನ ಉಳಿಸಿದ್ದರಿಂದ ಈ 

ಇಗ್ಯವು ನಿನ್ನದೇ” ಎಂದು ಅಂದಿನ ಕಷ್ಟದ ದಿನಗಳನ್ನು ನೆನಿಸಿಕೊಂಡು 
ಕಣ್ಣೀರು ತಂದು, ಅವನನ್ನು ಬಹುಪರಿಯಾಗಿ ಸಂತೋಷಸಡಿಸಿ, ಎರಡು 
ಸಾವಿರ ರೂಪಾಯಿ ಉಡುಗೊರೆ ಕೊಟ್ಟು ಕಳಿಸಿದನು. "ನಾನು ಕೊಟ್ಟ 
ತಂಗುಳೆ ಬುತ್ತಿಗೆ ಇಷ್ಟು ಮರ್ಯಾದೆಯೆ?” ಎಂದು ನುಡಿಯುವಾಗ ಗೌಡ 
ನಿಗೆ ಪೆ NE ಕಂಠವು ಬಿಗಿಯಿತು,, ದನಿ ನಡುಗಿತು, 
ಮುಂದೆ ಅವನ ಬಾಯಿಂದ ಮಾತುಗಳು ಹೊರಡದೆ, ಕಣಿ ಕ್ಲೀರಿನ ಕಾಣಿಕೆ 
ಒಪ್ಪಿಸಿ, " ಇದ್ದರೆ ಇಂಥ ಒಡೆಯನಿರಬೇಕು? ಎಂದು ಹೊಗಳುತ್ತ ಮನೆಗೆ 
ನಡೆದನು. 


೭ 
ನರಸತಿ ರಾಮರಾಯರು 


ತಾಯಿಯನ್ನು ಕಂಡದ್ದು 


[ ಮುಸಲ್ಮಾನ ಬಾದಶಹರು ವಿಜಯನಗರ ರಾಮರಾಯನ ಸಂಗಡ ಯುದ್ಧ 
ಹೂಡಬೇಕೆಂದು ನಿಶ್ಚಯಿಸಿದ ಸಂಗತಿಯನ್ನು ತಿಳಿದು ರಾನುರಾಯರೂ ಯುದ್ಧದ 
ಸಿದ್ಧತೆ ನಡಿಸಿದರು. ಆಗ, ಒಂದುದಿನ ತಮ್ಮ ತಾಯಿಯವರ ಅರಮನೆಗೆ ಹೋದಾಗಿನ 
ಪ್ರಸಂಗ. ಇದನ್ನು ರಾಮರಾಯನ ಬಖೈ kk ಎಂಬ ಪುಸ್ತಕದ ಆಧಾರದಿಂದ ಬರೆಯ 
ಲಾಗಿದೆ. ] 

ನರಪಕಿ ರಾಮರಾಯರು ತಮ್ಮ ಮಾತೃ ಶ್ರೀಯವರ ಚಂದ್ರಶಾಲೆಯೆ 
ಮಹಲಿನ ಮೇಲಕ್ಕೆ ಹೋಗಿ, ವಿನಯಪೂರ್ವಕವಾಗಿ ಅವರಿಗೆ ನಮಸ್ಕಾರ 
ಮಾಡಿದರು. ತಾಯಿಯವರು ಬಹಳ ಸಂತೋಷಪಟ್ಟು, ಆಶೀರ್ವಾದ 
ಮಾಡಿ, ನವರತ್ನ, ಸುವರ್ಣಪುಷ್ಪ ಮೊದಲಾದುವನ್ನು ರಾಮರಾಯರಮೇಲೆ 


೧೦೮ ಕನ್ನಡ ನಾಡಿನ ಕಥೆಗಳು 


ನಿವಾಳಿಸಿ, ಮಗನ ಕೈಹಿಡಿದು, ತಮ್ಮ ಮಹಲಿನೊಳಗೆ ಕರೆದುಕೊಂಡು 
ಹೋದರು. ಕುಶಲ ಪ್ರಶ್ನಗಳಾದ ಮೇಲೆ ರಾಮರಾಯರು ತಾಯಿಯವ 
ರನ್ನು ಕುರಿತು ಈ ರೀತಿಯಾಗಿ ಬಿನ್ನವಿಸಿಕೊಂಡರು: 

ಮೂರುಮಂದಿ ಬಾದಶಹರು ಕೂಡಿ ಒಂದಾಗಿ, ಕರ್ನಾಟಕ ದೇಶ 
ವನ್ನೇ ಹಾಳುಮಾಡಿ ಬಿಡಬೇಕೆಂದು ನನ್ನ ಮೇಲೆ ದಂಡೆತ್ತಿ ಬರುವುದರಲ್ಲಿ 
ದ್ದಾರೆ. ನಮ್ಮದು ಧರ್ಮರಾಜ್ಯ. ನಿಮ್ಮ ಅನುಗ್ರಹದಿಂದಲೂ ಕುಲದೇವರ 
ಪ್ರಸಾದದಿಂದಲೂ ನನಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಬಲವಾದ ಸೈನ್ಯ 
ವಿಜೆ, ವಿಪುಲ ದ್ರವ್ಯವಿದೆ; ಆದುದರಿಂದ ಎಲ್ಲ ಸ್ಫೈನ್ಯ ಕಟ್ಟಿಕೊಂಡು ಹೋಗಿ, 
ಶತ್ರುಗಳನ್ನು ಸದೆ ಬಡಿದು ಬರುವೆನು. ತಮ್ಮ ಆಶೀರ್ವಾದವಾಗಬೇಕು. 

ಆಗ ತಾಯಿಯವರು ಅಂದದ್ದು: “ಅಪ್ಪ, ನೀನು ದೊಡ್ಡ ನರಸತಿ. 
ಇಂದಿಗೆ ನಮ್ಮ ಪಟ್ಟವನ್ನು ನಿಳುಮಂದಿ ಅರಸರು ಆಳಿದರು. ಇದುವರೆಗೆ 
ಅವರು ತಮ್ಮ ತಮ್ಮ ಮರ್ಯಾದೆಗಳನ್ನು ಉಳಿಸಿಕೊಂಡರು. ಈಗಬೇರೆ 
ಬಾದಶಹರ ಕಾಟಿ ಹೆಚ್ಚಾಗಿದೆ. ನೀನಾದರೋ ಒಬ್ಬನು. ಅವರೊಡನೆ 
ಮಾತುಕತೆ ನಡಿಸಿ, ಒಪ್ಪಂದ ಮಾಡಿಕೊಳ್ಳುವದು ಉತ್ತಮನೆಂದು ನನಗೆ 
ತೋರುತ್ತದೆ.” 

ರಾಜಭೂವರರಾದ ರಾಮರಾಯರು ಅಂದದ್ದು: - “ನಾನು ದೊಡ್ಡ 
ಚಕ್ರವರ್ತಿ. ನನ್ನ ಮುಂದೆ ಅವರೆಲ್ಲಿ? ಅಂಥವರೊಡನೆ ನಾನು ಅನುಸಂಧಾನ 
ನಡೆಸುವದು ನನ್ನ ಗೌರವಕ್ಕೆ ತಕ್ಕುದಲ್ಲ. ವಿಜಯಿಯಾಗುವವರೆಗೂ ಯುದ್ಧ 
ನಡಿಸಲಿಕ್ಕೇನೂ ಅಡ್ಡಿ ಇಲ್ಲ. ಶತ್ರುಗಳನ್ನು ಕ್ಷಣದಲ್ಲಿ ಸೋಲಿಸುವೆ. * 

ಆಗ, ತಾಯಿಯವರು ರಾಮರಾಯರಿಗೆ ಜಯನಾಗಲೇೇದು ಬಹು ಬಗೆ 
ಯಿಂದ ಹರಸಿದರು. ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಕನಕಾಭಿಷೇಕ ಮಾಡಿ, 
"ಗೆದ್ದು ಬಾರಪ್ಪ’? ಎಂದು ಕಳಿಸಿದರು. 

ಆ ದಿನವೇ ರಾತ್ರೆ ರಾಮರಾಯರು ಒಂದು ಕೆಟ್ಟಿ ಕನಸು ಕಂಡರು. 
ಅದರಲ್ಲಿ ತಮ್ಮ ಕಿವಿಯೊಳಗಿನ ಕುಂಡಲಗಳನ್ನು ಯಾರೋ ಕಸಿದು 
ಕೊಂಡಂತೆ ತೋರಿತು. ಕೂಡಲೆ, ದೇವರನ್ನು ನೆನೆಯುತ್ತ ರಾಮರಾಯರು 
ಎದ್ದು, ಕಂಡ ಕನಸಿನ ಸಂಗತಿಯನ್ನು ಪಂಡಿತರ ಮುಂದೆ ಹೇಳುತ್ತ, ಇಂಥ 
ಕೆಟ್ಟ ಕನಸನ್ನು ನಾನೆಂದೂ ಕಂಡಿಲ್ಲ. .ದೇನರು ನನ್ನ ಮೇಲೆ ಎಂದೂ 


ಸಿಂಹಲದ್ವೀಪದ ಮೇಲೆ ಕನ್ನಡಿಗರ ಧ್ವಜ ೧೦೯ 


ಸಿಟ್ಟಾಗಿರಲಿಲ್ಲ. ಅದೇಕೋ ಈಗ ಐಶ್ವರ್ಯಕ್ಕೆ ಹಾನಿ ಬಂದಿತು. ಭಾಗ್ಯ 
ಲಕ್ಷ್ಮಿ, ಕುಲ-ದೇವತೆ, ನನ್ನ ಮೇಲೆ ಸಿಟ್ಟಾದಳು. ದೇವರ ಅನುಗ್ರಹ 
ತಪ್ಪಿದ ಮೇಲೆ ನನ್ನ ಯತ್ನವಿಲ್ಲ. ನನ್ನ ಕೈಯಿಂದಾದಷ್ಟು ಧೈರ್ಯಗೆಡದೆ, 
ಕರ್ತವ್ಯ ಬಿಡದೆ ಹೋರಾಡುವೆನು. ಮುಂದೆ, ದೇವರು ಮಾಡಿಸಿದ್ದಾಗಲಿ, 
ಅಂದರು. ಆದರೂ ಚಿಂತೆಯು ತಪ್ಪಲಿಲ್ಲ. ಗುರು-ಹಿರಿಯರು " ಚಿಂತೆ ಬೇಡ. 
ದೇವರು ಪರಿಹಾರ ಮಾಡುವನು.” ಎಂದು ಆಶೀರ್ವದಿಸಿದರು. ದೇವರ 
ಮೇಲೆ ಭಾರಹಾಕಿ ರಾಮರಾಯರು ಯುದ್ಧದ ಸನ್ನಾಹ ನಡಿಸಿದರು. 


ಕಳ 
ಸಿಂಹಲದ್ವೀಪದ ಮೇಲೆ 


ಕನ್ನಡಿಗರ ಧ್ವಜ 


[ ಸಿಂಹಲ ದ್ವೀಪವು ಹಿಂದುಸ್ಥಾನದ ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿದ್ದರೂ ಅದನ್ನು 
ವಶ ಪಡಿಸಿಕೊಳ್ಳಬೇಕೆಂದು ಆಗಾಗ್ಗೆ ಪಾಂಡ್ಕ-ಚೊಳ-ಚೇರ ರಾಜರು ಅವರ ಮೇಲೆ 
ದಾಳಿ ನಡಿಸುತ್ತಿದ್ದರು. ಅವರ ಇಳಿಗೆಯನಂತರ ಕನ್ನಡಿಗರಾದ ರಾಸ್ಟ್ರಕೂಟರ 
ಮುಮ್ಮಡಿಕೃಷ್ಣನು ದಂಡೆತ್ತಿ ಹೋಗಿ ಸಿಂಹಲದ್ವೀಪದ ಅರಸನಿಂದ ಕಪ್ಪವನ್ನೆತ್ತಿ ದನು. 
ಆಮೇಲೆ, ವಿಜಯನಗರದ ರಾಯರ ಅಳಿಕೆಯಲ್ಲಿ ಸಿಂಹಲದ್ವೀಸದ ಅರಸನು ವಿಜಯ 
ನಗರೆದ ಅರಸರಿಗೆ ಕಪ್ಪ- ಕಾಣಿಕೆಯನ್ನು ಕೊಟ್ಟು, ಅವರ ಮಾಂಡಲಿಕನಾಗಿದ್ದನು. 
ಸಿಂಹಲದ್ವೀಪ, ಮಲಿಯಾಳ ಮುಂತಾದ ದೂರ ದೂರಿನ ಅರಸರು ಸಹ ತಮ್ಮ 
ರಾಯಭಾರಿಗಳನ್ನು ವಿಜಯನಗರದಲ್ಲಿ ಇಟ್ಟಿದ್ದರಂತೆ. ಈ ವಿಷಯವನ್ನು ಮಿಥಿಕ್‌ 
ಸೊಸಾಯಟ ಜರ್ನಲ್‌ ಎಂಬ ಪುಸ್ತಕದಿಂದ ಬರೆಯಲಾಗಿದೆ.] 


ವಿಜಯನಗರದ ಸಂಗಮವಂಶದ ಎರಡನೆಯ ಹರಿಹರನ ಆಳಿಕೆಯಲಿ 
ಆತನ ಮಗ ವಿರೂಪಾಕ್ಷನು ದಕ್ಷಿಣಕ್ಕೆ ದಂಡೆತ್ತಿ ಹೋದನು. ಅವನು ಆಗ 
ದಕ್ಷಿಣದಲ್ಲಿ ಆಳುತ್ತಿದ್ದ. ತುಂಡೀರ, ಚೋಳ ಪ್ರಾಂತ ಅರಸರನ್ನುಗೆದ್ದು, ಆ 
ರಾಜ್ಯಗಳಿಗೆಲ್ಲ ತನ್ನ ಪ್ರತಿನಿಧಿಯನ್ನು ನಿಯಮಿಸಿದನು. ಇವನೇ ಮುಂದೆ 
ಸಿಂಹಲದ್ವೀಪಕ್ಕೂ ಹೋಗಿ, ಅಲ್ಲಿ ತನ್ನ ಜಯಸ್ತಂಭವನ್ನು ನೆಡಿಸಿ ಬಂದನು. 

ಮುಂಡೆ, ಸದಾಶಿವರಾಯನಿಗೂ " ಸಿಂಹಲದ್ವೀಪ-ವಿಜಯಿ' ಎಂದು 
ಬಿರುದು ಬಂದಂತೆ ತೋರುತ್ತದೆ. “ಈತನ ಆಳಿಕೆಯಲ್ಲಿ ಮಾಂಡಲಿಕನಾದ 


೧೧೦ ಕನ್ನಡ ನಾಡಿನ ಕಥೆಗಳು 


ಮಧುರೆಯ ಕುಮಾರ ಕೃಷ್ಣ ನ ಪ್ಲನಾಯಕನು ವಿಜಯನಗರದ ರಾಯರ 
ಸೆಹುಯದಿಂದ ಸಿಂಹೆಲದಿ ದ್ವೀಪಕ್ಕೆ ದಾಳಿ ಮಾಡಿದನು. ಕೃಷ್ಣಪ್ಪನಾಯಕನು 
ತನ್ನ ಸಂಗಡ ಆಗ ಐವತ್ತು ಜನ ಪಾಳ್ಯಗಾರರನ್ನು ಒಯ್ದಿದ್ದ ಗತ. ಸಿಂಹಲ 
ದ್ವೀಪದ ಅರಸನಿಗೆ ಎಲ್ಲಕ್ಕೂ ಮೊದಲು ಕ್ಸ ಸ್ನ ಕ ಪ್ಲನಾಯಕನು ಶರಣು ಬರ 
ಲಿಕ್ಳೈ ಹೇಳಿ ಕಳಿಸಿದನು. ಅವನು ಈಲಾಗಲ್ಲಲ್ಲ. ಪುತ್ತಾಲಂ ಎಂಬಲ್ಲಿ 
ಕನ್ನಡಿಗರಿಗೂ ಸಿಂಹಲೀ ಜನರಿಗೂ ಯುದ್ಧ ವಾಯಿತು. ದಳವಾಯಿ ಚಿನ್ನ 
ಕೇಶನ ನಾಯಕನು ಸಿಂಹಲದ್ವೀಪ ಸದ ಅರಸನ ದಂಡಿನವರನ್ನು ಸೋಲಿಸಿ 
ದನು. ಅವನ ದಂಡನಾಯಕರನ್ನು ಸೆರೆಹಿಡಿದು ಅವರನ್ನು ಒಳ್ಳೇ ರೀತಿ 
ಯಿಂದ ನಡಿಸಿಕೊಂಡನು. ಈ ಸಿಟ್ಟಿನಿಂದ ಸಿಂಹಲದ್ವೀಪದ ಕು 
ಮತ್ತೆ ದಂಡು ಕೂಡಿಸಿ, ಕೃ ನ್ನ ಪ್ರುನಾಯಕನ ದಂಡಿನಮೊಲೆ ಹಲ್ಲೆ ನಡಿಸಿ 
ದನು. ಈ ಹಲ್ಲೆಯಲ್ಲಿ ಮಾತ್ರ 'ಸಿಂಹಲದ್ದಿ (ಪದ ಅರಸನು ಸಿಕ್ಕು ಮಡಿದನು. 
ಕೃಷ್ಣಪ್ಸನಾಯಕನು ಜಿ ದಿನಗಳವರೆಗೆ ಸಿಂಹಲ ರಾಜ್ಯದ ರಾಜಧಾನಿ 
ಯಲ್ಲಿ ಇದ್ದು, ಅವನ ಮನೆಯ ಜೆಂಗಸರನ್ನೆಲ್ಲ ಹಳೆಯ ರಾಜಧಾನಿಯಾದ 
ಔರಂಗಂ ಎಂಬಲ್ಲಿಗೆ ಕಳಿಸಿ, ತನ್ನ ಬೀಗನಾದ ವಿಜಯಗೋಪಾಲ ಎಂಬುವ 
ನನ್ನು ಪ್ರತಿನಿಧಿಯನ್ನಾಗಿ ಇಟ್ಟು, ತಾನು ಮಧುರೆಗೆ ಮರಳಿದನು. 

ರಾಮರಾಯನ ಆಳಿಕೆಯಲ್ಲಿಯೂ ಸಿಂಹಲದ್ಹೀಪದ ಅರಸರು 
ವಿಜಯನಗರದ ಮಾಂಡಲಿಕರಾಗಿದ್ದರು. ಅವನ ಆಳಿಕೆಯಲ್ಲಿ ರಾಮರಾಯನ 
ತಮ್ಮನಾದ ತಿರುಮಲರಾಯ್ಕ ರಾಮರಾಯವಿಕ್ಕಲದೇವ ಎಂಬುವರು 
ಹೋಗಿ ಸಿಂಹಲದ ಅರಸನಿಂದ ಕಪ್ಪಕಾಣಿಕೆ ತಂದಿದ್ದರು. 





ಅಳಿಯೆ ರಾನುರಾಯ ಮಹಾರಾಯರು 





ii) 












































| 
i (| 
| ) 

| 
































4. 
| | 
| | 
| 
(| 
" ( "| 
4 ದ 
( 1.1 
A 4 
| 1 
1 i py 
i 
i) | 
14೬. " 
1 
ip ೫ ನ್‌ ಸತ ದ್ದ. ಟ್ಟ ಕ್‌ " 
| ಈ ಚಾರು i 





ರಕ್ಕಸತಂಗಡಿಗಿ 59 ಗೆ- ರಾಮರಾಯರ ಶಿರ ಚ್ಛೇದ 
ಭಾ. ಇ. ನುಂಡಳ ಸಪ್ರಣೆ 


೧೧೧ 


೩ 
ರೆಕ್ಕಸಿಗಿ-ತಂಗಡಗಿಯ 


ಕಾಳಗ 
( ಕ್ರಿ.ಶ. ೧೫೬೫) 

[| ನಿಜಾಪುರ ಅದಿಲಶಾಹಿಯವರಿಗೂ ವಿಜಯನಗರದವರಿಗೂ ರಾಜಕಾರ್ಯ 
ಸಂಬಂಧವಾಗಿ ಪತ್ರವ್ಯವಹಾರ ನಡೆಯುತ್ತಿತ್ತು. ಒಮ್ಮೆ, ಆದಿಲ್‌ಶಹನ ಮಹಲು 
ದಾರನು ವಿಜಯನಗರದ ರಾಮರಾಯರ ಕಡೆಗೆ ಕಾಗದಪತ್ರ ತೆಗೆದುಕೊಂಡು 
ಬಂದನು. ಅವುಗಳನ್ನು ರಾಮರಾಯರು ಸ್ವಲ್ಪ ಉದಾಸೀನ ಮಾಡಿದರು; ಅಲ್ಲದೆ 
ಜಾತಿಯ ನಿಸಯವಾಗಿ ಮುಸಲ್ಮಾನನಾದ ಮಹಲುದಾರನಿಗೂ ನರಪತಿಗಳಾದ ರಾಮ 
ರಾಯರಿಗೂ ನಗೆಯಲ್ಲಿ ಮಾತಿಗೆ ಮಾತು ಹತ್ತಿತು. ಈ ಯುದ್ಧವು ಮುಸಲ್ಮಾನರ 
ಐದು ಶಾಹೀ ರಾಜರಲ್ಲಿ ಮತ್ತು ವಿಜಯನಗರೆದವರಲ್ಲಿ ನಡೆಯಿತು. ಇದಕ್ಕೆ ರಕ್ಕ ಸಿಗಿ 
ತಂಗಡಗಿಯ ಕಾಳೆಗನೆಂದು ಹೆಸರು. ಈ ಕಥೆಯನ್ನು "ರಾಮರಾಯನ ಬಖೈರು' 
ಎಂಬ ಹಳೆಯ ಪುಸ್ತಕದಿಂದ ತೆಗೆದುಕೊಂಡಿದೆ. ] 

ಇಬ್ಬಣದವರೂ ಯುದ್ಧ ಕೈ ಸಿದ್ಧರಾಗಿ ತಂತಮ್ಮ ಸೈನ್ಯದೊಡನೆ 
ಬಾದಶಹರು ಅತ್ತಲಿಂದಲೂ ವಿಜಯನಗರದವರು ಇತ್ತಲಿಂದಲೂ ಹೊರ 
ಟಿರು.. ರಾಜಭೂವರರು ತಾವರೆಗೆರೆ-ಕೃಷ್ಣಗಿರಿಗಳ ನಡುವೆ ಇಳಿದರು. 
ನಿಜಾಂಶಹನು ಭೀಮಾನದಿಯ ದಂಡೆಯಲ್ಲಿ, ಕುತುಬಶಹನು ಮುದಗಲ್ಲು, 
ರಾಯೆಚೂರುಗಳ ನಡುವೆ, ಅದಿಲ್‌ ಶಹನ್ಮು ಇಮಾಮ ಉಲ್ಮುಲ್ಭ 
ಬಾದಶಹರು ಕೃಷ್ಣಾನದಿಯ ಬಳಿಯಲ್ಲಿ, ಹೀಗೆ ಠಾಣ್ಯಗಳನ್ನು ಹಾಕಿದರು. 

ರಾಜಭೂವರರು ತಮ್ಮ ಕಡೆಯ ಅಷ್ಟಮಂತ್ರಿಗಳು,ಬಿಸಲಫ್ಪನಾಯಕ, 
ದಳವಾಯಿ ಕಾರ್ತಿಕನಾಯಕ, ಮದಗಮಾಸುರ ವೀರಪ್ಪನಾಯಕ, ಇಕ್ಕೇರಿ 
ಕೃಷ್ಣಸ್ಸನಾಯಕ, ಸೋದೆ ರಘುನಾಥನಾಯಕ, ತ ಶ್ರಕಲ್ಲು ಶೀನಪ್ಪ 
ಕಾಯಕ, ಚಂದವರದ ಭೀಮಪ್ಪನಾಯಕ, ಆದವಾನಿ ವೆಂಕಟನಾಯಕ. 

ರಸನಹಳ್ಳಿ ಪೆದ್ದನಾಯಕ, ಗುತ್ತಿಯ ತಿಮ್ಮಪ್ಪನಾಯಕ, ಬಿದನೂರಿನ 
ತಸ ತ್‌ ಬಂಕಾಪುರದ ಯಲ್ಲಪ್ಪನಾಯಕ, ಮೊದಲಾದವ 
ರನ್ನು ತಮ್ಮಲ್ಲಿಗೆ ಕರೆಯಿಸಿ, "ಯುದ್ಧದಲ್ಲಿ ನಿಮ್ಮ ಶೌರ್ಯ-ಪರಾಕ್ರಮ 
ಗಳನ್ನು ತೋರಿಸಿ, ಕರ್ನಾಟಕ ದೇಶದ ಕೀರ್ತಿಯನ್ನು ಉಳಿಸಿರಿ? ಎಂಧು 
ಹೇಳಿದರು. 


೧೧೨ ಕನ್ನಡ ನಾಡಿನ ಕಥೆಗಳು 


ರಕ್ಕಸಿಗಿ-ತಂಗಡಿಗಿ ಹತ್ತರ ವಿಜಯನಗರದವರ ಸೈನ್ಯ ಬೀಡು 
ಬಿಟ್ಟಿತ್ತು. ಅಲ್ಲಿಂದ ಮೂರು ನಾಲ್ಕು ಗಾವುದಗಳಲ್ಲಿ ಸುತ್ತಲೂ ಮುಸಲ್ಮಾ 
ನರ ಸೈನ್ಯವು ನಿಂತಿತು ಎರಡು ಪಕ್ಷದವರಿಗೂ ಯುದ್ಧ ಪ್ರಾರಂಭ 
ವಾಯಿತು. ಬಾಣ-ಮದ್ದುಗಳ ಸಫ್ಪಳದಿಂದ ಆಕಾಶವೆಲ್ಲ ತುಂಬಿತು. ಹೊಗೆ 
ಯಿಂದ ಒಬ್ಬರ ಮುಖ ಇನ್ನೊಬ್ಬರಿಗೆ ಕಾಣದಾಯಿತು. ಹೀಗೆ ಮೂರು ದಿನ 
ಗಳವರೆಗೆ ನಡೆಯಿತು. ಎರಡೂ ಕಡೆಯ ಸೈನ್ಯದೊಳಗೆ ಅನೇಕರು ಸತ್ತರು, 
ಗಾಯಗೊಂಡರು. 

" ಕನ್ನಡ ಜಾಣ? ನೆಂದು ಹೆಸರುಪಡೆದ ವಿಜಾಪುರದ ಆದಿಲ್‌ಶಹೆನೂ 
ವಹಿಮ ಉಲ್ಮುಲ್ಭನೂ ತಮ್ಮ ತಮ್ಮ ಸೈನ್ಯದೊಂದಿಗೆ ಠಾಣ್ಯಗಳಲ್ಲಿಯೇ 
ಇದ್ದರು. ರಾಜಭೂವರರಿಗೆ ಆದಿಲ್‌ಶಹನು ಮುಸಲ್ಮಾನರೊಂದಿಗೆ ಕೂಡಿದ 
ಸಂಗತಿಯು ತಿಳಿಯಿತು. ಆಗ, ದಳವಾಯಿ ಗಿರಿಯಪ್ಪನಾಯೆಕ, ಜಮಾದಾರ- 
ಖಾನಿ ಪವಾಡಿನಾಯಕರನ್ನು ಆದಿಲ್‌ ಶಹನ ಬಳಿಗೆ ಕಳಿಸಿ, ಹೀಗೆ ಹೇಳಲು 
ಅಪ್ಪಣೆ ಮಾಡಿದರು. 

" ನೀನು ಚಿಕ್ಕಂದಿನಿಂದ ರಾಜಭೂವರರಿಂದ ಬೆಳೆದು ದೊಡ್ಡವನಾದೆ 
ಆಗ, ನಿನಗಾಗಿ ಹಾಲು-ಬೆಣ್ಣೆಗಳ ದೆಸೆಯಿಂದ ನರಪತಿಗಳು ರಾಯಚೂರು- 
ಮುದಗಲ್ಲುಗಳನ್ನು ಕೊಡಲಿಲ್ಲನೇ? ನೀನೀಗ ಶತ್ರುಗಳೊಂದಿಗೆ ಸೇರಿ, ನಮ್ಮ 
ಮೇಲೆ ಕೈ ಮಾಡುವದು ಸರಿಯಲ್ಲ. ಅದಕ್ಕೆ ಆದಿಲ್‌ಶಹನು "ನಿಮ್ಮಲ್ಲಿ ನನಗೆ 
ಹೆತ್ತ ತಂದೆಯಷ್ಟು ಆದರವಿದೆ. ನಾನು ನಿಮ್ಮನ್ನೇ ಅನುಸರಿಸಿದ್ದೇನೆ. ನನ್ನಲ್ಲಿ 
ಅನುಮಾನ ಪಡಬೇಡಿರಿ' ಎಂದು ಉತ್ತರ ಕಳಿಸಿದನು. 

ಈ ಸುದ್ದಿಯು ಮೂರೂ ಮಂದಿ ಬಾದಶಹರಿಗೆ ತಿಳಿಯಿತು. ಅವರು 
ಆದಿಲ್‌ಶಹನಿಗೆ ಹೀಗೆ ಕಾಗದ ಬರೆದು ಕಳಿಸಿದರು. "ನಾವೆಲ್ಲರೂ ಈಗ ನರ 
ಪತಿಯ ಮೇಲೆ ದಂಡೆತ್ತಿ ಬಂದಿರುವೆವು. ನೀನು ಒಳಗಿಂದೊಳಗೆ ಅವರೊ 
ಡನೆ ಕೂಡಿಕೊಂಡಿರುನೆ. ಇದರಲ್ಲಿ ಥಿತೂರಿ ಕಾಣಿಸುತ್ತದೆ.' ಆದಿಲ್‌ ಶಹನು 
ಈ ಬೆದರಿಕೆಯಿಂದ ಹೆದರಿ, "ನೀವು ಹೇಳಿದಂತೆ ನಡೆಯುವೆನು? ಎಂದು ಹೇಳಿ 
ಕಳಿಸಿದನು. 

ತರುವಾಯ, ಮತ್ತೆ ಯುದ್ಧಕ್ಕೆ ಪ್ರಾರಂಭವಾಯಿತು. ರಾಜಭೂವರರು 
ರಣಗಂಟಿಯನ್ನು ಹೊಡೆಯಿಸಿ, ರಣಸ್ತಂಬ ಕಟ್ಟಿಸಿದರು. ತಾವು ಸ್ವತಃ 


ರಕ್ಕಸಗಿ-ತಂಗಡಿಗಿಯ ಕಾಳಗ ೧೧೩೩ 


ರಾಜಹಂಸಾಮೃತವೆಂಬ ಆನೆಯ .ಮೇಲೆ ಕುಳಿತು, ದಂಡಿನೊಡನೆ ರಣ 
ಭೂಮಿಗೆ ಹೊರಟರು. ಕರ್ನಾಟಿಕ ಸೈನ್ಯದವರ ಹೊಡೆತವನ್ನು ತಡೆಯಲಾ 
ರದೆ ಬಾದಶಹೆರ ದಂಡಿನನರು ಓಡಿದರು. ನರಪತಿಗಳಿಗೆ ಜಯವಾಯಿತು. 
ತಮಗೆ ಗೆಲುವಾದ ಆನಂದದೊಳಗೇ ರಾಜಭೂವರರ ಸ್ಪೆನ್ಯವು ತಮ್ಮ 
ರಾಣ್ಯಕ್ಕೆ ಹಿಂತಿರುಗಿತು. 

ತಮಗಾದ ಸೋಲಿನಿಂದ ಬಾದಶಹೆರು ಬಲು ಖಿನ್ನರಾಗಿ, ಆದಿಲ್‌ 
ಶಹನ ಕಡೆಗೆ ತಮ್ಮ ಹೇಜೀಬನನ್ನು ಕಳಿಸಿ, "ಈಗಲಾದರೂ ದೂರದೃಸ್ಟಿ 
ರ ಯೋಚನೆ ಮಾಡಿ ಯುದ ಕೈ ಸಿದ್ದ ರಾಗಿರಿ. ಮುಸಲ್ಮಾನ ಜನಾಂಗವೇ 

ಹೆಸರಿಲ್ಲದಂತಾಗುವ ಹೊತ್ತು ಬಂದದೆ “ಎಂದು ಎಚ್ಚೆರಿಕೆ ಕೊಟ್ಟಿ ರು. ಆಗ, 

1122೫೬ ಯುದ್ದಕ್ಕೆ ಸಿದ್ಧನಾದನು. 

ನಿಜಯನಗರದನರ ಸ್ಫೆನಿಕರು ತನುಗೆ ಜಯವಾಯಿತೆಂಬ ಆನಂದ 
ದೊಳಗೆ ಎಚ್ಚೆರದಫ್ಪಿ ಇದ್ದರು. ಒಮ್ಮೆಲೆ, ನಾಲ್ಕೂ ಜನ ಬಾದಶಹರ 
ಸೈನ್ಯವು ಹಿಂದೂ ಸ್ಫನ್ಯವನ್ನಾವರಸಿತು. ಹಿಂದೂಗಳು ಹೌಹಾರಿದರು. ಒಂದೇ 
ಸವನೆ ಗಲಭೆ ಎದ್ದಿತು. ' ಹಿಂದೂಗಳ ಠಾಣ್ಯನೆಲ್ಲಾ ಲೂಟಿ ಆಯಿತು. 
ಮುಸಲ್ಮಾನ ದಂಡಾಳುಗಳು ಹಿಂದೂಗಳನ್ನು ಕೊಂದು ಹೆಣಗಳ ರಾಸಿ 
ಒಟ್ಟದರು. 


ಈ ಗದ್ದಲದೊಳಗೆ ರಾಮರಾಯರನ್ನು ಶತ್ರುಗಳು ಸೆರೆ ಹಿಡಿದು 
ಆದಿಲ್‌ಶಹನ ಮುಂದೆ ಒಯ್ದರು. ಆಗ, ರಾಮರಾಯರು "ನೀನು ನನ್ನ 
ಮಗನೆನಿಸಿಕೊಂಡು ಹೀಗೆ ಮಾಡಿದಿ. ನೀನು ನಿತೃದ್ರೋಹಿ. ನೀನೇ ಈ 
ಫಾತುಕತನಕ್ಸ ಹೇಸಲಿಲ್ಲವೆಂದಮೇಲೆ ನಾನು ಇನ್ನೇನು ಮಾಡುವದು.” 
ನನ್ನನ್ನು ವಂಚಿಸಿದೆ. ಅದಿರಲಿ ನನ್ನ ಮಗನಾದುದಕ್ಕೆ ನನ್ನನ್ನು ವೈರಿಗಳಿಗೆ 
ಕೊಟ್ಟು ತಲೆ ಹೊಯ್ಸದಿರು. ನೀನೇ ನನ್ನನ್ನು ಭರಂಗಿಯಿಂದ ಸೊಜಿದು 
ಕೊಲ್ಲು” ಎಂದು ಹೇಳಿ, ಮೈಯಲ್ಲಿ ಕರಿಯ ಉದ್ದಂಗಿ, (ನಿಲುವಂಗಿ) ತಲೆಗೆ 
ಮಾಣಿಕ್ಯದ ಕುಲಾಯಿ, ಮೈಮೇಲೆ ಶಾಲು ಹೊದ್ದುಕೊಂಡು ದೇವರನ್ನು 
ಚಿಂತಿಸುತ್ತ ನಿಂತರು. 


ಆದಿಲ್‌ಶಹೆನು ಸ ಲ್ಪ ತಡೆದು, ತರುವಾಯ ತಾನೇ ಫಿರಂಗಿಯನ್ನು 
ಹಾರಿಸಿ, ಭೂಪ '(ತಾತುಕಾಜಕ) ತಲೆ ಹೊಯ್ದನು. ಆಮೇಲೆ 


೧೧೪ ಕನ್ನಡ ನಾಡಿನ ಕಥೆಗಳು 


ಕರ್ನಾಟಕದಸ್ಸೆ ಸೈನ್ಯವು ಚದುರಿತು. ಉಳಿದ ಸೈನ್ಯವು ನಿಜಯನಗರಕ್ಕೆ ಓಡಿತು. 
ರಾಮರಾಜನು ಸತ್ತ ಸುದ್ದಿ ಕೇಳಿ ಅವನ ತಾಯಿಯು ದುಃ ಸಭ ವ್ರಾಣ 
ಬಿಟ್ಟ ಳು. ಅರಸಿಯರು ತಮ್ಮ ಮ್ಛೆ ಮೇಲಿನ ವಸ್ರಾಭರಣಗಳನ್ನೆಲ್ಲ ದೇವರಿಗೆ 
ಅರ್ಷಿ ಇ , ವಿಷ ಕುಡಿದು ಪಾ ಣಗಳನ್ನು ನೀಗಿದರು. 


೪೦ 
ಹಾಳುಬಿದ್ದ 


ವಿಜಯನಗರ ಅಥವಾ ಹಂಪೆ 


[ ರಾಮರಾಯನು ರಕ್ಕಸಗಿ-ತಂಗಡಗಿಯ ಕಾಳಗದೊಳಗೆ ಸೋತು ಸತ್ತನು. 
ತರುವಾಯ ಮುಸಲ್ಮಾನ ದಾಳಿಗಾರರು ವಿಜಯನಗರಕ್ಕೆ ಓಡುತ್ತ ಬಂದು, ರಾಜ 
ಧಾನಿಯನ್ನು ಸುಲಿದರು, ದೇವಾಲಯಗಳನ್ನು ಕೆಡವಿದರು. ಸಿಕ್ಕ ಸುಲಿಗೆಯನ್ನೆ ಲ್ಲ 
ಒಯ್ದರು. ಅದರಿಂದ ವಿಜಯನಗರವನ್ನು ಬಿಟ್ಟು ನಾಗರಿಕರೆಲ್ಲರೂ ಬೇರೆ ಬೇರೆ 
ಊರುಗಳನ್ನು ಸೇರಿದರು. ಮುಸಲ್ಮಾನ ದಾಳಿಗಾರರ ಸುಲಿಗೆಯು ಎಡಬಿಡದೆ ಐದು 
ತಿಂಗಳ ವರೆಗೆ ನಡೆದಿತ್ತು. ರಾಮರಾಯನ ತಮ್ಮ ತಿರುಮಲರಾಯನು ಅರಸು 
ಮನೆತನದನರನ್ನು ಮತ್ತು ಸದಾಶಿವರಾಯನನ್ನು ಕರಕೊಂಡು ಪೆನುಗುಂಡಿಗೆ 
ಹೋದನು. ಈ ವಿಷಯವು ಮಿ ಲಾಂಗಹರ್ಸ್ಸ ಅವರೆ ಹಾಳುಹಂಪೆ ಎಂಬ 
ಇಂಗ್ಲಿಷ ಪುಸ್ತಕದಿಂದ ಎತ್ತಿ ಬರೆಯಲ್ಪಟ್ಟಿದೆ. ] 

ನಾಲ್ಕುನೂರು ವರ್ಷಗಳಾಚೆ ಲಕ್ಷಗಟ್ಲಿ ಜನರಿಂದ ತುಂಬಿದ ಪಟ್ಟಿ ಣ್ಯ; 
ಹೇಮಕೂಟ-ಮಾಲ್ಯವಂತ ಸತಗ. ನಡುವೆ ತುಂಗಭದ್ರಾ ಟು 
ದಂಡೆಯ ಮೇಲೆ ಸುತ್ತು ಹತ್ತು-ಹನ್ನೆರಡು ಮೈಲುಗಳ ವರೆಗೆ ಹಬ್ಬಿದ 
ರಾಜಧಾನಿ. ಮುನ್ನೂರು ವರ್ಷಗಳವರೆಗೆ ಪರರಾಜರ ದಾಳಿಗಳನ್ನು ತಡೆದ 
ವೀರರ ಗಂಡು ಮೆಟ್ಟು. ಪರರಾಜರ ದಾಳಿಗೆ ಕೊನೆಗೆ ತುತ್ತಾಗಿ ಹಾಳು 
ಕೊಂಪೆ ಆಯಿತು. 


ಹಾಳು ವಿಜಯನಗರವನ್ನು ನೋಡಲಿಕ್ಕೆಂದು ಹೊಸ ಪೇಟೆಯಿಂದ 
ಹೊರಟರೆ, ನಮಗೆ ಅಲ್ಲಿಂದಲೇ ಸ ಹಾಳು ಗೋಡೆಗಳು, ಕಟ್ಟಡ 


ಹಾಳುಬಿದ್ದ ನಿಜಯನಗರ ಅಥವಾ ಹಂಪೆ ೧೧೫ 


ಗಳು, ಕಾಣಲಾರಂಭಿಸುವವು. ಮುಂದೆ ಹೋದಂತೆ, ಹಾಳು ದೇವಾಲಯ 
ಗಳು ಮತ್ತು ಕೋಟಿಗಳ ಸಂಖ್ಯೆ ಬೆಳೆಯುವದು. ಹಾಗೇ ಹೆಂಪೆಗೆ 
ಹೋಗುವೆವು. 
ಂಸೆಗೆ ಹೋದಮೇಲೆ, ಅಲ್ಲಿ ಶ್ರೀ ನಿರೂಪಾಕ್ಷದೇವರ ವಿಶಾಲವಾದ 

ಜೀವಾಲಯವಿರುವದು. ವಿರೂಪಾಕ್ಷ 'ದೇವರ ಗುಡಿಯ ಮೊದಲನೆಯ 
ಹೆಬ್ಬಾಗಿಲಕ್ಕೇ ಎತ್ತರವಾದ ಗೋಪುರವಿದೆ. ಅದರ ಎದುರಿಗೆ ಹೊರಮಗ್ಗಲು 
ಅಗಲವಾದ ಬೀದಿ ಇರುವದು. ಆ ಬೀದಿಯಲ್ಲಿ ಸಾಲಾಗಿ ಎರಡೂ ಮಗ್ಗ 
ಲಿಗೆ ದೊಡ್ಡ ದೊಡ್ಡ ಕಲ್ಲಿನ ಮಂಟಪಗಳಿರುವವು. ದೇವಾಲಯದೊಳಗೆ ಒಳ 
ಮಗ್ಗಲು ವಿಶಾಲವಾದ ಅಂಗಳ. ಸುತ್ತಲೂ ಜನರು ಇಳಿದುಕೊಳ್ಳಲಿಕ್ಕೆ 
ಪೌಳಿಗಳಿರುವವು. ಅಲ್ಲಿಂದ ಒಳಗೆ ಹೋದ ಮೇಲೆ ತ್ರಿ ವಿರೂಪಾಕ್ಷೇಶ್ವರನ 
ಗುಡಿ. ಬಲಗಡೆಗೆ ಸ್ವಲ್ಪ ಒಳಗೆ ಹೋದರೆ ಶ್ರೀ ಭುವನೇಶ್ವರಿಯ ದೇವಾ 
ಲಯ, ಅಲ್ಲಿಯೇ ಒತ್ತಟ್ಟಿಗೆ ಶ್ರೀ ವಿದ್ಯಾರಣ್ಯರ ಕಲ್ಲಿನ ಮೂರ್ತಿ ಇದೆ. 

ಇನ್ನು, ಹಾಳು ಪಟ್ಟಿಣ ಅಥವಾ ಹಾಳು ವಿಜಯನಗರವನ್ನು ನೋಡ 
ಲಕ್ಕ ಹೋಗುವಾ! ಹೆಂಪೆಯಿಂದ ವಿಜಯನಗರಕ್ಕೆ ಹೋಗಬೇಕೆಂದರೆ 
ದಕ್ಷಿಣಕ್ಕೆ ನಡೆಯಬೇಕು. ಹೀಗೆ ಹೊರಟರೆ, ದಾರಿಯಲ್ಲಿ ಸಾಸಿವೆಕಾಳು 
ಗಣಪತಿ, ಕಡಲೆಕಾಳ ಗಣಪತಿ, ನರಸಿಂಹಮೂರ್ತಿ, ಉದ್ದನ ವೀರಭದ್ರ 
ದೇವರ ಭವ್ಯವಾದ ಮೂರ್ತಿಗಳು ಕಾಣಿಸುವವು. ಇವು ಒಂದರಕಿಂತ ಒಂದು 
ಆಕಾರದಲ್ಲಿ ದೊಡ್ಡವಿರುವವು. 

ತುಸು ಮುಂದೆ ನಡೆದಮೇಲೆ, ದೊಡ್ಡದೊಂದು ಹಾಳು ಕೋಟೆ, ಆದ 
ಕೊಂದು ಹೆಬ್ಬಾಗಿಲ್ಕು ಅದರೊಳಗಿಂದ ಹಾಯ್ದು ನಡೆದರ್ಕೆ ನಮಗೆ ಅಲ್ಲಿ 
ಕುಮಾರರಾಮನ ಗರಡೀಮನೆ, ರಾಣಿಯರು ಇರುವ ಎತ್ತರವಾದ ಮಹಾಲು 
ಗಳು ಕಾಣಿಸುವವು. ಅವುಗಳನ್ನು ನೋಡಿಕೊಂಡು, ತಿರುಗಿ ದಕ್ಷಿಣಕೆ 
ತಿರುಗಿದರೆ, ವಿಜಯನಗರದ ರಾಯರು ಮಹಾ ನವಮಿಯ ಹಬ್ಬದ ಉತ್ಸವ 
ದಲ್ಲಿ ಸಿಂಹಾಸನಕ್ಕಾಗಿ ಉಪಯೋಗಿಸುತ್ತಿದ್ದ ಮಹಾನವಮಿಯ ಸುಂದರ 
ವಾದ ಕಟ್ಟಿಗಳುಳ್ಳ-ದಿಬ್ಬ ಹತ್ತುವದು. ಅದರ ನೆರೆಯಲ್ಲಿಯೇ ಕಮಲ 
ಭವನವಿರುವದು. ಇದೂ ಅಂತಃಪುರದ ಪ್ರಾಕಾರದೊಳಗಿನದೇ ಒಂದು 
ಸುಂದರವಾದ ಕಟ್ಟಡ. ಇವುಗಳಿಗೆ ಹಚ್ಚಿದ ನಾನೂರು ವರ್ಷಗಳಾಜೆಯ 
ಬಣ್ಣವಿನ್ನೂ ಇದೆ. 


೧೧೬ ಕನ್ನಡ ನಾಡಿನ ಕಥೆಗಳು 


ಅದನ್ನು ಬಲಕ್ಕೆ ಮಾಡಿಕೊಂಡು ಮುಂದೆ ನಡೆದರೆ ಕುಸುರಿನ ಕೆಲಸ 
ದಿಂದ ಒಪ್ಪುವ ಹಜಾರ ರಾಮಸ್ವಾಮಿಯ ದೇವಾಲಯ, ಶಿಲ್ಪಕಲೆಯಿಂದ 
ಮೆರೆಯುವ ಶ್ರೀ ವಿಜಯ ವಿಠ್ಠಲ ದೇವಾಲಯ, ಒಂದೇ ಕಲ್ಲಿನಲ್ಲಿ ಮಾಡಿ 
ನಿಲ್ಲಿಸಿದ ಅದರ ರಥ ಇವು ಬರುವವು. ದಾರಿಯಲ್ಲಿ ಅಲ್ಲಲ್ಲಿ ಮನೆಗಳು ನೆಲ 
ಸಮವಾಗಿ, ಮುಳ್ಳ-ಗಿಡಗಂಟಗಳು ಬೆಳೆದಿರುವದನ್ನು ಹಲವು ಮೈಲುಗಳ 
ವರೆಗೆ ಕಂಡರೆ, ಮನಸು ಔದಾಸೀನ್ಯದಿಂದ ಹುಚ್ಚಾಗುವದು. ಇವುಗಳನ್ನೆಲ್ಲ 
ನೋಡಿ, ಹಾಗೇ ಮುಂದೆ ಸಾಗಿದರೆ, ದಕ್ಷಿಣದ ದೊಡ್ಡ ಹೆಬ್ಬಾಗಿಲಿನ ಮುಂದೆ 
ಯೇ ಅಂತಃಪುರದ ಹೆಣ್ಣುಮಕ್ಕಳ ಜಲವಿಹಾರಕ್ಕಾಗಿ ಕಟ್ಟಿಸಿದ ಕಟ್ಟಡ 
ಬರುವದು. ಅದರೊಳಗೆ ಹೊಕ್ಕು ನೋಡಿದರೆ ಮೇಲು ಬದಿಗೆ ಸುತ್ತು 
ಕಮಾನುಗಳು, ಕೆಳಮಗ್ಗಲಿಗೆ ನೀರಿನ ಹೊಂಡ, ಆ ನೀರು ಒಂದು ಕಡೆಗೆ 
ಹರಿದು ಹೋಗುವಂತೆಯೂ ಇನ್ನೊಂದು ಕಡೆಯಿಂದ ಒಳಗೆ ಬರುವಂತೆಯೂ 
ಯೋಜನೆ ಇದೆ. ಇವಲ್ಲದೆ, ಆನೆಗಳನ್ನು ಕಟ್ಟುವ ಗಜಶಾಲೆ ಮುಂತಾದವು 
ಗಳು ಇರುವವು. 

ಈ ಮೇರೆಗೆ ಹಾಳು ನಿಜಯನಗರವು ಇಂಧ ಅದ್ಭುತ ಸುಂದರ ಕಟ್ಟಡ 
ಗಳಿಂದ ಈಗಲೂ ತನ್ನ ಹಳೆಯ ವೈಭವವನ್ನು ಜಗತ್ತಿಗೆ ಸಾರುತ್ತ ನಿಂತಿದೆ. 
ಕನ್ನಡಿಗರಾದ ಪ್ರತಿಯೊಬ್ಬರೂ ಒಮ್ಮೆಯಾದರೂ ಹಂನೆ-ನಿಜಯನಗರವನ್ನು 
ನೋಡಲಿಕ್ಕೆ ಬೇಕು. 


೧೧೭. 


೪ದ೧ಿ 
ನೆಂಕಬಿಪತಿರಾಯನ ಮರಣ 


(ಕ್ರಿ. ಶ. ೧೬೧೪) 

[ ವಿಜಯನಗರದ ಕೊನೆಗಾಲದ ಅರೆಸರಲ್ಲಿ ಈತನೊಬ್ಬ. ತಿರುಮುಲರಾಯನ 
ಕಿರಿಯಮಗ. ಚಂದ್ರಗಿರಿಯಲ್ಲಿ ಇರುತ್ತಿದ್ದ. ಇವನ ಹೊಟ್ಟಿಯಿಂದ ಮಕ್ಕಳಿರಲಿಲ್ಲ. 
ಇವನ ಹೆಂಡಂದಿರಲ್ಲಿ ಚಿಕ್ಕವಳಾದ ಬಾಯಮ್ಮ ಎಂಬುವಳು ಜಗರಾಯನೆಂಬ ಸರ 
ದಾರನ ಮಗಳು. ತನ್ನ ಹೊಟ್ಟೆಯಲ್ಲಿ ಮಕ್ಕಳಿಲ್ಲವೆಂಬುವ ಚಿಂತೆಯಲ್ಲಯೇ ಈಕೆಯು 
ಹಗಲಿರುಳು ಕಾಲ ಕಳೆಯುತ್ತಿದ್ದಳು. ಈಕೆಯ ಚಿಂತೆಯನ್ನು ಕಂಡು ಅರಮನೆಗೆ 
ಬರುವ ಒಬ್ಬ ಹೆಂಗಸು ತಾನು ಬಸಿರು ಇರುವದಾಗಿಯೂ ತನಗೆ ಗಂಡು ಮಗು ಹುಟ್ಟಿ 
ದರೆ, ಬಾಯವಮ್ಮು ನಿಗೆ ಕೊಡುವದಾಗಿಯೂ ಮಾತುಕೊಟ್ಟಳು. ತಾನೂ ಬಸಿರು ಇರುವ 
ಸುದ್ದಿ ಬಾ ಯಮ್ಮ ಹುಟ್ಟಿಸಿದಳು. ಆಕೆಯು ಹೆತ್ತ ಮೇಲೆ ಮಗುವನ್ನು ತರಿಸಿ ತಾನು 
ಹಡೆದ ಕ ie ಮುಂದೆ, ನೆಂಕಟಿಸತಿರಾಯನು ತೀರಿಕೊಂಡನು. 
ಆಗಿನ ದೃಶ್ಯ. ಸಿವೆಲ್‌ರ « ಮರೆತು ಹೋದ ಸಾಮ್ರಾಜ್ಯ” ವೆಂಬ ಪುಸ್ತಕದ 
ಆಧಾರೆದಿಂದೆ. ] 

ವೆಂಕಟಿಪತಿರಾಯೆನಿಗೆ ಬಾಯಮ್ಮನಲ್ಲಿ ಮಾರಿದ ಪ್ರೀತಿ; ಆದುದ 
ರಿಂದ ಆಕೆ ಮಾಡಿದುದಕ್ರೆಲ್ಲ ಸುಮ್ಮನಿರುತ್ತಿದ್ದ. ತನಗೆ ಮಗನು ಹುಟ್ಟದ 
ನೆಂದು ಆಕೆಯು ಮತ್ತೊ, ಬ್ಬ ಳ ಮಗನನ್ನು ಜಡ ಆನಂದೋತ್ಸಾಹ Bd 
ಹೇಳಿದಳು. ವೆಂಕಟಪತಿಂಯಯನು ಅದೆಲ್ಲವನ್ನು ಮಾಡಿದನು. ಹೀಗಿದ್ದರೂ 
ಅದು ತನ್ನ ಮಗುವೆಂದು ಎಂದೂ ಮುದ್ದಿಸಲಿಲ್ಲ. 

ಅರವತ್ತುನಾಲ್ಪನೆಯ ವರ್ಷಕ್ಕೆ ವೆಂಕಟಪತಿರಾಯೆನಿಗೆ ಬಹಳ ಜಡ್ಡಾ 
ಯಿತು. ಹಾಸಿಗೆಯಿಂದ ಏಳಲಿಕ್ಟಾಗಲಿಲ್ಲ. ದಿನದಿನಕ್ಕೆ ಬೇನೆ ಬಲಿಯ 
ತೊಡಗಿತು. ಸಾಯುವ ಮುಂಚೆ ಎರಡು-ಮೂರು ದಿನಗಳ ಮೊದಲು, ಒಂದು 
ದಿನ ರಾಜ್ಯದ ಸರದಾರ, ಸಾಮಂತರೆಲ್ಲರೂ ವೆಂಕಟಿವತಿರಾಯರ ಸುತ್ತಲೂ 
ನೆರೆದಿದ್ದರು. ಆಗ ರಾಯನು ತನ್ನ ತಮ್ಮನ ಮಗನಾದ ಶ್ರೀರಂಗರಾಯ 
ನನ್ನು ಕರೆಯಿಸಿದನು. ಈತನಲ್ಲಿ ಮೊದಲಿನಿಂದಲೂ ರಾಯನಿಗೆ ಅಕ್ಬರತೆ 
ಬಹಳ. ಶ್ರೀರಂಗರಾಯನಿಗೂ ಚಿಕ್ಕರಾಯ ಎನ್ನುವ, ವಾಡಿಕೆ. ಸೇ. 
ಕಕ್ಕ ನ ಹಾಸಿಗೆಯ ಬಳಿ ಬಂದು ನಿಂತನು. ರಾಯನು ರಾಜಮುದ್ರಿಕೆಯ 
ಉಂಗುರವಿದ್ದ ಬಲಗೈಯನ್ನು ಅನನ ಮುಂದೆ ಚಾಚಿ, ಅದನ್ನು ತೆಗೆದು 


೧೧೮ ಕನ್ನಡ ನಾಡಿನ ಕಥೆಗಳು 


ಕೊಳ್ಳಲಿಕ್ಕೆ ಕಣ್ಣಿನಿಂದ ಸನ್ನೆ ಮಾಡಿದನು. ತನ್ನ ತರುವಾಯ ಶ್ರೀರಂಗ 
ರಾಯನಿಗೇ ಪಟ್ಟಿವಾಗಬೇಕೆಂದು ಅವನ ಆಸೆ. 

ಆದರೆ, ರಾಯನ ಹಂಬಲವನ್ನು ಅರಿತು ಶ್ರೀರಂಗರಾಯನ ಕಣ್ಣು 
ಗಳಲ್ಲಿ ಅಂಚುಮಟಿ ನೀರು ತುಳುಕಿದವು. " ನನಗದು ಬೇಡ. ನಿಮಗೆ ಇಷ್ಟ 
ನಿದ್ದವರಿಗೆ ಕೊಡಬೇಕು. ಎಂದು, ತಲೆ ತಗ್ಗಿಸಿ ರಾಯನ ಅಡಿಗಳ ಹತ್ತರ 
ಕಣ್ಣೀರು ಸುರಿಸುತ್ತ ಕುಳಿತುಬಿಟ್ಟಿನು. ನಂತರ ರಾಯನು, ತನ್ನ ಸರದಾರ 
ರಿಗೆ ಕೈಸನ್ನೆಯಿಂದ ಅವನನ್ನು ತನ್ನ ಬದಿಯಲ್ಲಿ ಕರತರ ಹೇಳಿ, ತನ್ನ ಕೈ 
ಯಲ್ಲಿಯ ರಾಜಮುದ್ರಿಕೆಯ ಉಂಗುರವನ್ನು ಉಚ್ಚಿಕೊಳ್ಳಲು ಆತನಿಗೆ 
ಸೂಚಿಸಿದನು. ಅವನು ರಾಯನ ಮತ್ತು ಸರದಾರರ ಅವುಣೆಯಂತೆ, 
ಅದನ್ನು ಉಚ್ಚಿಕೊಂಡು ಮೊದಲು ಆದರದಿಂದ ತರೆಯನೇಲಿಟ್ಟುಕೊಂಡು, 
ತನ್ನ ಬೆರಳಿನಲ್ಲಿಟ್ಟಿನು. ಆಮೇಲೆ, ರಾಯನು ತನ್ನ ಬೆಲೆಯುಳ್ಳ ನಿಲುವಂಗಿ, 
ಕಿನಿಯಲ್ಲಿದ್ದ ವಜೃದ ಕುಂಡಲ, ಮುತ್ತಿನ ಸರ ಮುಂತಾದವುಗಳನ್ನು ಅವ 
ನಿಗೆ ತರಿಸಿಕೊಟ್ಟನು. ಇದರಿಂದ ಕೆಲವರಿಗೆ ಸಂತೋಷ, ಕೆಲವರಿಗೆ 
ಅಸಂತೋಷವಾಯಿತು. 

ಮುಂದೆ ರಾಯನು ತೀರಿಕೊಂಡನು. ಬಗೆಬಗೆಯ ಸುವಾಸನೆಯ 
ಕಟ್ಟಿಗೆಗಳ ರಾಸಿಯಮೇಲೆ ರಾಯನ ದೇಹನನ್ನಿಟ್ಟು ಬೆಂಕಿಹಚ್ಚಿದರು. 
ಇಯನ ಮೂವರು ರಾಣಿಯರು ತಮ್ಮತಮ್ಮ ಪಾಲಿನ ಆಭರಣಗಳನ್ನು 
ಮೈಮೇಲೆ ಹಾಕಿಕೊಂಡು ಬೆಲೆಯುಳ್ಳ ನಸ್ತ್ರಗಳನ್ನುಟ್ಟು, ತೊಟ್ಟು, ರಾಯನ 
ಶವದ ಹಿಂದಿಂದೆ ನಡೆದರು. ಸಾವಿರಾರು ಜನರು ಅವರನ್ನು ಹಿಂಬಾಲಿಸಿದ್ದರು- 
ಸುಡುತಿರುವ ಕಟ್ಟಿಗೆಯ ರಾಶಿಯ ಸಮಾಸ ಅವರು ಬಂದು 'ತಲ್ಪಿದರು. 
ತಮ್ಮ ಮೈಮೇಲಿನ ಆಭರಣಗಳನ್ನು ಉಚ್ಚೆ, ಕೆಲವನ್ನು ತಮ್ಮ ಬಳಗದವ 
ರಿಗೂ ಮತ್ತು ಕೆಲವನ್ನು ಬ್ರಾಹ್ಮಣರಿಗೂ ಕೊಟ್ಟು, ಇನ್ನು ಕೆಲವನ್ನು 
ಕೂಡಿದ ಜನರೊಳಗೆ ಬೀಸಾಡಿದರು. ಎಲ್ಲರ ಅಪ್ಪಣೆಸಡೆದ್ಳು, ಎತ್ತರವಾದ 
ಸಳದ ಮೇಲೆ ಹೋಗಿ ನಿಂತು ದಣದಣವೆಂದು ಉರಿಯುನ ಬೆಂಕಿಯಲ್ಲಿ 
ಒಬ್ಬರಹಿಂದೊಬ್ಬರು ದಡದಡನೆ ಧುಮುಕಿ ಪ್ರಾಣ ಬಿಟ್ಟರು. 


೧೧೯ 


೪೨ 


ಎಚ್ಚಮನ ಸ್ವಾಮಿನಿಷ್ಕೆ 
ರಂಗರಾಯನ ಕುಟುಂಬದ ಕೊಲೆ 
(ಕ್ರ ಶ. ೧೬೧೫) 


[(ಶೀರಂಗರಾಯನಿಗೆ ಪಟ್ಟಿವಾದುದು ಜಗರಾಯ ಮೊದಲಾದ ಸರದಾರರಿಗೆ 
ಸರಿಬರಲಿಲ್ಲ. ಅವನು ಪಟ್ಟಕ್ಕೆ ಕುಳಿತಾಗ ಜಗರಾಯ್ಕ ತಿಮ್ಮನಾಯಕ, ಮಾಚರಾಯ 
ಇವರು ಮೂವರನ್ನು ಉಳಿದು ಮಿಕ್ಫವರೆಲ್ಲರೂ ಹೊಸ ಅರಸನಿಗೆ ನಮಸ್ಕಾರ ಮಾಡ 
ಲಿಲ್ಲ. ಬಾಯಮ್ಮನ ಸುಳ್ಳುಮಗ ಚಿಕ್ಚರಾಯನನ್ನೇ ಪಟ್ಟಕ್ಕೆ ಕುಳ್ಳಿರಿಸುವ ಹಟಿ 
ತೊಟ್ಟರು. ಆದರಿಂದ ಛೀರಂಗರಾಯನ ಮೇಲೆ ಗಂಡಾಂತರ ಒದಗಿತು. ಆಗ 
ನಡೆದ ಸಂಗತಿ. ಈ ಸಂಗತಿಯು ಸಿನೆಲ್‌ರ "ಮರೆತು ಹೋದ ಸಾಮಾಜ್ಯ' ಎಂಬ 
ಪುಸ್ತಕದಿಂದ ಬರಯಲ್ಪಟ್ಟಿದೆ.] 

ಚಂದ್ರಗಿರಿಯ ಸಿಂಹಾಸನಕ್ಕೆ ಶ್ರೀರಂಗರಾಯನು ಕುಳಿತನು. ತನಗೆ 
ಬೇಕಾದವರನ್ನು ಇರಿಸಿಕೊಂಡು, ಬೇಡಾದವರನ್ನು ಹೊರಗೆ ಹಾಕಿಸಿದನು. 
ಒಂದೊಂದು ಕಾರಣಗಳ ನಿಮಿತ್ತ ರಾಯನು ತನ್ನ ದಳವಾಯಿ, ಮಂತ್ರಿ 
ಮುಂತಾದವರ ಮನಸು ಕೆಡಿಸಿಕೊಂಡನು. ಜಗರಾಯ್ಕ ತಿಮ್ಮನಾಯಕ 
ಮಾಚರಾಯನಿಗೆ ಒಳ್ಳೇ ಸಂಧಿ ಸಿಕ್ಕಿತು. ಅವರು ತಮ್ಮ ತಮ್ಮ ಸಂಗಡ 
ಸಾವಿರಾರು ಜನ ದಂಡಾಳುಗಳನ್ನು ಕಟ್ಟ ಕೊಂಡು ಕೋಟಿಯನ್ನು 
ಹೊಕ್ಕರು. ದಂಗೆಗಾರರಲ್ಲಿ ಮಾಚರಾಯನು ಮಹಾ ಪುಂಡ. ಅರಸನನ್ನು 
ಸೆರೆಹಿಡಿಯಲು ನಿಶ್ಚಯಿಸಿ, " ಶರಣು ಬಂದರೆ ನಿಮ್ಮ ಜೀವಕ್ಕೆ ಅಪಾಯ 
ವಾಗದು.' ಎಂದು ಹೇಳಿ ಕಳುಹಿದನು. ಅವನು ಅಂಜಿ ತನ್ನ ಹೆಂಡತಿ- 
ಮಕ್ಕಳು ಸಹಿತವಾಗಿ ತಾನಿರುವ ಅರಮನೆಯನ್ನು ಬಿಟ್ಟನು. ಆಮೇಲೆ 
ಜಗರಾಯನು ಅವನನ್ನು ಸೆರೆಮನೆಯಲ್ಲಿಟ್ಟನು. 

ಇತ್ತ, ಜಗರಾಯನು ಬಾಯಮ್ಮನ ಸುಳ್ಳು ಮಗನಾದ ಚಿಕ್ಕರಾಯ 
ನಿಗೆ ಪಟ್ಟಿಗಟ್ಟಿ, ಎಲ್ಲ ಸರದಾರರು ಕಾಣಿಕೆ ಸಲ್ಲಿಸಲು ಬರಬೇಕೆಂದು 
ಕಟ್ಟಪ್ಪಣೆ ಮಾಡಿದನು. ಎಚ್ಚಮನಾಯಕನು ವೆಂಕಟಿಸತಿರಾಯನ ಒಬ್ಬ 
ನಂಬಿಗೆಯ ಸರದಾರ. ಆತನಿಗೂ ಬರಬೇಕೆಂದು ಜಗರಾಯನು ಒತ್ತಾಯ 
ಪಡಿಸಿದನು. ಬರದಿದ್ದರೆ ಪರಿಣಾಮವು ಒಳಿತಾಗದೆಂದೂ ಎಚ್ಚರಿಕೆ 


೧೨೦ ಕನ್ನಡ ನಾಡಿನ ಕಥೆಗಳು 


ಕೊಟ್ಟಿ ನು. ನಟ್ಟಿ ಕ್ಕೆ ಕುಳಿತಮಾತ್ರಕ್ಕೆ, ಜಾತಿ, ಕುಲ್ಕ ಗೋತ್ರವರಿಯದವ 
ನಿಗೆ ಎಚ್ಚಮನು ಕಾಣಿಕೆ ಒಪ್ಪಿಸುವವನಲ್ಲ. ಇಷ್ಟವಿದ್ದರೆ, ಯುದ್ಧಕ್ಕೆ ಸಿದ್ಧ 
ನಿರುವೆನೆಂದು ಮಾತು ಕಳಿಸಿದನು. 

ಜಗರಾಯನ ಸಂಗಡ ಈ ಬಗೆಯ ಮಾತುಕತೆ ನಡಿಸಿರುವಾಗ, 
ಎಚ್ಚಮನಾಯಕನು ಸೆರೆಮನೆಯಲ್ಲಿದ್ದ ವಿಜಯನಗರ ಅರಸರ ವಂಶದ 
ಶ್ರೀರಂಗರಾಯನ ಮಕ್ಕಳಲ್ಲಿ ಒಬ್ಬನನ್ನಾದರೂ ಹಂಚಿಕೆಯಿಂದ ಹೊರಗೆ 
ತರಿಸುವ ವಿಚಾರದಲ್ಲಿದ್ದನು. ತ್ರೀರಂಗರಾಯನ ಬಟ್ಟೆಗಳನ್ನು ದಿನಾಲು 
ಒಗೆದು ತರುವ ಅಗಸನನ್ನು ಕರೆಕಳಿಸಿ ಅರಸನ ನಡುವಿನ ಮಗನನ್ನು 
ತಂದು ಕೊಟ್ಟರೆ, ಬೆಲೆಯುಳ್ಳ ಕಾಣಿಕೆಗಳನ್ನು ಕೊಡುವೆನೆಂದನು. ಅಗಸನು 
ಅದಕ್ಕೆ ಒಪ್ಪಿಕೊಂಡನು. 

ಶ್ರೀರಂಗರಾಯನಿದ್ದಲ್ಲಿಗೆ ಒಗೆದ ಬಟ್ಟಗಳನ್ನು ಒಯ್ದು ಕೊಡುವ ದಿನ 
ಎಚ್ಚಮನು ಅಗಸನ ಕ್ಸೈಯಲ್ಲಿ ತಾಳೆಗರಿಯಮೇಲೆ ಬರೆದು ಒಂದು ಓಲೆ 
ಕಳಿಸಿದನು. " ನಿಮ್ಮ ಮಕ್ಕಳಲ್ಲಿ ಒಬ್ಬನನ್ನಾದರೂ ಈಶನ ಸಂಗಡ ಕಳಿಸಿರಿ. 
ಈತ ಜೋಕೆಯಿಂದ ನನಗೆ ಮುಟ್ಟಿ ಸುವನು.' ಎಂಬುದೇ ಆ ಓಲೆಯ 
ಅಭಿಪ್ರಾಯವಿತ್ತು. 

ಅರಸನು ಓಲೆಯನ್ನು ಓದಿಕೊಂಡನು. ಎಚ್ಚಮನಲ್ಲಿ ಆತನ ನಂಬಿಗೆ 
ಬಹಳ. ಅಗಸನಿಗೆ ಹನ್ನೆರಡು ವರ್ಷದ ಮಗನನ್ನೇ ಒಪ್ಪಿಸಿದನು. ಅಗಸನು 
ಅರಸುಮಗನಿಗೆ "ಹೆದರ ಬೇಡಿರಿ ಬುದ್ಧಿ; ನಿಮ್ಮನ್ನು ಬೇಗನೇ ದಾಟಸುನೆ. 
ಕಾಲು ಅಲ್ಲಾಡಿಸಬೇಡಿರಿ. ತೆಪ್ಪಗೆ ಈ ಮೊಟ್ಟೆ ಯಲ್ಲಿ ಮಲಗಿರಿ' ಎಂದು ಆ 
ಹುಡುಗನನ್ನು ಬಟ್ಟೆಗಳ ನಡುವೆ ಮಲಗಿಸಿ, ಮೇಲೆ, ಕೆಳಗೆ ಒಗೆಯುವ 
ಹೊಲಸು ಬಟ್ಟಿಗಳನ್ನಿಟ್ಟು"ಮುಟ್ಟ ಬೇಡಿರಿ, ದೂರಕ್ಕೆ ಸರಿಯಿರಿ, ಮೈಲಿಗೆಯ 
ಬಟ್ಟೆಗಳು?) ಎಂದು ಕೂಗುತ್ತ ಹೊರಟನು. ಮುಂದೆ, ಎಚ್ಚಮನಾಯಕನಿಗೆ 
ಒಪ್ಪಿಸಿದನು. 

ಈ ಸುದ್ದಿಯು ಹೇಗೋ ನುಸುಳಿ, ಜಗರಾಯನ ಕಿವಿಗೆ ಮುಟ್ಟಿತು. 
ಅರಮನೆಯನ್ನೆಲ್ಲಾ ಶೋಧಿಸಿದನು. ಶ್ರೀರಂಗರಾಯನಿದ್ದಲ್ಲಿ ಬಿಗುವಾದ 
ಕಾನಲನಿಟ್ಟು, ಯಾರೂ ಒಳಹೊರಗೆ ಹಾಯ್ದಾಡದಂತೆಯೂ ಅರಸನಿಗೆ 
ಅನ್ನ-ಸಲ್ಯಗಳ ಹೊರತು ಮತ್ತೇನನ್ನೂ ಊಟಕ್ಕೆ ಕೊಡಲಾಗದೆಂದೂ ಕಟ್ಟು 


ಎಚ್ಚಮನ ಸ್ಥಾಮಿನಿಷ್ಠೆ-ರಂಗರಾಯನ ಕುಟುಂಬದ ಕೊಲೆ ೧೨೧ 


ಮಾಡಿದನು. ವಿಜಯನಗರದ ಅರಸೆರ ವಂಶದ ಬೀಜವನ್ನು ಎಚ್ಚಮ 
ನಾಯೆಕನು ರಕ್ಷಿಸುತ್ತಿರುವ ಸಂಗತಿಯು ಜಗರಾಯನ ಕೆಲವು ದಳವಾಯಿ 
ಗಳಿಗೆ ಗೊತ್ತಾಯಿತು; ಆಗ, ಅವರು ಜಗರಾಯನ ಪಕ್ಷವನ್ನು ಬಿಟ್ಟು, ತಮ್ಮ 
ದಂಡುಸಹಿತವಾಗಿ ಎಚ್ಚಮನಾಯಕನನ್ನು ಕೂಡಿಕೊಂಡರು. 

ತನ್ನ ದಂಡಿನವರಲ್ಲಿ ಅತ್ಯಂತ ಸ್ವಾಮಿನಿಷ್ಕರೂ ನಂಬಿಗೆಯವರೂ 
ಆದ ಇಪ್ಪತ್ತು ಜನರನ್ನು ಆರಿಸಿದನು. ಸೆರೆಮನೆಯಲ್ಲಿದ್ದ ರಂಗರಾಯನನ್ನು 
ಹೇಗಾದರೂ ಉಪಾಯದಿಂದ ಪಾರುಗಾಣಿಸಬೇಕೆಂದು ನೆಲವನ್ನು ಅಗಿದ್ದು, 
ದಾರಿ ಮಾಡಿ, ರಂಗರಾಯನನ್ನು ಉಳಿಸಬೇಕೆಂದು ಅವರಿಗೆ ಆಜ್ಞಾಪಿಸಿದನು. 
ಇದೆಲ್ಲ ಸಾಧಿಸಬೇಕಾದರೆ, ಅವರು ಜಗರಾಯನ ಕೈಯಲ್ಲಿದ್ದ ಕೋಟೆಯ 
ದಳವಾಯಿಯನ್ನು ಕಂಡು, ಅವನಲ್ಲಿ ತಾವೆಲ್ಲರೂ ಕೆಲಸಕ್ಕೆ ಇರುವದಾಗಿ 
ಬಿನ್ನ ನಿಸಿಕೊಂಡರು. 

ಮುಂದೆ ಕೆಲ ದಿನಗಳಾದನಂತರ ಅವರು ರಂಗರಾಯನು ಇರುವ ಸೆರೆ 
ಮನೆಗೆ ದಾರಿ ಮಾಡಲಿಕ್ಕೆಂದು ನೆಲವನ್ನು ಅಗಿಯಹತ್ತಿದರು. ದಾರಿಯನ್ನು 
ಮಾಡ್ಕಿರಂಗರಾಯನನ್ನು ಅವನಿರುವ ಕೋಣೆಯಲ್ಲಿಯೇ ಕಂಡ್ಕುಅಡ್ಡಬಿದ್ದು, 
ಎಚ್ಚಮನಾಯಕನು ಕೊಟ್ಟಿ ಓಲೆಯನ್ನು ಅವನಿಗೆ ಒಪ್ಪಿಸಿದರು. ಎಚ್ಚಮನ 
ಸಾಹೆನ, ಸ್ವಾಮಿನಿಷ್ಟೆ ಮುಂತಾದವುಗಳನ್ನು ನೆನಿಸಿಕೊಂಡ ಶ್ರೀರಂಗರಾಯ 
ನಿಗೆ ಅವನ ಬಗ್ಗೆ ಮೀರಿದ ಆದರ ಉಂಟಾಯಿತು. "ಆಗಲಿ? ಎಂದು 
ಶ್ರೀರಂಗರಾಯನು ಕತ್ತಲಾದಮೇಲೆ, ಲಗುಬಗೆಯಿಂದ ತನ್ನ ಮೈಯಲ್ಲಿದ್ದ 
ನಿಲುವಂಗಿಗಳನ್ನು ಬಿಚ್ಚಿಬಿಟ್ಟು, ಒಂದು ಸಾದಾ ಧೋತರನವನ್ನು ಹೊತ್ತು, 
ಹೆಂಡತಿ, ಮಕ್ಕಳನ್ನು ಕರೆದು, "ನಾನು ಪಾರಾಗಿ ನಿಮ್ಮ ಬಿಡುಗಡೆ ಮಾಡುವೆ 
ಹೆದರಬೇಡಿರಿ' ಎಂದು ಹೇಳಿ ಹೊರಟನು. 

ಜಗರಾಯನ ಕಾವಲುಗಾರರು ಕೈಯಲ್ಲಿ ದೀವಟಿಗೆಗಳನ್ನು ಹಿಡಿದು 
ಅರಮನೆ ಕಾಯತ್ತಿದ್ದರು. ಒಬ್ಬ ಕಾವಲಿಗನು ಅತ್ತ ಕಡೆಯಿಂದ ಬರುವಾಗ 
ದಾರಿಯಲ್ಲಿ ತಗ್ಗಿ ನಲ್ಲಿ ಬಿದ್ದು, ಒದರಿ ಚೀರಾಟ ನಡಿಸಿದನು. ಅದಕ್ಕೆ ಎಲ್ಲರೂ 
ಬಂದು ನೋಡಿದರು. ಕೆಳಗೆ ದೊಡ್ಡ ತಗ್ಗು ಇರುವದನ್ನು ಕಂಡು ಸ್ವಲ್ಪು 
ಆಳಕ್ರೆ ಅಗಿದರು. ನೆಲದಾರಿ ಇರುವಂತೆ ಕೋರಿತು. ಹಾಗೇ ನಡೆಯುತ್ತ 
ಅದೇ ದಾರಿಯಿಂದ ಮುಂದೆ ನಡೆದ್ಕು ಅರಮನೆಯವರೆಗೆ ಹೋದರು. ಅಲ್ಲಿ 


೧೨೨ ಕನ್ನಡ ನಾಡಿನ ಕಥೆಗಳು 


ರಂಗರಾಯನು ದಂಡಾಳುಗಳ ಸಂಗಡ ಮೇಲಿನಿಂದ ಕೆಳಗೆ ಇಳಿಯುವದನ್ನು 
ಕಣ್ಮುಟ್ಟ ಕಂಡರು. ಈ ಸಂಗತಿಯನ್ನೆಲ್ಲ ಜಗರಾಯನಿಗೆ ತಿಳಿಸಿದರು. ಅವನು 
ಶ್ರೀರಂಗರಾಯನನ್ನು ಪಾರಾಗಲಿಕ್ಕೆ ಆಗದಂತಹ ಮತ್ತೊಂದು ಅರಮನೆಯ 
ಲ್ಲಿಟ್ಟು, ಭದ್ರವಾದ ಕಾವಲವಿರಿಸಿದನು. 

ತಾನು ಮಾಡಿದ ಹಂಚಿಕೆಯು ತಪ್ಪಿದ್ದು ಎಚ್ಚಮನಾಯಕನಿಗೆ 
ಗೊತ್ತಾಯಿಶು. ಜಗರಾಯನ ದಳವಾಯಿಗಳಲ್ಲಿ ಒಬ್ಬನಿಗೆ ಬಹಳ ದುಡ್ಡು 
ಕೊಟ್ಟು ತನ್ನಡೆಗೆ ಒಲಿಸಿಕೊಂಡನು; ಮತ್ತು ಶ್ರೀರಂಗರಾಯನನ್ನು ಸೆರೆ 
ಯಸ್ಬಿಟ್ಟಿ ರುವ ಅರಮನೆಯನ್ನು ಕಾಯುತ್ತಿರುವ ಕಾವಲುಗಾರರನ್ನೇ ಕೊಲ್ಲಿಸಿ 
ಕೋಟೆಯನ್ನು ಹಿಡಿದುಕೊಳ್ಳಲು ಎಚ್ಚಮನಾಯಕನು ಹವಣಿಸಿದನು. ಆದರೆ 
ಜಗರಾಯನು ಅದನ್ನು ಮತ್ತೆ ತನ್ನ ವಶಕ್ಕೆ ತೆಗೆದುಕೊಂಡನು. 

ಇದರಿಂದ, ಶ್ರೀರಂಗರಾಯನ ವಿಷಯದಲ್ಲಿ ಜಗರಾಯನ ಸಿಟ್ಟು ಮಿತಿ 
ಮೀರಿತು. ಅವನ ವಂಶದ ಬೇರನ್ನೇ ಕಡಿಯದೆ ಬೇರೆ ದಾರಿ ಇಲ್ಲವೆಂದು 
ಅಂದುಕೊಂಡನು. ತನ್ನ ತಮ್ಮನನ್ನು ಕರೆಯಿಸಿ, " ರಂಗರಾಯನ ವಂಶ 
ವನ್ನು ನಿರ್ಮೂಲ ಮಾಡುವದೇ ಇದಕ್ಕೆ ದಾರಿ. ಅವನು ಒಳ್ಳೇ ಮಾತಿನಿಂದ 
ತನ್ನ ಕೈಯಿಂದಲೇ ಹೆಂಡಿರು-ಮಕ್ಳಳನ್ನು ಕೊಂದು ತಾನೂ ಸಾಯದಿದ್ದರ್ಕೆ 
ನಾನೇ ಕೊಲ್ಲಬೇಕಾಗುವದೆಂದು ಎಚ್ಚರಿಕೆ ಕೊಡು” ಎಂದನು. ಜಗರಾಯನ 
ತಮ್ಮನ ಹೆಸರು ಚಿನ್ನಓಬಲರಾಯ. ಅಣ್ಣನ ಮಾತಿನಂತೆ, ರೆಂಗರಾಯ 
ವಿರುವ ಅರಮನೆಗೆ ಹೋಗಿ, ತನ್ನಣ್ಣನ ಆಜ್ಞೆಯನ್ನು ತಿಳಿಸಿದನು. 

ಪಾಪ! ಶ್ರೀರಂಗರಾಯನಿಗೆ ದಿಕ್ಟು ತೋಚಲಿಲ್ಲ. ಹೆಂಡತಿಯನ್ನು 
ಕರೆದು ನಿಜಸ್ಥಿತಿಯನ್ನು ಆಕೆಗೆ ತಿಳಿಸ್ಸಿದೇವರನ್ನು ನೆನೆಯುತ್ತ ನಿಲ್ಲಲು ಹೇಳಿ, 
ತಾನು ಒಳಗಿಂದ ಕತ್ತಿಯನ್ನು ತಂದು, ಅದನ್ನು ಒರೆಯಿಂದ ಹಿರಿದು ಆಕೆಯ 
ಕುತ್ತಿಗೆಯನ್ನೇ ದಡದಿಂದ ಬೇರೆ ಮಾಡಿದನು. ತರುವಾಯ್ಕ ಅದೇ ಭರ 
ದೊಳಗೆ ತನ್ನ ತೀರ ಬೆಕ್ಕು ಮಗುವನ್ನು, ಆಮೇಲೆ ಚಿಕ್ಕ ಮಗಳನ್ನು 
ಕೊಂದು, ಮದುವೆಯಾದ ಹಿರಿಯಮಗನನ್ನು ಕರೆಯಿಸಿದನು. ಆತನಿಗೆ ತನ್ನ 
ಮುಂದೆಯೇ ಆತನ ಹೆಂಡತಿಯನ್ನು ಕೊಲ್ಲಲು ಆಜ್ಞಾಪಿಸಿದನು. ಅನಂತರ 
ಶ್ರೀರಂಗರಾಯನು ನಾಲ್ಕುಬೆರಳು ಅಗಲವಾಗಿದ್ದ ಕತ್ತಿಯನ್ನು ತಕ್ಕೊಂಡು 
ತಾನು ಅದರಮೇಲೆ ಮಲಗಿ ಪ್ರಾಣ ಬಿಟ್ಟನು. ತಂದೆಯ ಸಾವನ್ನು ಕಣ್ಣಾರೆ 


ಎಚ್ಚಮನ ಸ್ವಾಮಿನಿಸ್ಕೆ-ರಂಗರಾಯನ ಫುಟುಂಬದ ಕೊಲೆ ೧೨ 


ಕಂಡ ಹಿರಿಯಮಗನಿಗೆ ತನ್ನ ಕಣ್ಮುಂದೆ ನಡೆದ ಈ ಭಯಂಕರ ಆತ್ಮ 
ಹತ್ಯೆಯ ಪ್ರಸಂಗದಿಂದ ತನ್ನ ಜೀವವೇ ಬೇಡಾಗಿ, ತಾನೂ ತಂದೆಯೇಕೆ 
ತನ್ನ ದೇಹವನ್ನು ಕತ್ತಿಗೆ ಬಲಿಕೊಟ್ಟಿ ನು, ಬಳಿಕ ಒಂದೇ ಒಂದು ಹೆಣ್ಣು 
ಕೂಸು ಉಳಿಯಿತು. ಅದನ್ನು ಚಿನ್ನಓಬಲರಾಯನು ತಾನೇ ಕಡಿದು ಹಾಕಿ, 
ಅಣ್ಣನು ಒಪ್ಪಿಸಿದ ರಾಕ್ಷಸೀ ಕಾರ್ಯವನ್ನು ಸಮಾಪ್ತಿಗೊಳಿಸಿದನು. 

ಜಗರಾಯ್ಕ ಓಬಲರಾಯ ಇಬ್ಬರೂ ಕಾರಣರಾದ ಅತ್ಯಂತ ಕ್ರೊರ- 
ಹೋರ ಕೊಲೆಯಿಂದ ಹಲವು ಸರದಾರರ ಮನಸು ಭಯಗೊಂಡಿತು. 
ಇವರು ಮನುಷ್ಯರಲ್ಲ; ಮನುಷ್ಯರಂತಿರುವ ಸುಲಿ-ಕರಡಿಗಳು. ನಾವು ಇಷ್ಟು 
ದಿನ ಇವರ ಬೆನ್ನು ಕಟ್ಟಿದ್ದೇ ತಪ್ಪಾಯಿತೆಂದು ಅವರೆಲ್ಲರೂ ಸೈನ್ಯದೊಡನೆ 
ಎಚ್ಚಮನಾಯಕನನ್ನು ಸೇರಿದರು. 

ಆಗ್ಗೆ ಎಚ್ಚಮನು ಜಗರಾಯನಿಗೆ ಹೀಗೆ ಹೇಳಿಕಳಿಸಿದನು. "ನಿಜಯ 
ನಗರ ಸಂಸ್ಥಾನ ಪಟ್ಟಕ್ಕೆ ಕುಳಿತ ಅರಸು ರಂಗರಾಯರನ್ನೂ, ಅನರ 
ಕುಟುಂಬದವರನ್ನೂ ಕೊಲೆ ಮಾಡಿ, ನೀವು ನಿಮ್ಮ ಜೀವಿತದ ಮಹತ್ತ್ವ್ವಾ 
ಕಾಂಕ್ಲೆಯನ್ನು ಸಾಧಿಸಿಕೊಂಡಿರಿ ಈಗ ಅನರ ವಂಶದ ಒಂದೇ ಒಂದು 
ಹುಡುಗನನ್ನು ನಾನು ನನ್ನ ಬಳಿಯಲ್ಲಿ ತಂದಿಟ್ಟುಕೊಂಡಿರುವೆ. ಅವನನ್ನು 
ಮತ್ತು ನನ್ನನ್ನು ಕೊಂದುಹಾಕಿದರೆ ನಿಮ್ಮ ದಾರಿಯಲ್ಲಿಯ ಮುಳ್ಳುಗಳೇ ಇಲ್ಲ 
ದಂತಾಗುವವು; ಅಷ್ಟಾಗಬೇಕಾದರೆ ಯುದ್ಧಕ್ಕೆ ಸಿದ್ಧರಾಗಿರಿ.? 

ಅದರಂತೆ, ಎಚ್ಚಮನಿಗೂ ಜಗರಾಯನಿಗೂ ಯುದ್ಧವಾಯಿತು. 
ಜಗರಾಯನು ಸೋತು ಓಡಿದನು. ಅವನ ಮನೆಯಲ್ಲಿ ಅರಸನ ಮುದ್ರಿಕೆಯ 
ಉಂಗುರ, ಕತ್ತಿ-ಉಡುಪು-ತೊಡಪುಗಳಲ್ಲ ಸಿಕ್ಕವು. ಅವುಗಳನ್ನು ರಂಗ 
ರಾಯನ ಮಗನಾದ ಚಿಕ್ಕರಾಯನಿಗೆ ಇಡಿಸಿ ತೊಡಿಸ್ಸಿ ಅನನ ಕೈಯಲ್ಲಿ 
ಅರಸನು ಧರಿಸುವ ಕಠಾರಿಯನ್ನು ಕೊಟ್ಟು, ಸಿಂಹಾಸನದ ಮೇಲೆ ಕುಳ್ಳಿ ರಿಸಿ, 
ಅದನ್ನೆಲ್ಲ ತಾನು ಕಣ್ತುಂಬ ನೋಡಿ, ಅನನ ಹೆಸರಿನಿಂದ ಎಚ್ಚಮ 
ನಾಯಕನು ಜಯಜಯಕಾರ ಮಾಡಿದನು. 


೧೨೪ 


ಛತ್ತಿ 
ಕಲಾಪ್ರಿಯನಾದ 
ಮಹಮ್ಮದ ಆದಿಲಶಹ 


(ಕ್ರ-ಶ. ೧೬೨೬-೫೬] 

[ ಕರ್ನಾಟಕದಲ್ಲಿ ಆಳಿದ ಮುಸಲ್ಮಾನ ಅರಸುಮನೆತನಗಳಲ್ಲಿ ವಿಜಾಪುದರ 
ಆದಿಲಶಾಹಿಯೇ ಮುಖ್ಯವಾದುದು, ಪ್ರಬಲವಾದುದು. ಈ ಮನೆತನದ ಮೂಲ 
ಪುರುಷನಾದ ಯಸುಫ ಆದಿಲಶಹನು ಇರಾಣದವನು. ಅಲ್ಲಿಂದ ಒಂದುಸ್ಥ್ಯಾನಕ್ಕೆ 
ಬಂದು, ಬಹಾಮನಿರಾಜ್ಯದಲ್ಲಿ ಮುಂತ್ರಿಯಾ?ದ್ದ ಮಹಮ್ಮದ ಗವಾನನ ಕೈಯಲ್ಲಿ 
ಕೆಲಸ ಮಾಡಿ ಪದವಿಗೇರಿದನು. ಮತ್ತು ರಾಸ ಸುಭೇದಾರನಾದನು. 
ಬಹಾಮನಿರಾಜ್ಯ ಮುರಿದು, ಆದರಲ್ಲಿ ಐದು ರಾಜ್ಯಗಳಾದನ್ರು. ಪಿಜಾಪುರದ ಭಾಗಕ್ಕೆ 
ಯುಸುಫನು ಸ್ವಸಂತ್ರ ಅರಸ ಸ! ಯುಸ pe ಮಹಮ್ಮದ ಅದಿ ಜಂ 
ಏಳನೆಯ ತಲೆಯನನು. ಆದಿಲಶಾಹೀ ಆರಸರಸನ್ಲಿ, ಇನನು ಶ್ರೇಷಸು. ಈ 
ಚರಿತ್ರೆಯನ್ನು "ಮುಸಲ್ಮಾ ನೀ ರಿಯೂಸತ' ಎಂಬ ಪುಸ್ತ ಕೆ 

ರಕ್ಕಸಗಿ-ತಂಗಡೆಗಿಯ ಕಾಳಗ ನಡದ; 
ವಶದಲ್ಲಿದ್ದ ಉತ್ತ ರಕರ್ನಾಟಕದ ಭಾ ಗವ್ಯೂವೂ ನಿಜಾ MR: ಆಳಿಕೆಗೆ 
ಸೇರಿತು; ಆದುದರಿಂದ ಈಗಿನ ಧಾರವಾಡ-ಬೆಳಗಾಂವಿ. ವಿಜಾವುರ ಜಿಲ್ಚೆ 
ಗಳು ಆದಿಲಶಹರ ರಾಜ್ಯಕ್ಕೆ ಸೇರಿದವು. ಆದಿಲಶಾಹಿ ರಾಜ್ಯದಲ್ಲಿ ಯುಸುಫ 
ಆದಿಲಶಹನು ಧರ್ಮದ ಷ್ಠ ಯಿಂದ ಅಂತ್ಯತ ಸಮದೃಷ್ಟಿಯವನಿದ್ದನು; 
ಅಂತೆಯೇ, ಕರ್ನಾ ಟಿಕದೊಪಗೆ ಅವನ ಆಳಿಕೆಯು ಸ್ಟಿ ರವಾಯಿತು. ಅವನ 
ಮಗ ಇಸ್ಮಾಯಿಲ ಆದಿಲಶಹನೂ ತಂಜಿಗಿಂತಲು ನ್ಯಾಯಪ್ರಿಯನೂ 
ದಯೆಯುಳ್ಳ ವನೂ ಉದಾರನೂ ಇದ್ದು ದರಿಂದ ಅವನ ರಾಜ್ಯವೂ ಬೆಳೆದು 
ಜನಸ್ರಿ EN ತನ್ನ ಸಿಪ ಪಾಯಿಗಳ ಸಂಗಡ ಇವನು ಯುದ್ಧಕ್ಕೆ 
ಹೋದಾಗ ತಾನೂ ಅವರೊಡನೆ ಒಂದಾಗಿ ಕಷ್ಟ; ವಡುವನು. ಹಸಿವೆ 
ನೀರಡಿಕೆ ಕಟ್ಟುವನು. ತರುವಾಯ ಇಬ್ರಾ ಸ ಆದಿಲಶಹನ ಆಳಿಕೆ 
ಯಲ್ಲಿಯೇ ಅಸದ್‌ಖಾನನು ಮುಂದೆ ಬಂದನು. ಸಿರಸಂಗಿಯ ದೇಸಾಯರ 
ಮೂಲ ಪುರುಷನಾದ ಅವರಾದಿಯ ವಿಟ್ಟಿಗೌಡನು ಒಂದು ಯುದ್ಧದಲ್ಲಿ 
ತೋರಿಸಿದ ಪರಾಕ್ರಮವನ್ನು ಕಂಡು ಶಹನು ನಿಟ್ಟಗೌಡನಿಗೆ ಕೊಕಟಿನೂರ 
ದೇಸಗತಿ ಕೊಟ್ಟನು. ಇದೇ ವಿಟ್ಟಗೌಡನೇ ವಿಜಾಪುರದ ಆದಿಲಶಾಹಿಯೆವ 


ಕಲಾಪ್ರಿಯನಾದ ಮಹಮ್ಮದ ಆದಿಲಶಹ ೧೨೫ 


ರಿಗೆ ಬಾದಾಮಿಯಿಂದ ಸಹ್ಯಾದ್ರಿಯವರೆಗೆ ರಾಜ್ಯವನ್ನು ಗೆದ್ದು ಕೊಟ್ಟನು. 
ಇವನು ಐವಕಶ್ತೆರಡು ಕೋಟಿಗಳನ್ನು ಗೆದ್ದ ಬಂಟನೆಂದು ಹೆಸರಾಗಿದ್ದನು. 

ಇಬ್ರಾಹಿಮ ಆದಿಲಶಹನು ಕೊನೆಗೆ ಹುಚ್ಚುಹಿಡಿದು ತೀರಿಕೊಂಡನು. 
ಅವನ ಮಗ ಅಲ್ಲೀ ಆದಿಲಶಹನು ಸಟ್ಟವೇರಿದನು. ಇವನಿಗೆ "ಕನ್ನಡ ಜಾಣ' 
ಎಂದು ಬಿರುದು ಇತ್ತು. ಇವನ ಹೆಂಡತಿ ಚಾಂದಬೀಬಿ. ಗಂಡನು ಬೇಗ 
ಸತ್ತುದರಿಂದ ಚಾಂದಬೀಬಿಯು ತನ್ನ ಮೈದುನನ ಮಗನನ್ನು ಪಟ್ಟಕ್ಕೆ 
ಕುಳ್ಳಿರಿಸಿ, ತಾನೇ ಆಳಲಾರಂಭಿಸಿದಳು. ಈಕೆ ಕನ್ನಡ-ಮರಾಠಿ, ಭಾಷೆ 
ಗಳನ್ನು ಚೆನ್ನಾಗಿ ಮಾತನಾಡುವಳು. ಪ್ರಜೆಗಳ ಹಿತವನ್ನು ಲಕ್ಷಿಸುವಳು. 

ಅಕಬರ ಬಾದಶಹನ ಮಗನು ದಕ್ಷಿಣಕ್ಕೆ ದಂಡೆತ್ತಿಬಂದಾಗ, ಅನನೊ 
ಡನೆ ಹೋರಾಡಿ ತನ್ನ ತವರುಮನೆಯ ರಾಜಧಾನಿಯಾದ ಅಹಮ್ಮದನಗರ 
ವನ್ನು ಕಾಪಾಡಿದಳು. ಇಬ್ರಾಹಿಮ ಅದಿಲಶಹನ ಮುಂದೆ ಅವನ ಮಗನಾದ 
ಮಹಮ್ಮದರಹನೇ ಸಟ್ಟಿವೇರಿದನು. 

ಮಹಮ್ಮದಶಹನ ಆಳಿಕೆಯು ಹಲವು ದೃಷ್ಟಿಯಿಂದ ಬಹಳ ಮಹತ್ತ್ವ 
ದ್ಹಾಯಿತು. ಇವನಾಳಿಕೆಯಲ್ಲಿ ರಹಾಜಿ ಭೋಸಲೆಯು ಮುಂದೆ ಬಂದ್ಳು 
ಕರ್ನಾಟಕದಲ್ಲಿಯ ಹೊಸಕೊಟೆ- ಬೆಂಗಳೂರ ವರೆಗಿನ ಸೀಮೆಯನ್ನು ಅದಿಲ 
ಶಾಹಿಗೆ ಸೇರಿಸಿದನು. ಒಳ್ಳೆಯ ಮಂತ್ರಿ-ಸೇನಾಪತಿಗಳಗೆ ತನ್ನ ರಾಜ್ಯ ಬೆಳಿ 
ಸುವ ಕೆಲಸದಲ್ಲಿ ತೊಡಗಿಸಿದಮೇಲೆ ಮಹಮ್ಮದಶಹನು ಬೋಲಗುಮುಟ 
ದಂಧ ಜಗತ್‌ ಪ್ರಸಿದ್ಧವಾದ ಕಟ್ಟಡವನ್ನು ಕಟ್ಟ ಸಬೇಕೆಂದನು. ಅದಕ್ಕಾಗಿ 
ಹಬಸೀ ದೇಶದಿಂದ ದೊಡ್ಡ ಶಿಲ್ಪಿಯನ್ನು ಕರೆಯಿಸಿ, ಅವನಿಂದ ಅದನ್ನು 
ಕಟ್ಟಸಿದನು. ಇಬ್ರಾಹಿಮರೋಜಾ ಕಟ್ಟಡವನ್ನೂ ಇವನೇ ಕಟ್ಟಿ ಸಿದನು. 
ವಿಜಾಪುರ ಪಟ್ಟಣವನ್ನು ಬೆಳಿಸಿದ್ದಲ್ಲದೆ ಹಲವು ಸುಂದರವಾದ ಕಟ್ಟಡ 
ಗಳಿಂದ ಅದನ್ನು ಬೆಳಗಿಸಿದನು. ಸ್ವಭಾವದೀದ ಇವನು ಸ್ವಲ್ಪ ವಿಲಾಸಿ 
ಇದ್ದರೂ ಪ್ರಜಾರಕ್ಷಣೆಯಲ್ಲಿ ಬಹು ತತ್ರರನು. ಆಗಾಗ್ಗೆ ಇವನು ಬಂಗಾರ 
ಬೆಳ್ಳಿಯಿಂದ ತನ್ನ ತೂಕ ಮಾಡಿಸಿ ಆ ಹಣವನ್ನೆಲ್ಲ ತನ್ನ ರಾಜ್ಯದೊಳಗಿನ 
ಬಡಬಗ್ಗರಿಗೆ ಹಂಚುತ್ತಿದ್ದನು. ವಿಜಾಪುರದ ಒಂದು ಹುಡೆಯ ಮೇಲಿರುವ 
ಮುಲುಕ್‌ ಮೈದಾನ ಎಂಬ ತೋಪು ಇವನಾಳಿಕೆಯಲ್ಲಿಯೇ ಪರಿಂಡೆ ಎಂಬ 
ಕೋಟಿಯಲ್ಲಿ ಇವನಿಗೆ ಸಿಕ್ಕಿತು. ಆದನ್ನು ತಂದು ವಿಜಾಪುರದಲ್ಲಿಡಿಸಿದನು. 
ಆದಿಲಶಾಹೀ ಅರಸರಲ್ಲಿಯೇ ಇವನು ಎಲ್ಲ ಗುಣಗಳಿಂದಲೂ ಮಿಗಿಲಾದವನು. 


೧.೨೬ 


೪೪ 
ಬೈಲಂಗಡಿಯ 


ಸೋಮಂಳಾದೇವಿ 


(ಕ್ರಿ. ಶ, ೧೬ನೆಯ ಶತಮಾನ.) 


(ಕರ್ನಾಟಕದ ಭಾಗವಾದ ಮಂಗಳೂರು ಪ್ರಾಂತವನ್ನೂ ಕಾರವಾರ ಜಿಲ್ಲೆ 
ಯನ್ನೂ ಪ್ರಾಚೀನ ಕಾಲಕ್ಕೆ ಅಳುಪರು ತರುವಾಯ ಬಂಗರು, ಭೃರರಸರು, ಚೌಟಿರು 
Su ಸಾವಂತರು ಕಾರವಾರವನು. ಬೀಳಿಗಿಯ ಅರಸರು, ಸ್ವಾದಿಯ ಅರಸರು 
ಆಳುತ್ತಿ ದ್ದೆ ರು. ಇವರಲ್ಲಿ ಬಂಗ, ಚೌಟ, ಸಾವಂತರು ಜೈನರು, ನಕ್ಕ ವರು ಪೀರ 
ಶೈವರು. "ಚಂದ್ರಶೇಖರ ಬಂಗರಾಜನು ಹಿಂದಕ್ಕೆ ಆ ಳ ವಿಷ್ಣು ನರ್ಧನನೊಡನೆ 
ಕಾದಿ ಮಡಿದನು. ತರುವಾಯ ಅವನ ಮಗ ನೀರ ನರಸಿಂಹ ಬಲ್ಲಾ "ನು ಬಂಗಾಡಿಗೆ 
ಹೋಗಿ ಚಂದ್ರಶೇಖರ ರಾಜನ ಮಕ್ಕ ಳನ್ನು ಕಂಡು ಮನ ಕರಗಿ, ಅವನ ಮಗನಿಗೆ 
ತನ್ನ ಹೆಸರನ್ನಿಟ್ಟು, ಬಂಗಾಡಿಯ ಸೀಮೆಗೆ ರಾಜನನ್ನಾಗಿ ಮಾಡಿದನು. ಮುಂದೆ 
ವಿಜಯನಗರದವರ ಅಳಿಕೆಗೆ ಇವು ಸೇರಿದವು. ಬಂಗರ ವಂಶದನರೇ ಮಂಗಳೂರು 
ಬೈಲಂಗಡಿಗಳಲ್ಲಾಳಿದರು. ಈ ವಿಷಯವನ್ನು ಮಂಗಳೂರ ಕಡೆಯ ಸಚಿತ್ರ ಚರಿತ್ರೆ 
ಯಿಂದ ಎತ್ತಿ ಬರೆಯಲಾಗಿದೆ.) 


ಬಂಗಾಡಿಯ ಅರಸು ವೀರ ನರಶಿಂಹ ಲಕ್ಕಪ್ಪರಸ. ಇವನ ಹೆಂಡತಿ 
ಸೋಮಳಾದೇವಿ. ಲಕೃಪ್ಸರಸನು ತನ್ನ ಹೆಂಡತಿಯೊಡನೆ ಒಂದು ಬಸದಿಯಲ್ಲಿ 
ಅನಂತನ ವ್ರತವನ್ನು ಮಾಡತೊಡಗಿದರು. ವ್ರತದ ಪೂಜೆಗಾಗಿ ಕುಳಿತಿರು 
ವಾಗ ಗಂಡನಾದ ಲಕೃಪ್ಪರಸನು ಬಲಗಡೆಯಲ್ಲಿ ಹೆಂಡತಿಯಾದ ಸೋಮಳಾ 
ದೇವಿಯು ಎಡಗಡೆಯಲ್ಲಿ ಕುಳಿತಿದ್ದರು. ಸೋಮಳಾದೇನಿಯು ಬಂಗರಾಜನ 
ಹೆಂಡತಿಯಾಗಿದ್ದರೂ ತಂದೆಯ ಕಡೆಯಿಂದ ಬೈಲಂಗಡಿಯ ರಾಣಿಯಾಗಿ 
ದ್ದಳು, ಬೈಲಂಗಡಿಯು ಮಂಗಳೂರು ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿದೆ. 


ತಾನೂ ರಾಣಿಯಾದ್ದರಿಂದ ಗಂಡನ ಬಲಗಡೆ ಕುಳಿತುಕೊಳ್ಳಲು 
ಹಕ್ಕು ಇರುವದಾಗಿ ಸಾಧಿಸಿದಳು. ಅರಸನು ಒಪ್ಪಲಿಲ್ಲ. ಇಬ್ಬರಿಗೂ ಜಗಳ 
ವಾಯಿತು. ದೇವಿಯು ಸಿಟ್ಟಿನಿಂದ ಎದ್ದು, ಕಟ್ಟಿದ ಜಡೆಯನ್ನು ಬಿಚ್ಚಿ, 
"ಇನ್ನು ಒಂದು ತಿಂಗಳಲ್ಲಿ ಬೈಲಂಗಡಿಯಲ್ಲಿ ಬಸದಿಯನ್ನು ಕಟ್ಟಸಿ ಅನಂತನ 
ವ್ರತ ಮಾಡಿಯೇ ಜಡೆಯನ್ನು ಸಟ್ಟುವೆ' ಎಂದು ಆಣೆ ಇಟ್ಟುಕೊಂಡಳು. 


ಬೈಲಂಗಡಿಯ ಸೋಮುಳಾದೇಖಿ ೧೨೭ 


ಗಂಡನೊಡನೆ ಇರದೆ ಬೈಲಂಗಡಿಗೆ ಹೊರಟು ಹೋದಳು. ತನ್ನ ಮಾತಿ 
ನಂತೆ, ಬೈಲಂಗಡಿಯಲ್ಲಿ ಬಸದಿ ಕಟ್ಟಿಸಿ, ಅನಂತನ ವ್ರತವನ್ನು ನೆರ 
ವೇರಿಸಿದಳು. 

ಈ ಸುದ್ದಿಯು ಬಂಗರಸನಿಗೆ ತಿಳಿಯಿತು. ಬಹು ಕೋಪಗೊಂಡನು. 
ತನ್ನ ದಂಡು ಕಟ್ಟಿ ಕೊಂಡು ಬೆ ಲಂಗಡಿಯನ್ನು ಮುತ್ತಿದನು. ಸೋಮಳಾ 
ದೇವಿಯು ಸುಮ್ಮನಿರದೆ ಗಂಡನಿಗೆ ಎದುರಾದಳು. ರಾಣಿಯ ದಂಡಿನವರು 
ಬಂಗರ ಲಕ್ಕಪಫ್ಪರಸನನ್ನು ಕೊಂದರು. ತನ್ನ ಸಿಟ್ಟಿನ ಪರಿಣಾಮನ್ರ ಈ ಬಗೆ 
ಯಾಗಿ ತನ್ನ ಜೀವವೇ ಆದ ಗಂಡನನ್ನು ಕೊಂದುದಕ್ಕಾಗಿ ಬಹುಪರಿಯಿಂದ 
ಮಿಡುಕಿದಳು. ತನ್ನ ಪತಿಯ ಸಾವಿಗೆ ತಾನೇ ಕಾರಣಳಾದುದಕ್ಕಾಗಿ 


ಪಶ್ಚಾತ್ತಾಪ ಪಟ್ಟಳು. 


ಗಂಡನನ್ನು ಅಗಲಿರುವದು ಸೋಮಳಾದೇವಿಗೆ ಅಸಹ್ಯವಾಯಿತು. 
ಆಗ್ರ ತಾನೂ ಪ್ರಾಣವನ್ನು ನೀಗಿದಳು. ಬೈಲಂಗಡಿಯ ಅರಮನೆಯ 
ಮುಂಗಡೆಯ ದೊಡ್ಡ ಗದ್ದೆಯಲ್ಲಿ ಈಗಲೂ ಸೋಮಳಾದೇವಿಯ ಮತ್ತು 
ಆಕೆಯ ಗಂಡ ಲಕ್ಬಪ್ಪನ ಗೋರಿಗಳಿವೆ. ಬ್ರೈಲಂಗಡಿಯು ಒಂದು ಕಾಲಕ್ಕೆ 
ದೊಡ್ಡ ಪಟ್ಟಣ. ಈಗೊಂದು ಹಳ್ಳಿ. ಇಕ್ಕೇರಿ (ಕೆಳದಿ)ಿಯ ಅರಸರು ಈ 
ಕ್ಟ ಚಿಕ್ಕ ಅರಸರನ್ನು ತಮ್ಮ ತಮ್ಮ ಆಳಿಕೆಯಲ್ಲಿ ಸೇರಿಸಿಕೊಂಡರು. 
ಬ್ರೈರರಸರು ಕಾರ್ಕಳದಲ್ಲಿ ಆಳಿಕೊಂಡಿದ್ದರು. ಕಾರ್ಕಳವೆಂದರೆ ಕರೆ 
ಕಲ್ಲಿನ ಊಗು. ನೆರೆಯಲ್ಲಿಯೇ ಕರೆಯ ಕಲ್ಲಿನ ಬೆಟ್ಟ ವಿದೆ. ಬೆಟ್ಟದ ಮೇಲು 
ಗಡೆ ನಾಲ್ವತ್ತೊಂದೂವರೆ ಅಡಿ ಎತ್ತರವಾದ ಗೋಮಟೇಶ್ವರನ ಮೂರ್ತಿ 
ಇದೆ. ಇದನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಿರುವರು. ಭೈರರಸರ ವೀರ ಪಾಂಡ್ಯ 
ನೆಂಬ ಅರಸನು ಈ ಪ್ರತಿಮೆಯನ್ನು ಸ್ಥಾಪಿಸಿದನಂತೆ. ಅರವತ್ತು ವರ್ಷ 
ಕ್ಫೊಮ್ಮೆ ಮಹಾಭಿಷೇಕ ನಡೆಯುವದು, 


ಈ ಗೋಮಟೇಶ್ವರನ ಗುಡ್ಡಕ್ಕೆ ಸಮಾಸದಲ್ಲಿ ಈಗ ಅನಂತೇಶ್ವರ 
ದೇವಸ್ಥಾನವಿದೆ. ಈ ಕಟ್ಟಡವನ್ನು ಭೈರರಸರಲ್ಲಿ ಒಬ್ಬನು ಬಸದಿಗಾಗಿ ಕಟ್ಟಿ 
ಸಿದನು. ಒಂದು ದಿನ ಶ್ರಿಂಗೇರಿಯ ಸ್ವಾಮಿಗಳು ಕಾರ್ಕಳಕ್ಕೆ ಹೋದರು, 
ಅರಸನು ಜೈನನಾದರೂ ಸ್ವಾಮಿಗಳಿಗೆ ತನ್ನ ಭಿಕ್ಷೆ ಸ್ವೀಕರಿಸಬೇಕೆಂದು ಬಿನ್ನ 


೧೨೮ ಕನ್ನಡ ನಾಡಿನ ಕಥೆಗಳು 


ವಿಸಿದನು. ದೇವಸ್ಥಾ ನನಿಲ್ಲದ ಕಡೆಯಲ್ಲಿ ಭಿಕ್ಷೆ ಸ್ವೀಕರಿಸುವದಿಲ್ಲವೆಂದು ಹೇಳಿ 
ದರು. ಆಗ ಅರಸನು ಸುಂದರವಾದ ಅನಂತಶಯನ ಮೂರ್ತಿಯನ್ನು ತರಿಸಿ, 
ಬಸದಿಯ ಕಟ್ಟಿಡವಲ್ಲಿ ಸ್ಥಾಪಿಸಿ, ಸ್ವಾಮಿಗಳಿಗೆ ಭಿಕ್ಷೆ, ಸತ್ಯಾರಗಳನ್ನು 
ಮಾಡಿದನು. 

ಇದರಿಂದ ಜೈನ ಗುರುಗಳು ಸಿಟ್ಟಾದರು. ಭೈರರಸನು ಜೈ ನನು. ಗುರು 


ಗಳನ್ನು ಸಮಾಧಾನಗೊಳಿಸಲಿಕ್ಕೆಂದು ಚತುರ್ಮುಖ ಬಸದಿ ಎಂಬುವ 
ಕಟ್ಟಡ ಕಟ್ಟಿಸಿದನು. ಇದರಲ್ಲಿಯ ಕೆತ್ತನೆಯ ಕೆಲನವು ಅತ್ಯಂತ ಮನೋ 
ಹರವಾಗಿದೆ. 


ಭೈ ರರಸರಲ್ಲಿ ಭೈರಾದೇವಿ ಎಂಬುವ ವೀರ ರಾಣಿ ಇದ್ದಳು. ಈಕೆಯು 
(ರಸಪ್ಸೆಯಲ್ಲಿ ಆಳುತ್ತಿದ್ದಳು. ಭೈರಾದೇನಿಯು ಮೆಣಸು ಬೆಳೆಯುವ 
ಇಜ್ಯಕ್ಕೆ ರಾಣಿಯಾದ್ದರಿಂದ ಈಕೆಗೆ "ಮೆಣಸಿನ ರಾಣಿ' ಎಂದು ಹೆಸರಿತ್ತು. 
ಶಕೆಯ ಶೌರ್ಯಕ್ಕೆ ನೆಚ್ಚಿ ವಿಜಾಪುರದ ಅದಿಲಶಹನು ವೀರರಿಗೆ ಉಚಿತ 
ಇದ ಉಡುಗರೆಯನ್ನು ಕಳಿಸಿದ್ದನಂತೆ. 


ಹ್ಮ 


ಗ Cl 


ಚ 





CN 


ಅಜಿ 
ಮತ್ತೀ ತಿಮ್ಮಣ್ಣ ನಾಯಕ 
(ಕ್ರಿ. ಶ. ೧೬ನೆಯ ಶತಮಾನ) 

[ ಚಿತ್ರದುರ್ಗದ ಪಾಳ್ಯಗಾರರಲ್ಲಿ ಮತ್ತಿಯ ತಿಮಣ್ಣನಾಯಕನು ಶ್ರೇಷ್ಠನು. 
ಚಿತ್ರದುರ್ಗದ ನಾಯಕರ ಮನೂಲಪುರುಷನಿನನು. ಇವನು ದುರ್ಗದ ಕೋಟೆ ಕಟ್ಟಿ 
ಸಿದನು. ಇವನ ಜೀವನದಲ್ಲಿಯ ಕೆಲವು ಪ್ರಸಂಗಗಳು ಹೃದಯಂಗನುವಾಗಿನೆ. ಅನು 
ಗಳಲ್ಲಿ ಇದೊಂದು. ಚಿತ್ರದುರ್ಗದ ಪಾಳೆಗಾರರು ಎಂಬ ಪುಸ್ತಕದ ಆಧಾರದಿಂದ 
ಬರೆಯಲಾಗಿದೆ. | 

ಚಿತ್ರದುರ್ಗದ ಕೋಟೆಯನ್ನು ಕಟ್ಟ ಸಬೇಕೆಂದು ತಿಮ್ಮಣ್ಣನಾಯಕನು 
ಯೋಚಿಸುತ್ತಿರುವಾಗ ಅವನಿಗೆ ಅಲ್ಲಿರುವ ಕೆಲ ಮಹಾತ್ಮರು ಭೆಟ್ಟಿ ಯಾದರು. 
ನಾಯಕನು ಅವರಿಗೆ ನಮಸ್ಕಾರ ಮಾಡಿ, ತನ್ನ ಕಾರ್ಯದಲ್ಲಿ ಜಯವಾಗು 


MAS ಎಜೆ ದ್‌ 
ಉಕ್ಕಿನ ಮ್ಳ ಮತ್ತೀ ತಿಮ್ಮಣ್ಣನಾಯಕ ೧೨೯ 


ವಂತೆ ಆಶೀರ್ವದಿಸಬೇಕೆಂದು ಬೇಡಿಕೊಂಡನು. ಆ ಮಹಾತ್ಮರು ತಿಮ್ಮಣ್ಣ 
ನಾಯಕನ ಮುಖ ಮತ್ತು ಕಣ್ಣುಗಳಲ್ಲಿ ಹೊಳೆಯುತ್ತಿರುವ ತೇಜವನ್ನು 
ಕಂಡ್ಕು "ಬಾರೆ ಮಗನೆ, ಮುಂದೆ ನಿನಗೆ ಇದೇ ಸಳದಲ್ಲಿ ಮಹಾ ಪದನಿ 
ಬರುವದು. ಅರಿತು ನಡೆದರೆ, ಆರು ಪಟ್ಟಿ, ಮರೆತು ನಡೆದರೆ ಮೂರು ಸಟ್ಟ? 
ಎಂದು ಹೇಳಿ, ನಾಯಕನಿಗೆ ಸಿದ್ದ ಮೂಲಿಕೆ, ಮುಂತಾದವುಗಳನ್ನು ಕೊಟ್ಟು, 
ಅಲ್ಲಿರುವ ಸಿದ್ದೇಶ್ವರ ಗುಡಿಗೆ ಕರೆದೊಯ್ದು, ಈ ದೇವರಲ್ಲಿ ಭಕ್ತಿಯಿಡು 
ಎಂದು ಹೇಳಿ ಹೊರಟು ಹೋದರು. ಅಂದಿನಿಂದ ತಿಮ್ಮಣ್ಣನಾಯಕನು 
ಬಲಿಯ ಹತ್ತಿದನು. 


ಅವನ ಏಳಿಗೆಯನ್ನು ಕೇಳಿ, ವಿಜಯನಗರದವರು ಸಾಳ್ವ ನರಸಿಂಗ 
ರಾಯನಕೂಡ ನಾಯಕನ ಸೊಕ್ಕು ಮುರಿಯಲು ಸೈನ್ಯ ಕಳಿಸಿದರು. ಸ್ಪೆನ್ಯವು 
ಕಾನಾಪುರದ ಬಳಿಯಲ್ಲಿ ಬಂದಿಳಿಯಿತು. ರಾತ್ರೆ ಕಳೆದು, ಮರುದಿನ ದುರ್ಗಕ್ಕೆ 
ಮುತ್ತಿಗೆ ಹಾಕುವವರಿದ್ದರು. ನಾಯಕನಿಗೆ ಈ ಸಂಗತಿಯು ಗೊತ್ತಾಯಿತು. 
ಸುಮ್ಮಕೆ ಕುಳ್ಳಿ ರದೆ ಏನಾದರೊಂದು ಹಂಚಿಕೆ ಮಾಡಬೇಕೆಂದು 
ಯೋಚಿಸಿದನು. 

ಶತ್ರು ಸೈನ್ಯದವರೆಲ್ಲರೂ ರಾತ್ರೆಯಲ್ಲಿ ಮಲಗಿಕೊಂಡರು. ಎಲ್ಲೆಡೆ 
ಯಲ್ಲಿ ನಿಃಶಬ್ದವಾಯಿತು. ನಾಯಕನು ಒಂಟಿಯಾಗಿ ಶತ್ರುಗಳ ಪಾಳಯ 
ದಲ್ಲಿ ಸೇರಿದನು. ಅತ್ತಿತ್ತ ಮೆಲ್ಲಗೆ ಕಳ್ಳ ಹೆಜ್ಜೆಯಿಂದ ಏನೇನಿರುವದೆಂಬು 
ದನ್ನು ಹುಡುಕಿ, ಸೇನಾಸತಿಯಾದ ನರಸಿಂಗರಾಯನು ಏರುವ ಕುದುರೆ 
ಯನ್ನು ಲಾಯದೊಳಗೆ ಕಂಡನು. ಸ್ವಲ್ಪವೂ ಗದ್ದಲವಾಗದಂತೆ ಕುದುರೆಯ 
ಹಿಂಗಾಲು ಮುಂಗಾಲುಗಳನ್ನು ಕಟ್ಟದ್ದ ಗೂಟಿಗಳನ್ನೇ ಕಿತ್ತಿದನು. 
ಕುದುರೆಯು ಕುಣಿದು ಕಾಲು ರುಾಡಿಸಿ ಸಪ್ಪಳ ಮಾಡಿತು. ಹತ್ತಿರದಲ್ಲಿಯೇ 
ಮಲಗಿದ್ದ ಕುದುರೆಯ ಲಾಯದನನು ಎಚ್ಚತ್ತು, ನಿದ್ದೆಯಲ್ಲಿಯೇ ಕಣ್ಣು 
ಗಳನ್ನು ಹೊಸಗಿಕೊಳ್ಳುತ್ತ ಎದ್ದನು. 

ನಾಯಕನು ಎಷ್ಟೂ ಸದ್ದುಮಾಡದೆ, ಅವನಿಗೆ ಕಾಣಜಿ ಹಾಗೆ ನೆಲಕ್ಕೆ 
ಒರಗಿ, ಅಲ್ಲಿದ್ದ ಹುಲ್ಲನ್ನು ಮೈ ಮೇಲೆ ಹಾಕಿಕೊಂಡು, ಅಲುಗಾಡದೆ, ಅಂಗೈ 
ಯನ್ನು ಅಗಲವಾಗಿ ಚಾಚಿಕೊಂಡು ಲಾಯದೊಳಗಿನನನೊಬ್ಬನು ಮಲಗಿ 
ರುವಂತೆ ಉರುಳಿದರು. ಲಾಯದನನು ಎದ್ದು, ಕಿತ್ತುಹೋದ ಕುದುರೆಯ 


೧4೦ ಕನ್ನಡ ನಾಡಿನ ಕಥೆಗಳು 


ಹಿಂದು-ಮುಂದಿನ ಕಾಲುಗಳ ಗೂಟಗಳನ್ನು ಮತ್ತೆ ಗಟ್ಟಿಯಾಗಿ ಬಡಿದರು, 
ಆಗ್ಯ ನಾಯಕನು ಚಾಚಿದ್ದ ಅಂಗ್ಲೆ ಅದರೊಳಗೆ ಸಿಕ್ಕು, ಗೂಟದೊಡನೆ 
ಅಂಗೈಯೂ ನೆಲಕ್ಕೆ ಇಳಿಯಿತು. ನಾಯಕನು ಮಿಸುಕಲಿಲ್ಲ. ತರುವಾಯ 
ಲಾಯದವನು ಕುದುರೆಯ ಕಾಲುಗಳನ್ನು ಮೊದಲಿನಂತೆ ಹೆಗ್ಗದಿಂದ 
ಗೂಟಕ್ಕೆ ಬಿಗಿದು ಮಲಗಿದನು. ಅರೆನಿದ್ದೆ ಯಲ್ಲಿದ್ದು ದರಿಂದ ಬೇಗನೆ ಗಾಢ 
ನಿದ್ರೆ ಹತ್ತಿತು. 

ಅವನನು ಮಲಗಿದ ಸ್ವಲ್ಪ ಹೊತ್ತಿನಲ್ಲಿ ಗುರಿಕೆ ಹೊಡೆಯಹತ್ತಿದ್ದನ್ನು 
ಕೇಳಿ, ನಾಯಕನು ತನ್ನ ಟೊಂಕದಲ್ಲಿಟ್ಟು ಕೊಂಡಿರುವ ಕೈಗತ್ತಿಯನ್ನು ಎಡ 
ಗೈಯಿಂದೆ ಮೆಲ್ಲನೆ ತಕ್ಕೊಂಡು, ಗೂಟದ ಕೆಳಗೆ ನೆಲದಲ್ಲಿ ಸಿಕ್ಕುಹೋದ ಕೈ 
ಯನ್ನಸ್ಫೇ ಕೊಯ್ದು, ನೇಲಕ್ಷೆದ್ದನು. ಕೊಯ್ದುಕೊಂಡ ಕೈಯಿಂದ ನೆತ್ತರ 
ಸುರಿಯುತ್ತಿದ್ದ ಹಾಗೆಯೇ ಅದಕ್ಕೊಂದು ಬಟ್ಟಿ ಯನ್ನು ಸುತ್ತಿ, ನರಸಿಂಗ 
ರ:ಯನ ಕುದುರೆಯನ್ಸೇ ಬಃ ದುರ್ಗಕ್ಕೆ ಹೋದನು. 


೧೩೧ 


೪.೬, 
ತೋಟ ಕೋಲಾಹಲ 
ಕೆಳದಿಯ ವೆಂಕಟಪ್ಪ ನಾಯಕ 


&,. ಶ. ಗಿ೫೮.೨-೧೬ ೨೯ 
( 
ಬ್‌ 


[ಕೆಳದಿಯ ಸಿಂಹಾಸನನನ್ನು ಬಸವಪ್ಪನಾಯಕ ಎಂಬುವ ವೀರಶೈವ ವೀರನು 
ಸ್ಥಾಪಿಸಿದನು. ಮೊದಲು ಇವರ ರಾಜ್ಯ ಮುಲೆನಾಡಿನಲ್ಲಿಯೇ ಇತ್ತು. ತರುವಾಯ, 
ಕೃಷ್ಣದೇನರಾಯರು ಬಸವಪ್ಪನಾಯಕನ ಮಗ ಚೌಡಪ್ಪನಾಯಕನನ್ನು ಕರೆಯಿಸಿ, 
ಅನನ ಶೌರ್ಯಕ್ಕೆ ಮೆಚ್ಚಿ, ಕೆಳದಿ ಮುಂತಾದ ಕೆಲ ಊರುಗಳನ್ನು ಇನಾಮು 
ಕೊಟ್ಟರು. ಕೆಳದಿಯ ಅರಸರು ಆಯಾಯ ಕಾಲಕ್ಕೆ ಕೆಳದಿ, ಇಕ್ಕೇರಿ ಬಿದನೂರು 
ಗಳನ್ನು ತನ್ಮು ತಮ್ಮ ರಾಜಧಾನಿಗಳನ್ನಾಗಿ ಮಾಡಿಕೊಂಡಿದ್ದರು. ಇವರಲ್ಲಿ ಒಟ್ಟಿಗೆ 
೧೮ ಮಂದಿ ಅರಸರು ಆಳಿದರು. ಅವರಲ್ಲಿ ಸದಾಶಿನನಾಯಕ, ದೊಡ್ಡ ಸಂಕಣ್ಣನಾಯಕ, 
ನೆಂಕಟಪ್ಪನಾಯಕ್ಕ ನೀರಭದ್ರನಾಯಕ, ಶಿನಪ್ಪನಾಯಕ್ಕ ಬಸನಪ್ಪನಾಯಕ ಮೊದ 
ಲಾದನರು ಬಹು *ಕೀರ್ತಿವಂತರು. ಈ ವಿಸಯವು ಮಿಥಿಕ್‌ ಸೊಸಾಯಟ 
ಜರ್ನಲ್‌' ಎಂಬ ಮಾಸಪತ್ರಿಕೆಯ ೨೨ನೆಯ ಸಂಚಿಕೆಯಲ್ಲಿ ಬಂದಿದೆ. ] 


ವೆಂಕಟಿವ್ಪ ನಾಯಕನು ರಾಮರಾಜನ ತರುವಾಯ ಆಳಿದನು. ಇವ 
ನಿಗೆ ಹಿರಿಯ ವೆಂಕಟಿಪ್ಸನಾಯಕನೆಂದೂ ಹೆಸರು. ತನ್ನ ಹಿರಿಯರ ಕಾಲ 
ಕೈದ್ದ ರಾಜ್ಯವನ್ನು ಪೂರ್ವಕ್ಕೆ ಮಾಸೂರು, ಶಿವಮೊಗ್ಗೆ, ಕಡೂರು 
ಪಶ್ಚಿಮಕ್ಕೆ ಹೊನ್ನಾವರ, ದಕ್ರಿಣಕ್ಕೆ ಮಲಬಾರಿನನವರೆಗೆ ಹಬ್ಬಿಸಿದನು. 

ಇವನ ಆಳಿಕೆಯು ಪ್ರಾರಂಭವಾಗುವ ಹೊತ್ತಿಗೆ ವಿಜಯನಗರ 
ರಾಜ್ಯವು ಮುರುಕಳಿಗೆ ಬಂದಿತ್ತು. ಆದರೂ, ಅವರಿಗೆ ತನ್ನಿಂದ ಸಾಧ್ಯ 
ವಾದಸ್ಟು ಸಹಾಯ ಮಾಡಿದನು. ಕಡೆಯವರೆಗೂ ವಿಜಯನಗರದ ಅರಸರ 
ಕೂಡ ಕೆಳದಿಯ ಅರಸರು ಅತ್ಯಂತ ಭಕ್ತಿ-ವಿಶ್ವಾಸಗಳಿಂದ ನಡೆದುಕೊಂಡರು. 
ತುಳುನಾಡಿನ ಅರಸಿಯಾದ ಭೈರಾದೇನಿ ಎಂಬುವಳು ತನ್ನ ಜನರಿಗೆ ಹಲವು 
ಬಗೆಯಿಂದ ಪೀಡಿಸುತ್ತಿದ್ದ ಸಂಗತಿಯನ್ನು ಕೇಳಿ, ವೆಂಕಟಪ್ಪನಾಯಕನು 
ಆಕೆಯ ಮೇಲೆ ದಂಡೆತ್ತಿ ಹೋಗಿ, ಸೆರೆಹಿಡಿದು ಆಕೆಯ ರಾಜ್ಯವನ್ನು ತನ್ನ 
ರಾಜ್ಯಕ್ಕೆ ಸೇರಿಸಿದನು. ಬಿದನೂರ ಶಂಕರನಾರಾಯಣಭಟ್ಟ ಎಂಬ 
ಪುಂಡನು ಅಲ್ಲಲ್ಲಿ ದಂಗೆ-ದೊಂಬೆಗಳನ್ನು ನಡಿಸಿದ್ದನು. ಅವನನ್ನು ಮುರಿ 


೧೩೨ ಕನ್ನಡೆ ನಾಡಿನ ಕಥೆಗಳು 


ಹನು, ತುಳುನಾಡಿನಲ್ಲಾಳುತ್ತಿದ್ದ ಬಂಗರಸರನ್ನು ಸೋಲಿಸಿದ್ದರಿಂದ ಅವ 
ರಿಗೆ ನೆರವಾಗುತ್ತಿದ್ದ ಪೋರ್ತುಗೀಜರು ಒಪ್ಪಂದ ಮಾಡಿಕೊಂಡರು. 

ಒಂದು ಸಲ್ಕ ಹೊಳೆಹೊನ್ನೂರಲ್ಲಿ ವೆಂಕಟಿಪ್ಪನಾಯಕನು ಬೀಡು 
ಬಿಟ್ಟು, ತನ್ನ ಬಿಡಾರದಲ್ಲಿ ಮಲಗಿದ್ದನು. ಇದನ್ನರಿತು ಮಂಜರಖಾನ ಎಂಬ 
ಮುಸಲ್ಮಾನ ಸರದಾರನು ಹನುಮನಾಯಕ ಎಂಬ ಬಂಟಿನ ಸಹಾಯದಿಂದ 
ವೆಂಕಟಿಪ್ಪನಾಯಕನು ಇದ್ದ ಹೊಳೆಹೊನ್ನೂರಿಗೆ ಮುತ್ತಿಗೆ ಹಾಕಿದನು. 
ವೆಂಕಟಿಪ್ಪನಾಯಕನನ್ನು ಅವನ ಸರದಾರರು ಎಬ್ಬಿಸಿ ನಡೆದ ಸಂಗತಿಯ 
ನ್ರೆಲ್ಲ ತಿಳಿಸಿದರು. ನಾಯಕನು ಒಂದರೆ ಕ್ಷಣ ಕೂಡ ಅನುಮಾನಗೊಳ್ಳದೆ, 
ತನ್ನ ಕುದುರೆಯನ್ನು ತರಹೇಳಿ ತಾನೊಬ್ಬನೇ ಊರಹೊರಗೆ ಕುದುರೆ ಹತ್ತಿ 
ಕೊಂಡ: ನಡೆದನು. ತನ್ನ ಹಿಂದಿಂದ ಮುಖ್ಯ ಮುಖ್ಯ ಸರದಾರರಿಗೆ ಕೆಚ್ಚಿನ 
ದಂಡಿನವರೊಡನೆ ಬರಹೇಳಿದ್ದನು. ಆಗ, ಗದ್ದಲಮಾಡದೆ ವೆಂಕಟಪ್ಪನು 
ಹನುಮನಾಯಕನ ಮೇಲೆಯೇ ಹಲ್ಲೆ ಮಾಡಿ, ಅವನನ್ನು ಕೊಂದನು; ಮತ್ತು 
ಅವನ ಜನರನ್ನು ಬೆನ್ನಟ್ಟಲು ತನ್ನ ದಂಡಾಳುಗಳಿಗೆ ಅಪ್ಪಣೆಮಾಡಿದನು. 
ಮಂಜರಖಾನನು ಸೋತನು. ಹನುಮನಾಯಕನ ಹಿರಿಯ ಮಗನು 
ನೆಂಕಟಿಪ್ಸನಾಯಕನಿಗೆ ಶರಣು ಬಂದನು. ವೆಂಕಟಿವ್ಟ ನಾಯಕನು ಅವನನ್ನು 
ಕೆಲ ದಿನ ತನ್ನ ಹತ್ತಿರ ಇಟ್ಟುಕೊಂಡನು. ತನ್ನ ಜಯದ ಗುರುತಿಗಾಗಿ 
ಹಾನಗಲ್ಲಿನಲ್ಲಿ ಒಂದು ಗೆಲು-ಗಂಬನ್ನು ನೆಡಿಸಿದನು. 

ವೆಂಕಟಪ್ಪನು ತರುವಾಯ ತನ್ನ ರಾಜಧಾನಿಗೆ ಬಂದು ಅಲ್ಲಲ್ಲಿ 
ಕೋಟಿ-ದುರ್ಗಗಳನ್ನು ಕಟ್ಟಿ ಸಲನುವಾದನು. ಬ್ರಾಹ್ಮಣ-ವೀರಶೈವರಿಗೆ 
ಭೂಮಿಗಳನ್ನು ದಾನಕೊಟ್ಟನು. ಇವನ ಕಾಲದಲ್ಲಿಯೇ ಇಕ್ಕೇರಿಯು ರಾಜ 
ಧಾನಿ ಆಯಿತು. ಅಲ್ಲಿಯೂ ಭವ್ಯವಾದ ಅರಮನೆ ಕಟ್ಟಿಸಿದನು. ವರದಾ 
ನದಿಯ ದಂಡೆಯ ಮೇಲೆ ಸದಾಶಿವ-ಸಾಗರ, ವಿಶ್ನನಾಥಪುರ ಎಂಬ ಹೊಸ 
ಊರುಗಳನ್ನು ಕಟ್ಟಿಸಿದನು. ವೀರಶೈವ ಸ್ವಾಮಿಗಳಿಗಾಗಿ ಹಲವು ಮಠ 
ಗಳನ್ನು ಕಟ್ಟಿಸಿದನು. ತನ್ನ ತಾಯಿ ವೀರಮ್ಮನ ನೆನಪಿಗಾಗಿ ಅಗ್ರಹಾರ 
ಕಟ್ಟಿಸಿ ಪಂಡಿತರಾದ ಬ್ರಾಹ್ಮಣರಿಗೆ ದಾನ ಕೊಟ್ಟನು. ಇವರು ವೀರಶೈವ 
ರಾದರೂ ವೆಂಕಟ, ರಾಮ ಇಂತಹ ಹೆಸರುಗಳನ್ನು ಇಟ್ಟಿರುವದನ್ನು ನೋಡಿ 
ಬರೆ ಜಾತಿಯ ಭಾವನೆಯು ಇವರಾಳಿಕೆಯಲ್ಲಿ ಕಡಿನೆಯಾಗಿತ್ತೆಂದು 
ತೋರುತ್ತದೆ. 


ಕ 


ಕೋಟೆ- ಕೋಲಾಹಲ ಕೆಳದಿಯ ವೆಂಕಟಪ್ಪನಾಯಕ ೧೩೩ 


ನೆಂಕಟಿಫ್ಪನಾಯಕನು ಸರಸ ತಿಯ ಭಕ್ತನೂ ನಿದ್ಯಾಪ್ರಿಯನೂ 
ಇದ್ದುದರಿಂದ ಗಾ ನಾಟಿಕಕಾರರಿಗೂ ಧರ್ಮಶಾಸ್ತ್ರ ಪಂಡಿತರಿಗೂ 
ಚೆನ್ನಾಗಿ ಆಶ್ರಯ ಕೊಟ್ಟು ಅವರನ್ನು ತನ್ನ ಲ್ಲಿಟ್ಟು ಕೊಂಡಿದ್ದ ನು. ಸಂಗೀತ, 
ನಾಟ್ಯ ಶಾಸ್ತ್ರಗಳ ಬೆಳವಣಿಗೆಗಾಗಿ ತನ್ನ ರಾಜಧಾನಿಯಲ್ಲಿ 1 ನಾಟಕ 
ಗೃಹವನ್ನು ಇಟ್ಟ ಸಿದ್ದನು. eR ಇಕ್ಸೇರಿಯವರೆಗೆ ದಿವ್ಯವಾದ ರಸ್ತೆ 
ಯನ್ನು ಮಾಡಿಸ ಎರಡೂ ಮಗ್ಗ ಲಿಗೆ ಧೂಪದ ಮರಗಳನ್ನು ಹಚ್ಚಿ? ಸಿದ್ದ 
ಸಂಗತಿಯನ್ನು ಇಟಲಿಯ ಪ್ರವಾಸಿಯಾದ ನೀಟೊ ್ರ ಡೆಲಾವ್ಲ್ಯಾಕ ೪. 
ನಮ ಬರೆದಿಟ್ಟ ರುವನು. 

ಕೊನೆಗಾಲದಲ್ಲಿ ತನ್ನ ಮಗನೂ ತನ್ನ ಕಕ್ಕನ ಮಗನೂ ತನ್ನ 
ಮುಂದೆ ತೀರಿಕೊಂಡದ್ದರಿಂದ ವೆಂಕಟಪ್ಪ ನಿಗೆ ರಾಜ್ಯದಲ್ಲಿಯ ಆಸ 
ಶುಂದಿತು. ಅಂದಿನಿಂದ ಅವನ ಮನಸು AN ದೇವರಕಡೆಗೆ ಚ. 
ಅವನು ಪುರಾಣ, ಶಾಸ್ತ್ರ ಗ್ರಂಥಗಳನ್ನು ಓದಲಾರಂಭಿಸಿದನು. ಅದರ ದಿಸೆ 
ಯಿಂದ ಶಿವಗೀತೆ Me ಹದಿನೆಂಟು ಅಧ್ಯಾಯಗಳ ಚಿಕ್ಕ ಸಂಸ್ಕತ 
ಗ್ರಂಥವನ್ನು ತಿರುಮಲಭಟ್ಟಿ ಎಂಬ ಕವಿಯಿಂದ ಕನ್ನಡದೊಳಗೆ ಪದ್ಯ 
ರೂಪನಾಗಿ ಮಾಡಿಸಿದನು 1005 ಧದೀಕ್ಷಿತ ಎಂಬುವರಿಂದ ತಂತ್ರ ಚ 
ವನ್ನು ಬರೆಯಿಸಿದನು. ತನ್ನ ಮಗ ನೀರಭದ್ರಪ್ಪನಾಯಕನಿಗೆ ನಟ್ಟ ಗಟ್ಟಿ 
ವೆಂಕಟಿಸ್ಸನಾಯಕನು ದೇಹನಿಟ್ಟನು. 





೧೩೪ 


೪೭ 
ನೀರ ಮಹಿಳೆಯಾದ 
ಬೆಳನಡಿಯ ಮಲ್ಲನ್ನು ದೇಸಾಯತಿ 


(ಕ್ರಿ. ಶ. ೧೬೭೭) 


[ ಬೆಳನಡಿಯು ಬೆಳಗಾಂನಿ ಜಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿಯ ಒಂದು 
ಹಳ್ಳಿ. ಅಪ್ಲಿ ಶಿನಾಜಿಯ ಕಾಲಕ್ಕೆ ಈಶಸ್ರಭು ಎಂಬ ದೇಸಾಯಿ ಇದ್ದನು. ಇವನು 
ಗೋವಳಕೊಂಡ ರಾಜರ ಕೈಕೆಳಗಿನ ಸರದಾರನು ಶಿವಾಜಿಯು ತನ್ನ ರಾಜ್ಯಾಭಿಸೇಕ 
ವಾದ ಮೇಲೆ ತಂಜಾನರಕ್ಕೆ ಹೋಗಿ, ತಿರುಗಿ ಬರುವಾಗ ಗದಗ್ಳು ಧಾರವಾಡಗಳ 
ಮೇಲಿಂದ ಹಾಯ್ದು ಬೆಳವಡಿಯ ಸನಮೀ೫ ಹೋದನ್ನು ಆಗ್ಯ ಅನನ ದೆಂಡಿನವರು 
ಸುತ್ತು ಮುತ್ತಲಿನ ಹಳ್ಳಿಗಳನ್ನು ಸುಲಿಯ ಹತ್ತಿದರು. ಅ ಕಾಲಕ್ಕೆ ಬೆಳವಡಿಯ 
ದೇಸಾಯಿಗೆ ದಾಳಿಗಾರರೊಡನೆ ಕಾದಾಡುವ ಪ್ರಸಂಗ ಬಂದಿತು. ಈ ಸಂಗತಿಯು 
ಪ್ರೊ.ಯದುನಾಥ ಸರಕಾರ ಇನರ ಶಿವಾಜಿ ಇಂಗ್ಲಿಷ ಚರಿತ್ರೆಯಲ್ಲಿ ಬಂದಿದೆ, ] 

ಶಿವಾಜಿಯ ದಂಡಿನನರು ಹಳ್ಳಿಯೆ ಜನರನ್ನು ಸುಲಿದುಕೊಂಡು, 
ಆಹಾರಸಾಮಗ್ರಿಗಳನ್ನು ಬಂಡಿಯ ಮೇಲೆ ಹೇರಿಕೊಂಡು ಹೋಗುವದನ್ನು 
ಬೆಳವಡಿಯವರು ನೋಡಿದರು. ಆಗಿಂದಾಗ, ತಮ್ಮ ಜನರನ್ನು ಕೂಡು ಹಾಕಿ 
ಕೊಂಡು ಆ ಎತ್ತುಗಳನ್ನು ಹಿಡಿದರು. ಮತ್ತೊಂದು ಕಡೆಯಲ್ಲಿ ಮರಾಟರ 
ದಂಡಿನವರು ಹಲವು ಬಗೆಯಿಂದ ತೊಂದರೆ ಕೊಡುತ್ತಿರುವ ಸುದ್ದಿಯ: ಬೆಳ 
ವಡಿಯ ದೇಸಾಯಿಗೆ ತಿಳಿಯಿತು. ಅದಕ್ಕೆ, ಅಲ್ಲಲ್ಲಿ ಬೆಳವಡಿಯ ದಂಡಾಳು 
ಗಳು ಕ್ಳೈ ಕೊಡಲಿಕ್ಕೆ ಪ್ರಾರಂಭಿಸಿದರು. 

ಶಿವಾಜಿಯ ಹತ್ತರ ಸಾಕಷ್ಟು ಸೇನಾ ಸಮೂಹವು ಇದ್ದೇ ಇತ್ತು; ಅಂದ 
ಮೇಲೆ ಕೇಳುವದೇನು? ಬೆಳವಡಿಯನ್ನು ಮುತ್ತಲಿಕ್ಕೆ ಅಪ್ಪಣೆ ಇತ್ತನು. 
ಮಹಾಡದ ದಾದಾಜಿಸ್ರಭು ಎಂಬುವನು ಆಗ ಶಿವಾಜಿಯ ಸೇನಾಪತಿ ಇದ್ದನು. 
ಅವನು ಬೆಳವಡಿಯ ಈಶಪ್ರಭುವಿಗೆ ಕಾಗದ ಬರೆದು, ಶಿವಾಜಿಗೆ ಶರಣಾಗತ 
ರಾಗಬೇಕೆಂದು ತಿಳಿಸಿದನು. 

ಈಶಪ್ರಭುವು ಮಹಾ ವೀರ. ಗೋವಳಕೊಂಡ ಬಾದಶಹರ ಸ್ವಾಮಿ 
ನಿಷ್ಕ ಸೇವಕ; ಆದುದರಿಂದ ತನ್ನ ಸ್ವಾಮಿಗೆ ದ್ರೋಹ ಬಗೆದು ಸ್ವಾರ್ಥ 
ಸಾಧಿಸಿಕೊಳ್ಳಲಾರೆ ಎಂದು ಉತ್ತರ ಬರೆದನು. ಇಬ್ಬರೂ ಈರ್ನೆಗೆ ಈಡಾ 


ವೀರ ಮಹಿಳೆಯಾದ ಬೆಳೆವಡಿಯ ಮಲ್ಲಮ್ಮ ದೇಸಾಯಿತಿ - ೧೩೫ 


ದರು. ವೀರರಾದರೂ ಬೆಳವಡಿಯ ಮುತ್ತಿಗೆಯನ್ನು ಅತ್ಯಂತ ಕಟ್ಟು ನಿಟ್ಟಾಗಿ 
ಸಾಗಿಸಿದರು. ಈ ಪ್ರಕಾರ, ಮುತ್ತಿಗೆಯು ಎಡೆಬಿಡದೆ ಮೂರು ತಿಂಗಳವರೆಗೆ 
ನಡೆಯಿತು. ಈಶಪ್ರಭುವು ಒಳಗೇ ತನ್ನ ಸಿದ್ಧತೆ ನಡಿಸಿದ್ದನು. 

ದಾದಾಜಿಪ್ರಭುವು ರಾತ್ರೆಹೊತ್ತು ತನ್ನೊಬ್ಬ ವಿಶ್ವಾಸದ ಚಪಲನೀರ 
ನಿಗೆ ಕೋಟಿಯನ್ನೇರಿ ಒಳಹೊಕ್ಕು ಬೆಂಕೆ ಹಚ್ಚಿಬರಲಿಕ್ಕೆ ಹೇಳಿದನು. ಇಂಧ 
ಕಾಯಕಗಳಲ್ಲಿ ಶಿವಾಜಿಯ ಸೈನಿಕರು ನುರಿತವರು. ಆದುದರಿಂದ, ಅದೇನೂ 
ಮಹತ್ತ್ವದ ಕೆಲಸವಿರಲಿಲ್ಲ. ಆದ್ದರಿಂದ ಅವನು ಬೆಂಕೆ ಹೊತ್ತಿಸಿ, ಕೋಟ 
ಯನ್ಸಿಳಿದು ಬಂದು ಸೇನಾಪತಿಗೆ ಮಾತು ಮುಟ್ಟಿ ಸಿದನು. 

ಮರಾಠರ ಸೈ ನ್ಯದವರೆಲ್ಲರೂ ಬೆಳವಡಿಯ ಕೋಟಿಯೊಳಗೆ ಏನು 
ಹಾಹಾಕಾರ ನಡೆಯುವಡೋ ಎಂಬುದನ್ನು ಕಾಯುತ್ತಲೇ ಇದ್ದರು. ಕೋಟಿ 
ಯನ್ನೇರಿ ಹೋದ ಬಂಟನು ಸ್ಪೆನಿಕರ ಮನೆಗಳಿಗೆ ಬೈಕೆ ಹಚ್ಚೆ ಬಂದಿದ್ದನು. 
ನೋಡು ನೋಡುವಷ್ಟರಲ್ಲಿ ಬೆಂಕೆಯು ಬಲಿತು ಊರಲ್ಲೆಲ್ಲ ಗದ್ದಲನೆದ್ದಿತು. 
ಅಳುವ ಗೋಳಾಟ, ಕೂಗಾಟಕ್ಕೆ ಮೊದಲಾಯಿತು. ದುರ್ಗದೊಡೆಯನಾದ 
ಈಶಪ್ರಭುವು ತನ್ನ ಅರಮನೆಯಲ್ಲಿ ಮಲಗಿದ್ದನು. ಊರಲ್ಲಿದ್ದ ಗದ್ದಲ ಕೇಳಿ 
ಗಾಬರಿಯಾಗಿ ಎದ್ದು ಬಂದನು. ಇದು ಶತ್ರುಗಳ ಕಾಯಕವೆಂದು ತರ್ಕ 
ಮಾಡಿದನು. ತನ್ನ ಜನರನ್ನೆಲ್ಲ ಕಲೆಹಾಕಿ ಉರಿಯನ್ನಾರಿಸುವ ಪ್ರಯತ್ನಕ್ಕೆ 
ಹಚ್ಚಿ, ತಾನು ದುರ್ಗದ ಹೆಬ್ಬಾಗಿಲಕಡೆ ನಡೆದನು. 

ಅತ್ತ ಜನರನ್ನೆಲ್ಲ ಬೆಂಕೆಯನ್ನಾರಿಸುವ ಕಾರ್ಯದಲ್ಲಿ ತೊಡಗಿಸಿ, ಇತ್ತ 
ಶತ್ರುಗಳು, ಕೋಟೆಯ ಬಾಗಿಲವನ್ನೇ ಕೊರೆಯುವ ಉದ್ಯೋಗ ನಡಿಸಿದ್ದರು. 
ಈಶಪ್ರಭುವು ಶತ್ರುಗಳು ನಡಿಸಿದ ಕಾರ್ಯ ನೊಡಿ, ವೀರಾವೇಶದಿಂದ 
ಉಬ್ಬಿದವನಾಗಿ, ಯುದ್ಧಕ್ಕೆ ಸಿದ್ಧರಾಗಲು ತನ್ನ ಜನರನ್ನು ಕುರಿತು ತುತೂರಿ 
ಯನ್ನೂ ದಿದನು. ಕೂಡಲೆ, ಊರೊಳಗಿನ ಜನರೆಲ್ಲರೂ ಅಡಬಡಿಸಿಕೊಂಡೆ 
ದ್ದರು. ತಮ್ಮ ತನ್ಮು ಶಸ್ತ್ರಗಳನ್ನು ತಕ್ಕೊಂಡು ಯುದ್ಧಕ್ಕೆ ಓಡಿ ಬಂದರು. 

ಕೆಲವು ಜನರನ್ನು ಕೋಟಿ ಕೊತ್ತಳದ ಕಾವಲಿಗೆ, ಕೆಲವರನ್ನು 
ಹೆಬ್ಬಾಗಿಲದ ಕಾವಲಿಗೆ, ಮತ್ತೆ ಕೆಲವರನ್ನು ಮುಖ್ಯ ಮುಖ್ಯ ಆಯಕಟ್ಟಿನ 
ಸ್ಪಳೆಗಳಲ್ಲಿರಿಸಿದನು. ಊರೊಳಗಿನ ಹೆಂಗಸರು-ಮಕ್ಕ್ಟಳನ್ನೆಲ್ಲ ತನ್ನ 
ನಾಡೆಯಲ್ಲಿ ಇರಿಸಿ, ತಾನು ತನ್ನ ಸಂಗಡ ಕೆಲ ಬಂಟಿರನ್ನು ಕಟ್ಟಿಕೊಂಡು 
ಈಶಪ್ರಭುವು ವೈರಿಗಳನ್ನು ಎದುರಿಸಲು ಹೊರಟನು. 


೧೩೬ ಕನ್ನಡ ನಾಡಿನ ಕಥೆಗಳು 


ಕೋಟಿಯಲ್ಲಿ ಒಂದು ಕಡೆ ಜೆಂಕೆಯು ದಣಗುಟ್ಳಿ ಉರಿಯುತ್ತಿದೆ. 
ಕೊಟಿಯ ಹೊರಮಗ್ಗ ಲಿಗೆ ಮರಾಠರು ಹೆಗ್ಗದ ಸಹಾಯದಿಂದ ಕೋಟೆಯ 
ಮೇಲೆ ಸರಸರ ಏರುತ್ತಿ ದ್ದಾರೆ; ಕೆಲವರು ಅಲ್ಲಲ್ಲ ಕೋಟೆಯ ಗೋಡೆಗಳನ್ನು 
ಒಡೆಯುವ ಸಾಹಸ ನಡಿಸಿದ್ದಾರೆ, ಇನ್ನು ಕೆಲವರು ಜೆ ಹೆಬ್ಬಾಗಿಲನ್ನೆ KE 
ಒಳಗೆ ನುಗ್ಗುವ ಎತ್ತುಗಡೆ ನಡಿಸಿದ್ದಾ F] 

ಈಶಪ್ರಭುವು ಹೆಬ್ಬಾಗಿಲಕ್ಕೆ ತನ್ನ ಬೆಂಗಾವಲಿಗರನ್ನು ಕರಕೊಂಡು 
ಯುದ್ಧಕ್ಕೆ ಸಿದ್ಧನಾಗಿ ಬರುವಷ್ಟರಲ್ಲಿ ಶತ್ರುಗಳು ಹೆಬ್ಬಾಗಿಲನ್ನು ಮುರಿದು 
ಒಬ್ಬೊಬ್ಬರೇ ಒಳಗೆ ನುಗ್ಗಹತ್ತಿದ್ದನ್ನು ಕಂಡು ಅನನು ದಾರಿಯಲ್ಲಿಯೇ 
ನಿಂತ್ರು ಅನರ ಚಂಡು ಹಾರಿಸುವ ಕೆಲಸದಲ್ಲಿ ತೊಡಗಿದನು, ಯುದ್ಧದ 
ಲಗ್ಗೆಯು ಬಹು ತೀವ್ರವಾಯಿತು. ಈಶಪ್ರಭುವು ಸ್ವತಃ ನಿಂತು ಶತ್ರುಗಳನ್ನು 
ತನ್ನ ಕತ್ತಿಯಿಂದ ಕರಕರನೆ ಕತ್ತರಿಸಹೆತ್ತಿದನು. ಸನ್ನ ಡ ವೀರರಿಗೂ ಮರಾ 
ಕರಿಗೂ ಬಲವಾಗಿ ಕಾಳಗವೆಸಗಿತು. ಈ ಸಂಗರ ಸುಭ್ರಮದೊಳಗೆ ಈಶ 
ಸ್ರಭುವಿಗೆ-ಯಾವನೋ ಒಬ್ಬನು ಹಾರಿಸಿದ ತುಬಾಕಿಯ ಗುಂಡು ತಗಲಿ, 
ನೆಲಕ್ಕುರುಳಿದನು. ಎಷ್ಟೋ ಜನರು ಹೆದರಿ ಓಡ ಹತ್ತಿದರು. ಸೈನ್ಯದಲ್ಲಿ 
ತಾಳಮೇಳವಿಲ್ಲದಾಯಿತು. ಶತ್ರುಗಳು ಬೆಳವಡಿಯ ಕೋಟಿಯ ಮೇಲೆ 
ತಮ್ಮ ಬಾವುಟಿವನ್ನೇರಿಸಿದರು. 

ಆ ಕ್ಷಣಕ್ಕೆ ಒಬ್ಬ ಸೈನಿಕನು ಓಡುತ್ತ ಅರಮನೆಗೆ ಬಂದು ಈಶಪ್ರಭು 
ಗಳು ಮಡಿದ ಸಂಗತಿಯನ್ನು ಸೈನ್ಯದೊಳಗೆ ನಡೆದ ಅನಾಹುತವನ್ನು, 
ಮಲ್ಲವ್ವ ದೇಸಾಯತಿಗೆ ಅರುಹಿದನು. ಈ ಸುದ್ದಿಯನ್ನು ಕೇಳಿ, ದೇಸಾಯತಿಗೆ 
ಕೆಲಹೊತ್ತು ಸಿಡಿಲು ಬಡಿದಂತೆ ಆಯಿತು. ಆದರೂ ಸ್ವಲ್ಪು ಯೋಚಿಸಿ, 
ಮರು ಕ್ಷಣವೇ ಆಕೆಯು ವೀರಗಚ್ಛೆಯನ್ನು ಹಾಕಿಕೊಂಡಳು. ಆಳುಗಳಿಗೆ 
ಕುದುರೆಯನ್ನು ಸಿದ್ಧ ಮಾಡಿ ತರಹೇಳಿದಳು. ಶಸ್ತ್ರಾಸ್ತ್ರಗಳೂಡನೆ ತಾನೂ ಸಿದ್ಧ 
ಳಾದಳು. ಆ ನೀರಳ ಮೈಯಲ್ಲಿ ನೀರಾವೇಶ ಸಂಚಾರವಾಯಿತು. ಶತ್ರುಗಳ 
ಸ್ಫನ್ಯದೊಳಗೆ ಹೊಕ್ಕು, ತನ್ನ ಹರಿತವಾದ ಕತ್ತಿಯಿಂದ ಅವರನ್ನು ತರಿಯ 
ಹತ್ತಿದಳು. ಅವಳನ್ನು ನೋಡಿ, ಬೆಳವಡಿಯ ಸೆ ಸೈನಿಕರೂ ಹುರಿಗೊಂಡು 
ಕಾದ ತೊಡಗಿದರು. "ಅದರೆ ಈ ಸಂಧಿಯಲ್ಲಿ ಬೆಳವಡಿಯ ಕೋಟಿಯಲ್ಲಿಯ 
ಅನ್ನ ಸಾಮಗ್ರಿಯು ತೀರಿದ್ದರಿಂದ, ಬೆಳವಡಿಯವರಿಗೆ ಅನ್ನವಿಲ್ಲದೆ ಕಾದಾ 
ಡುವ ಹೊತ್ತು ಬಂದಿತು. 


ವೀರ ಮಹಿಳೆಯಾದ ಬೆಳವಡಿಯ ಮಲ್ಲನ್ಮು ದೇಸಾಯಿತಿ ೧೩೭ 


ಮಲ್ಲವ್ವ ದೇಸಾಯತಿಯು ಎದೆಗುಂದಲಿಲ್ಲ. ಶತ್ರುಗಳಿಗೆ ಎದೆಗೊಟ್ಟು 
ಹೋರಾಡುವದರಲ್ಲಿ ಅಸಿಮಿಸಿಗೊಳ್ಳಲಿಲ್ಲ ಆದರೇನು? ದೇಸಾಯತಿಯ 
ಕಡೆಯ ಬಹು ಜನರು ಸತ್ತು ಹೋದರು. ಇಷ್ಟರಲ್ಲಿ, ದೇಸಾಯತಿಯು 
ಹತ್ತಿರುವ ಕುದುರೆಯ ಕಾಲನ್ನೇ ಯಾವನೋ ಒಬ್ಬನು ಕತ್ತರಿಸಿ ಕೆಡವಿ 
ದನು ಆಗ ಮಲ್ಲವ್ವನಿಗೆ ಕೆಳಗಿಳಿದು ಕಾಳಗಕ್ಕೆ ಕೈಕೊಡಬೇಕಾಯಿತು; 
ಹೀಗೆ ವೈರಿಗಳನ್ನು ಎಡ-ಬಲದಿಂದಲೂ ಕೆಡವಿ, ಹೆಣಗಳ ಬಣನೆಯನ್ನು 
ಒಟ್ಟುತ್ತಿರುವಾಗಲೇ ದಾದಾಜಿಯು ಹಿಂದಿನಿಂದ ಬಂದು ಮಲ್ಲವ್ವನ ಬಲ 
ಗೈಯನ್ನೇ ಕಡಿದನು. ಕೈ ಸಾಗದೆ ಮಲ್ಲವ್ವ ದೇಸಾಯತಿ ಸೆರೆಸಿಕ್ಕಳು. 
ದಾದಾಜಿಯು ಆ ವೀರಸತಿಯಳನ್ನು ಶಿವಾಜಿ ಮಹಾರಾಜರ ಮುಂದೆ 
ಒಯ್ದು ನಿಲ್ಲಿಸಿದನು. ವೀರಾವೇಶದಿಂದ ಉಕ್ಕುತ್ತಿರುವ ಮಲ್ಲವ್ವನ ಮುಖ- 
ಕಣ್ಣುಗಳನ್ನು ಕಂಡು ಶಿವಾಜಿ ಮಹಾರಾಜರಿಗೆ ಆಶ್ಚರ್ಯವಾಯಿತು. 
ಆಕೆಯ ಶೌರ್ಯವನ್ನು ಕೇಳಿ, ಬಾಯಿತುಂಬ ಹೊಗಳಿದರು. "ನಿಮ್ಮಂಥ 
ವೀರ ಸತಿಯರು ಇದ್ದುದರಿಂದಲೇ ಭಾರತ ಭೂಮಿಗೆ ಭೂಷಣವು? 
ಹೀಗೆಂದು ನುಡಿದು, ಆಕೆಯನ್ನು ಸಂತವಿಸ್ಕಿ, ದೇಸಾಯತಿಗೆ ಒಂದೆರಡು 
ಊರುಗಳನ್ನು ಬಿಟ್ಟು, ಆಕೆಗೆ ಚೆನ್ನಾಗಿ ಮರ್ಯಾದೆ ಮಾಡಿ, ಬೆಳವಡಿಗೆ 
ಕಳಿಸಿದನು. ಮಲ್ಲವ್ವ ದೇಸಾಯತಿಗೂ ಶಿವಾಜಿ ಮಹಾರಾಜರ ಔದಾರ್ಯ, 
ಪರ ಹೆಂಗಸರನ್ನು ಅಕ್ಬ-ತಂಗಿಯರಂತೆ ಕಾಣುವ ಗುಣವನ್ನು ಕಂಡು 
ಆನಂದವಾಯಿತು. ಮುಂದೆ, ಶಿವಾಜಿ ಮಹಾರಾಜರು ಇರುವವರಿಗೆ 
ಬೆಳವಡಿಯು ಅವರ ಆಳಿಕೆಯಲ್ಲಿಯೇ ಇತ್ತು. 


೧೩೮ 


೪೮ 
ಕೆಚ್ಚೆದೆಯ 
ಕೆಳದಿಯ ಚೆನ್ನನ್ಮು ರಾಣಿ 


( ಕ್ರಿ.ಶ. ೧೬೯೦ ) 


[ ಚೆನ್ನನ್ಮು ರಾಣಿಯು ಸೊಮಶೇಖರ ನಾಯಕನ ಹೆಂಡತಿ. ಗಂಡನನ್ನು ಶತ್ರು 
ಗಳು ಕೊಲ್ಲಿಸಲು, ತಾನೇ ರಾಜ್ಯವಾಳಿದಳು. ಮಿಥಿಕ್‌ ಸೊಸಾಯಟ ಜರ್ನಲ್ಲ ಎಂಬ 
ಮಾಸ ಪತ್ರಿಕೆಯಲ್ಲಿ ಈ ನಿಷಯ ಬಂದಿದೆ.] 

ಚೆನ್ನಮ್ಮ ರಾಣಿಯು ತನ್ನ ರಾಜ್ಯವನ್ನು ಅತ್ಯಂತ ದರ್ಪದಿಂದಲೂ 
ಅತ್ತಿತ್ತ ಒಂದು ಕಡ್ಡಿ ಕೂಡಾ ಅಲ್ಲಾಡದಂತೆಯೂ ಆಳುತ್ತಿದ್ದಳು. ಆ 
ಕಾಲಕ್ಕೆ, ಶಿವಾಜಿಯ ಮಗನಾದ ರಾಜಾರಾಮನು ಔರಂಗಜೇಬನಿಗೆ ಹೆದರಿ, 
ತನ್ನ ಜನರನ್ನು ಕಟ್ಟಿ ಕೊಂಡು ಜಿಂಜಿಗೆ ಹೋಗುವ ದಾರಿಯಲ್ಲಿ ಚೆನ್ನಮ್ಮ 
ರಾಣಿಯು ai, ಕೆಲದಿನ ತನ್ನ ರಾಜಧಾನಿಯಲ್ಲಿಟ್ಟು ಕೊಂಡಳು. 
ಇದರಿಂದ ಮರಾಠಿಗರಿಗೂ ಕನ ್ಲಿಡಿಗರಿಗೂ "ಶೇಷ ಫಿ ಪ್ರೀತಿ ಜಿಳೆಯಿತು. 

ಆದರ್ಲೆ ರಾಜಾರಾ ಸುನಿಗೆ ಚೆನ್ನಮ್ಮ ರಾಣಿಯು ಆಸರ ಕೊಟ್ಟಿರುವ 
ಳೆಂಬ ಸಂಗತಿಯು ಔರಂಗಜೇಬನಿಗೆ ತಿಳಿಯಿತು. ಔರಂಗಜೆ ಸಕ 102 
ಅದೇ ಶೋಧದಲ್ಲಿದ್ದನು. ಗುಪ್ತಚಾರರಿಂದ ಸಂಪೂರ್ಣ ನಿಜ ಸಂಗತಿಯನ್ನು 
ತಿಳಕೊಂಡು, ಕೆಳದಿಯ ಚೆನ್ನಮ್ಮ ರಾಣಿಗೆ ಕಾಗದ ಕೊಟ್ಟು, ತನ್ನ ಸರದಾ 
ರನನ್ನು ಕಳಿಸಿದನು. ಅದರಲ್ಲಿ, ಒಳ್ಳೇ ಮಾತಿನಿಂದ ರಾಜಾ ನ ಮಹಾರಾ 
ಜನನ್ನು ತನ್ನ ವಶಕ್ಕೆ ಕೊಡದಿದ್ದಕ್ತ, ನೋಡು ನೋಡುವ ಹಾಗೆಯೇ ನಿನ್ನ 
ರಾಜ್ಯ ಜಾ ಮ ಹೆದರಿಕೆ ಹಾಕಿದ್ದನು; ಆದರೆ, ಚೆನ್ನಮ್ಮ 
ರಾಣಿಯು "ಮೊರೆ ಹೊಕ್ಳವರನ್ನು ಹೊರದೂಡಿ, ಸೆದ್ದ ಎತ್ತಿನ ಬಾಲ ಹಿಡಿ 
ಯುವವಳಲ್ಲ' ಎಂದು ಔರಂಗಜೇಬನಿಗೆ ಉತ್ತರ ಬರೆದಳು, 


ಮುಂದೆ ಒಂದು ವಾರದೊಳಗಾಗಿಯೇ ಔರಂಗಜೇಬನ ಸರದಾರರು 
ದಂಡು ಕಟ್ಟಿಕೊಂಡು ಕೆಳದಿಯ ಮೇಲೆ ಸಾಗಿಬರುತ್ತಿರುವ ಸಂಗತಿಯು 
ತಿಳಿಯಿತು. ರಾಣಿಯಲ್ಲಿ ಸೈನ್ಯಬಲ, ದ್ರವ್ಯಬಲ ಚೆನ್ನಾಗಿಯೇ ಇದ್ದಿತು. 
ಯಾವುದಕ್ಕೂ ಕೊರತೆ ಇರಲಿಲ್ಲ. ತನ್ನ ದಂಡನಾಯಕರನ್ನೆಲ್ಲ ಕರೆಕಳಿಸಿ, 


ಕೆಚ್ಚೆದೆಯ ಕೆಳದಿಯ ಚೆನ್ನನ್ಮುರಾಣಿ ೧೩೯ 


ಅವರಿಗೆ ನಿಜಸ್ಸಿತಿಯ ಪರಿಚಯ ಮಾಡಿಕೊಟ್ಟಳು. ಔರಂಗಜೇಬನ ಸರದಾ 
ರರು ಕೆಳದಿಯ ಹತ್ತರ ಬಂದು, ಅಲ್ಲಲ್ಲಿ ಹಳ್ಳಿಗಳಲ್ಲಿ ಹಾವಳಿ ನಡಿಸಿದರು. 
ನ್ಯವಸ್ಪೆಮಾಡಲಿಕ್ಟೆಂದು ಹೋದಲ್ಲಿಯೇ ಮುಸಲ್ಮಾನರಿಗೂ ಕನ್ನಡಿಗರಿಗೂ 
ಲಗ್ಗೆ ಹತ್ತಿತು. 

ಕೆಳದಿಯ ಕೆಚ್ಛಿದೆಯ ಬಂಟರ ಮುಂದೆ ಮುಸಲ್ಮಾನ ದಂಡಿನವರ 
ಆಟ ನಡೆಯಲಿಲ್ಲ. ಅವರ ಮರ ಹೊಡೆತಕ್ಕೆ ಹೆದರಿ ಮುಸಲ್ಮಾನರು ಓಡಿ 
ದರು. ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲರನ್ನು ಗೆಲಿಯುತ್ತ ಬಂದ ಔರಂಗ 
ಜೇಬನ ದಂಡಿನವರಿಗೆ ಕೆಳದಿಯಲ್ಲಿ ಸೋಲಾಯಿತು. ಈ ಮೇರೆಗೆ, ಒಳ್ಳೇ 
ದೈರ್ಯದಿಂದ ಔರಂಗಜೇಬನ ದಂಡಿನೊಡನೆ ಕಾದಿ ಚೆನ್ನಮ್ಮ ರಾಣಿಯು 
ಕನ್ನಡಿಗರ ಕೀರ್ತಿಯನ್ನು ಬೆಳಗಿಸಿದಳು. 

ಚೆನ್ನಮ್ಮ ರಾಣಿಯು ವೀರಳಿದ್ದಂತೆ ಉದಾರಳೂ ಇದ್ದಳು. ಒಂದು 
ಸಾರೆ ಆಕೆ-೧ ಲಕ್ಷ ೯೬ ಸಾನಿರ ಜಂಗಮರಿಗೆ ಊಟಕ್ಕೆ ಹಾಕಿದಳಂತೆ. 
ಮತದಿಂದ ನೀರಶೈವಳಾದರೂ ಅನ್ಯ ಮತದನರನ್ನು ಅತ್ಯಂತ ಮರ್ಯಾದೆ 
ಯಿಂದ ಕಾಣುತ್ತಿದ್ದಳು. 


೧೪೦ 


೪೯ 
ಒನಸೆಯಿಂದ 


ವೈರಿಗಳನ್ನು ತರಿದ ಧೀರಳಾದ ಓಬಿ 


(ಕ್ರಿ. ಶೇ ೧೮ನೆಯ ಶತಮಾನ.) 


[ಹೈದರಲ್ಲಿಯು ಮೈಸೂರಿನ ನವಾಬ. ತನ್ನ ಆಳಿಕೆಯಲ್ಲಿ ಚಿತ್ರದುರ್ಗದ ಕೋಟಿ 
ಯನ್ನು ಗೆಲ್ಲಬೇಕೆಂದು ಯ ಶಿ ಸಿದ. ಸಾಧ್ಯವಾಗಲಿಲ್ಲ; ಎರಡನೆಯಸಾರೆ ಮುತ್ತಿಗೆ 
ಹಾಕಿದನು. ಆಗ ಕಡೆಯ ಮದಕರಿ ನಾಯಕನು ಚಿತ್ರದುರ್ಗವನ್ನಾಳುತ್ತಿದ್ದ. ಅವನನು 
ಜಾತಿಯ ಸಿಪಾಯಿ. ಕೆಚ್ಚೆದೆಯ ಪಾಳಯಗಾರ. ಯುದ್ಧದಲ್ಲಿ ಮಡಿಯುವವನೇ 
ಹೊರತು ಶತ್ರುಗಳ ಕೈಗೆ ಜೀವಂತ ಸಿಗುವವನಲ್ಲ. ಅನನ ಹಾಗೂ ಅವನ ದಂಡಾಳು 
ಗಳ ಪರಾಕ್ರಮವನ್ನು ಕಂಡು ಹೈದರನು ಅಬ್ಬಾ! ಎಂದು ಬೆರಳು ಕಚ್ಚಿಕೊಂಡ. 
ದುರ್ಗದೊಳಗೆ ಸೇರಲು ದಾರಿ ಸಿಗದೆ ಪೇಚಾಡುತ್ತಿದ್ದನು. ಆಗ ನಡೆದ ಕತೆ. ಚಿತ್ರ 
ದುರ್ಗದ ಪಾಳ್ಯಗಾರರು ಎಂಬ ಪುಸ್ತಕದ ಆಧಾರದಿಂದ] 


ಕೋಟಿಯಮೇಲೆ ಏರಿ ಕೆಳಗಿಳಿಯಬೇಕೆಂದೂ ಶತ್ರುಗಳಮೆ 
ಗುಂಡುಗಳನ್ನು ಹಾಕಬೇಕೆ€ದೂ ಯತ್ನಿಸುತ್ತಿರುವ ಹೈದರನ ಸ್ಥೆ ಕರನ್ನು 
ಪೂಟ ಗಾರ ಕು ಗುಂಡಿನ ಏಟುಗಳಿಂದ ಒಂದೇಸವನೆ ನಟನಟಕ ಕೊಂದು 
ಹಾಕುತ್ತಿ ದ್ದ ನು. ಹಗೆಗಳಿಗೆ ಏನೂ ಮಾಡಲಿಕ್ಕೆ « ಅವಕಾಶ ಸಿಗದಂತಾಯಿತು. 
ಕಂಡಕವೆಲ್ಲ ಹೆಣಗಳಿಂದ ತುಂಬಿಹೋಯಿತು. ಪಾಳ್ಯಗಾರನ ದಂಡಾಳುಗಳ 
ಶಕ್ತಿ-ಸಾಹಸಗಳನ್ನು ಕಂಡು ಹೈದರಲ್ಲಿಯೂ ಅಚ್ಚರಿಗೊಂಡನು. 

ಚಿತ್ರದುರ್ಗದ ಕೋಟೆಯು ಬಹು ಭಕುತ ಬೆಟ್ಟ ದಮೇಲೆ 
ಬೆಟ್ಟಿ. ಕೋಟಿಯಮೇಲೆ ಕೋಟ. ಅಲ್ಲಿ ಯುದ್ಧವಾಡಿ ಗೆಲ್ಲುವದು ಸಾಧ್ಯ 
ವಿರಲಿಲ್ಲ. ಎಲ್ಲಿಯಾದರೂ ಕಳ್ಳದಾರಿ ಇರುವದೇನೋ ನೋಡಿಕೊಂಡು 
ಬನ್ಸ್ಟಿರಿ ಎಂದು 'ಹೈದರನು ತನ್ನ ಕೆಲವು ವಿಶ್ವಾ ಸದ ಯುಕ್ತಿವಂತ ದಂಡಿನವ 
ರನ್ನು ಕಳಿಸಿದನು. ಅವರು ಶತ್ರು ಗಳಿಗೆ ತಮ್ಮ ಗ 0. ಹೆತ್ತದಹಾಗೆ, ಬೇರೆ 
ಬೇರೆನೇಷಗಳಿಂದ ಬೆಟ್ಟದ ಸುತ್ತ ಲೂ ಅಲ್ಲಲ್ಲಿ ಗುಟ್ಟಿ ನಿಂದ ಓಡಾಡಿ ಹುಡುಕು 
ತ್ತಿದ್ದರು. ಸಾಧ್ಯವಿಲ್ಲದ “ಲಸ ಸಾಧಿಸಿದರೆ ಪ ಮೇಲಾದ ಮೆಚ್ಚಿನ 
ಕಾಣಿಕೆ ಸಿಗುವದೆಂಬುವ ಆಸೆಯು ಅವರನ್ನು ಕಾರ್ಯಕ್ಕೆ ಹುಂ 
ದುಂಬಿಸುತ್ತಿತ್ತು. 


ಒನಕೆಯಿಂದ ವೈರಿಗಳನ್ನು ತರಿದ ಧೀರಳಾದ ಓಬಿ ೧೪೧ 


ಅಷ್ಟರಲ್ಲಿ ಒಬ್ಬ ಹೆಂಗಸು ತಲೆಯಮೇಲೆ ಮೊಸರಿನ ಗಡಿಗೆಯನ್ನು 
ಇಟ್ಟು ಜಡ ಆಚಿಯಕಣೆಯಿಂದ ಬಂದ್ಕು ಒಂದು ದೊಡ್ಡ ಬಡೆ 
ಸಂದಿಯೊಳಗಿಂದ ಹಾಯ್ದು. ಕೋಟಿಯಲ್ಲಿ ಹೊಕ್ಳು, ನೋಡು ನೋಡುವ 
ಹಾಗೆಯೇ ಬೆಟ್ಟದಮೇಲೇರಿ ಹೋದುದನ್ನು ಒಬ್ಬನು ದೂರಿನಿಂದಲೇ 
ನೋಡಿದನು. ಸೇನಾಪತಿಗೆ ಈ ವರ್ತಮಾನ ತಿಳಿಸಿದನು. ಆಗ ಅತ್ತಕಡೆ 
ನಾಲ್ಕಾರು ಮಂದಿ, ಯಾರ ಕಣ್ಣಿಗೂ ಬೀಳದ ಹಾಗೆ ಓಡುತ್ತಹೋಗಿ 
ನೋಡಿದರು. ಎರಡು ದೊಡ್ಡ ಬಂಡೆಗಲ್ಲುಗಳ ನಡುವೆ ಒಂದು ಸಂದು.ಒಳಗೆ 
ಹಣಿಕೆಹಾಕಿ ನೋಡಿದರೆ ತುಂಬ ಕತ್ತಲೆ. ಒಬ್ಬನು ಧೈರ್ಯಮಾಡಿ ಒಳಗೆ 
ಹೊಕ್ಸನು. ತೀರ ಇಸ್ಫಟ್ಟನ ನ್ಹಳ. ಮಲಗಿಕೊಂಡು, ಹೊಟ್ಟಿ ಹೊಸಿದು 
ಕೊಂಡು ಹೋಗುವ ಮಟ್ಟಿಗೆ ಸ್ಪಳವಿತ್ತು. ಅವನು ಹೋದಬಳಿಕ ಒಬ್ಬೊ 
ಬ್ಬರೇ ಒಬ್ಬರ ಹಿಂದೊಬ್ಬರು ಹೋಗಲಾರಂಭಿಸಿದರು. 

ಬೆಟ್ಟ ದಮೇಲೆ ಅರ್ಧ ದಾರಿಯಲ್ಲಿ ಒಂದು ಹುಡೇದಮೇಲೆ ಕೊಂಬಿನನ 
ಕೊಬ್ಬನು ಶತ್ರುಗಳ ಚಟುವಟಿಕೆಗಳನ್ನು ನೋಡುತ್ತಲೂ ಪಾಳ್ಯ ಗಾರನು 
ಬಂದರೆ, ಹೋದರೆ, ಕೊಂಬನ್ನೂದಿ ಎಲ್ಲರಿಗೂ ತಿಳಿಸಲೂ ಹ ದ್ದ ನು. 
ಅವನದೊಂದು ಎತ್ತರವಾದ ಸ್ಪಳ. ಅಲ್ಲಿ ನಿಂತರೆ ಸುತ್ತಲಿನದೆಲ್ಲವೂ ಜಾ! 
ವಂತಿತ್ತು. ಆ ದಿನ ಕೊಂಬಿನವನು ತನ್ನಗುಡಿಸಲಿಗೆ ಅದೇ ತಾನೇ ಊಟಕ್ಸೆ 
ಹೋಗಿದ್ದ. ಅವನ ಹೆಂಡತಿ ಓಬಿಯು ಗಂಡನಿಗೆ ಬಡಿಸಿ, ತಾನು ಗಂಡನ 
ಸ್ಥಳಕ್ಕೆ ಕಾಯಲಿಕ್ಕಂದು ಬಂದಳು. ಕೆಳಗಿರುವ ಸಂದಿನಲ್ಲಿ ಏನೋ ಸಪ್ಪಳ 
ವಾಯಿತು. ಮೆಲ್ಲಗೆ ಕಳ್ಳ ಹೆಜ್ಜೆಯಿಂದ ಹೋಗಿ ನೋಡಿದಳು. ವೈರಿಗಳು 
ಕೋಟಿಯಲ್ಲಿ ನುಗ್ಗುತ್ತಿರುವದನ್ನು ಕಂಡಳು. ಆಕೆಯಲ್ಲಿ ವೀರಾವೇಶ 
ತುಂಬಿತು. ಕೆಲಸ ಕೆಟ್ಟಿತ್ತು ಎಂದು ನೇರವಾಗಿ ತನ್ನ ಗುಡಿಸಲಿಗೆ ಓಡಿಬಂದು, 
ಅತ್ತಿತ್ತ ನೋಡಿ ಅಲ್ಲಿದ್ದ ಒಂದು ಒನಕೆಯನ್ನು 'ಇರ್ರನೆ ಕ್ಸೆ ಯಲ್ಲಿ ತೆಗೆದು 
ಕೊಂಡು, ಕತ್ತಲೆ ಕವಿದಿರುವ ಆ ಬಂಡೆಗಲ್ಲಿನ. ಕಿಂಡಿಯ ಅಂತ ಮಗ್ಗಲು 
ನಿಂತು, ಅದರೊಳಗಿಂದ ಹಾಯ್ದು ಬರಬೇಕೆಂದು ತಲೆಯನ್ನು ಹೊರಗೆ ಚಾಚಿ 
ದವರ ಮೇಲೆ ಡೊಣ್ಣೆ ಯ ಪೆಟ್ಟಿ ನ್ನು ಹೇರಹತ್ತಿದಳು. ಹೀಗೆ ಒಬೊ ಬ್ಬ 
ರನ್ನು ಹೊಡೆಯುತ್ತ, ಹೊಡೆಯುತ್ತ ನೂರಾರು ಜನರನ್ನು ಕೊಂದಳು. 
ರಕ್ತದ ಕಾವಲಿಯು ಹೆರಿಯಹತ್ತಿತು. ಓಬಿಯ ಮೈಮೇಲೆ ಮಾತ್ರ ಎಚ್ಚರಿಕೆ 
ಇರಲಿಲ್ಲ. 


೧೪೨ ಕನ್ನಡ ನಾಡಿನ ಕಥೆಗಳು 


ಮುಂದೆ, ಸ್ವಲ್ಪ ಹೊತ್ತಿನಲ್ಲಿಯೇ ಓಬಿಯ ಗಂಡ ಬಂದು ನೋಡಿದ. 
ಆಕೆಯ ರಾವುಗಣ್ಣು, ಆ ಕೈಯಲ್ಲಿಯ ಡೊಣ್ಣೆ ನೆತ್ತರ ಚಿನ್ಮಿಮೈ, ಕೈ, 
ಮುಖವೆಲ್ಲ ಕೆಂಪಾದುದ್ದು, ಅಲ್ಲಿ ನೆತ್ತ AUBERT ರಾಸಿರಾಸಿಯಾಗಿ 
ಜನರು ಸತ್ತು ಬಿದ್ದಿ ರುವದು, ಇದನ್ನೆ ಲ ನೋಡಿ ಇದೇನೆಂದು ಅಕೆಯ 
ಕೈಯೊಳಗಿನ ಕೊಣೆ ಯನ್ನು ಕಸಿದುಕೊಳ್ಳ ಲಿಕ್ಫೆ ಹೋದನು. ಅರಿವಿಲ್ಲದ 
ಅಕೆ ಗಂಡನನ್ನೇ ಹೊಜೆಯಲಿಕ್ಕೆ ೫೫1. ತ್‌ ದೂರಕ್ಕೆ ಬಂದು ಶನ 
ಕೊಂಬನ್ನೂದಿದನು. ಓಬಿಯು ಶತ್ರುಗಳನ್ನು ಹೊಡೆದೂ ಜೊಡೆದೂ ತೀರ 
ಹಣ್ಣಾಗಿದ್ದಳು. ಸ್ವಲ್ಪ ನಿರಾಮ ತೆಗೆದುಕೊಳ್ಳ ಬೇಕೆನ್ನುವಷ್ಟರರಲ್ಲಿ ಒಬ್ಬನು 
ಒಳನುಗ್ಗಿ, ತನ್ನ ಕೈಯಲ್ಲಿದ್ದ ಕಕ್ತಿಯಿಂದ ಆಕೆಯನ್ನು ಕಡಿದು ಹಾಕಿದನು. 
ಮುಂದೆ, ಪಾಳ್ಗಗಾರನಾದ ಮದಕರೀನಾಯಕನು ತನ್ನ ದಂಡಿನೊಡನೆ 
ಬಂದು ನೋಡಲು ನೂರಾರು ಜನ ಶತ್ರುಗಳನ್ನು ಓಬಿಯು ತನ್ನ ಒನಕೆ 
ಯಿಂದ ಕೊಂದು ತಾನೂ ಬಿದ್ದು ಬಿಟ್ಟಿದ್ದಳು. ನಾಯಕನು ಓಬಿಯ ಶೌರ್ಯ 
ಸಾಹಾಸಕ್ಕೆ ಆಶ್ಚರ್ಯ ಸಟ್ಟು, ಆಕೆಯನ್ನು ಬಾಯಿತುಂಬ ಹೊಗಳಿ ರಾಜ- 
ಮರ್ಯಾದೆಯಿಂದ ಆಕೆಗೆ ಮಣ್ಣು ಕೊಡಿಸಿದನು. 


vt 


೫೦ 
ನಿಜಗಲ್ಲಿನ ರಾಣಿ 


ಪಾಳೆಯೆಗಾರ್ತಿ 
( ಕ್ರಿ. ಶ. ೧೮ ನೇ ಶತಮಾನ) 


[ ರಾಮರಸ ನಾಯಕನು ನಿಜಗಲ್ಲಿನ ಪಾಳೆಗಾರ. ನಿಜಗಲ್ಲು ಮೈಸೂರ ಸೀಮೆ 
ಯಲ್ಲಿಯ ಒಂದು ಕೋಟಿ, ಪುಣೆಯ ಪೇಶನೆ ಸದಾಶಿವರಾಯನು ಮೈ ಸೂರು ಸೀಮೆಗೆ 
ದಂಡೆತ್ತಿ ಹೋದಾಗ ನಿಜಗಲ್ಲಿನ ಕೋಟಿಯನ್ನು ಮುತ್ತಿ ದನು. ಪಾಳ್ಕಗಾರನ ಎರಡನೇ 
ಹೆಂಡತಿಯ ತಮ್ಮ ಕಸ್ತೂರಿ ಎಂಬವನು ಮಹಾ ತುಟಿ. ತಾನು ಮಾಡಿದ ತಪ್ಪಿಗಾಗಿ 
ತನ್ನನ್ನು ದೂಷಿಸಿಕೊಳ್ಳದೆ, ಸಿಟ್ಟು ಮಾಡಿ ಬುದ್ಧೀ ಹೇಳಿದ ಪಾಳ್ಯಗಾರನ ಮೇಲೆ 
ತಿರುಗಿ ಬಿದ್ದನು. ನಂಬಿದ ಪಾಳ್ಕಗಾರನ ನಿಶ್ವಾಸಘಾತ ಮಾಡಿ, ಪೇಶನೆಯರಿಗೆ 
ಕೋಟಿ ವಶ ಮಾಡಿಕೊಟ್ಟನು. ಅದರಿಂದ ತನಗೂ ತನ್ನ ಅಕ್ಕನಿಗೂ ಕೇಡು ತಂದು 
ಕೊಂಡನು. ಈ ವಿಷಯವನ್ನು ಶ್ರ. ಮಾಸ್ತಿ ವೆಂಕಟೀಶಅಯಂಗಾರರ ಕತೆಗಳಿಂದ 
ಆರಿಸಿಕೊಳ್ಳಲಾಗಿದೆ. ] 


ರಾಮರಸನಾಯಕನ ಹಿರಿಯ ಹೆಂಡತಿ ಲಕುಮವ್ವ. ಚಿಕ್ಕ ಹೆಂಡತಿ 
ಗಿರಿಜೆವ್ವ. ಈಕೆಯ ಹೊಟ್ಟೆಯಿಂದ ಒಂದು ಗಂಡು ಕೂಸು ಹುಟ್ಟಿತು. 
ಇದರಿಂದ ಎಲ್ಲರಿಗೂ ಸಂತೋಷವಾಯಿತು. ಇಬ್ಬರು ಸವತಿಯರು ಅಕ್ಕತಂಗಿ 
ಯರಾಗಿ ನಡೆಯುತ್ತಿದ್ದರು. ಇದು ಗಿರಿಜೆವ್ವ ತಾಯಿಯ ತಮ್ಮನಿಗೆ ಸರಿ ಬರ 
ಲಿಲ್ಲ. ಸ್ವಭಾವದಿಂದ ತಮ್ಮನು ತುಂಟಿ, ತನ್ನ ತುಂಟತನಕ್ಕೆ ಪಾಳ್ಯಗಾರನು 
ನಾಲ್ಕು ಜನರ ಮುಂದೆ ಕರೆಯಿಸಿ, ತನಗೆ ಸಿಟ್ಟು ಮಾಡಿದ್ದಕ್ಕಾಗಿ ಕೋಪ 
ಗೊಂಡನು. ಮನಸಿನಲ್ಲಿಯೇ ಹೇಗಾದರೂ ಮಾಡಿ, ತನಗೆ ರಾಮರಸ 
ನಿಂದಾದ ಅವಮಾನದ ಸೇಡನ್ನು ತೀರಿಸಿಕೊಳ್ಳ ಬೇಕೆಂದು ನಿಶ್ಚಯಿಸಿದನು. 

ಆದರೆ ಸೇಡನ್ನು ಹೊರಗೆ ತೋರಗೊಡದೆ, ರಾಮರಸನ ಪ್ರೀತಿ 
ಸಂಪಾದಿಸಿದನು. ನಾಲ್ಬುಜನ ಪುಂಡರನ್ನು ಕಟ್ಟಿ ಕೊಂಡು, ಕೆಲಸಕ್ಕೆ ಬಾರದ 
ಜಂಭದ ಮ್ಯಾತುಗಳನ್ನಾ ಡುತ್ತ ಕಾಲ ಕಳೆಯುತ್ತಿದ್ದನು. ಪೇಶವೆಯರು 
ಮೂರನೆಯಸಲ ನಿಜಗಳ್ಲಿಗೆ ಮುತ್ತಿಗೆಹಾಕಿದಾಗ ನಾಯಕನು ತನ್ನ ನೆರೆಯ 
ಲಿಯ ಪಾಳ್ಯಗಾರರಿಗೆ ಸಹಾಯಕ್ಕಾಗಿ ಹೇಳಿ ಕಳಿಸಿದ್ದರು. ಅವರು ವೇಳೆಗೆ 
ಸರಿಯಾಗಿ ಬರಲಿಲ್ಲ. ತನ್ನಲ್ಲಿದ್ದ ಸೈನಿಕರಿಂದಲೇ ಶತ್ರುಗಳೊಡನೆ ಹೋರಾಡ 


೧೪೪ ಕನ್ನಡ ನಾಡಿನ ಕಥೆಗಳು 


ಬೇಕೆಂದು ಯೋಚಿಸಿದನು. ಆಗ, ತನ್ನ ಹೆಂಡತಿಯ ತಮ್ಮನಾದ ಕಸ್ತೂರಿಗೆ 
ಸ್ವಲ್ಪ ದೊಡ್ಡಿಪ್ತನ ಕೊಟ್ಟನು. ಅಷ್ಟಕ್ಕೆ ಕಸ್ತೂರಿಗೆ ತಾನು ದೊಡ್ಡವ, ಶೂರ 
--ತಾನೇ ಏಕೆ ವಾಳ್ಯಗಾರನಾಗಬಾರದೆಂಬ ಹುಚ್ಚು ಆಸೆ ಮುಸುಕಿತು. 

ಪೇಶನೆಯರ ಸೇನೆಯ ದಳವಾಯಿಯನ್ನು ಏಕಾಂತದಲ್ಲಿ ಕಂಡು, 
" ನನ್ನನ್ನು ಪಾಳಯೆಗಾರನನ್ನಾಗಿ ಮಾಡಲು ಒಪ್ಪಿದರೆ ಕೋಟಿಯನ್ನು ನಿಮ್ಮ 
ವಶ ಮಾಡುವೆ ಎಂದು ಮಾತನಾಡಿಕೊಂಡನು; ಮತ್ತು ರಾಮರಸನಿಗೆ 
ಹಫೋಟಿಯ ಬಗ್ಗೆ ನೀನೇನೂ ಯೋಚಿಸ ಬೇಕಿಲ್ಲ. ಅದರ ಹೊಣೆಯನ್ನು 
ನಾನು ಹೊರುವೆ? ಎಂದು ಧೈರ್ಯ ಹೇಳಿದನು. ಇದರಿಂದ ರಾಮರಸನು 
ಕಸ್ತೂರಿಗೆ ಕೋಟಿಯ ಕಾವಲಿನ ಭಾರವನ್ನೆಲ್ಲ ಒಪ್ಪಿಸಿದನು. 

ಮುತ್ತಿಗೆಯು ಬಹಳ ದಿನ ಸಾಗಿತು. ಹೀಗೇ ನಡೆದರೆ, ಮುಂದೇನು 
ಈ ವೇಚಾಟದೊಳಗೆ ಎಷ್ಟು ದಿನ ಕಾಲ ಕಳೆಯಬೇಕು? ಪೇಶವೆಯರಿಗೆ 
ಶರಣು ಹೋಗ ಬೇಕೇ ಎಂದು ಮನಸಿನ ಹೊಯ್ದಾಟದಲ್ಲಿ ರಾಮರಸ 
ನಿದ್ದನು. ರಾತ್ರಿಯಾಯಿತು. ಎಲ್ಲರೂ ಮಲಗಿದರು. ಕಸ್ತೂರಿಯು ತನ್ನ 
ಮುಂದಿನ ಕಾರ್ಯ ಸಾಧಿಸಲಿಕ್ಕೆ ತನ್ನ ನಂಬಿಗೆಯ ಜನರಿಗೆನೇ ಕೋಟಿಯ 
ಹೆಬ್ಬಾಗಿಲ ಕಾವಲಕ್ಕೆ ಇಟ್ಟಿದ್ದನು. ಮೊದಲೇ ಮಾತಾಡಿದಂತೆ, ಸರವತ್ತಿನ 
ಸಮಯಕ್ಕೆ ಬಾಗಿಲ ತೆರೆದು ಪೇಶವೆಯರ ಸೈನಿಕರನ್ನು ಕೋಟಿಯೊಳಗೆ 
ಬಿಟ್ಟನು. ಅವರು ಕೋಟೆಯಲ್ಲಿಯ ಮುಖ್ಯ ಮುಖ್ಯ ಸ್ಥಳಗಳಲ್ಲಿ ತಮ್ಮ 
ಕಾವಲಿಟ್ಟು, ಒಳಗೆ ಸೇರಿ, ಸುಲಿಗೆ ನಡಿಸಲು ಯತ್ನಿಸಿದರು. 

ನಡೆದ ಗದ್ದಲ ಕೇಳಿ, ರಾಮರಸನಿಗೆ ಎಚ್ಚರವಾಯಿತು. ಹತ್ತಿರನೇ 
ಇದ್ದ ಕತ್ತಿಯನ್ನು ಕೈಯಲ್ಲಿ ತೆಗೆದುಕೊಂಡು "ನನದು ಗದ್ದಲ? ಎಂದು 
ಅನ್ನುತ್ತ ಆವೇಶದಿಂದ ಹೊರಗೆ ಬಂದನು. ಕಸ್ತೂರಿಯು ಅಲ್ಲಿಯೇ ನಿಂತು 
ಕೊಂಡು «ಇವನೇ ರಾಮರಸ ನಾಯಕ. ಸೆರೆ ಹಿಡಿಯಿರಿ' ಎಂದು ಹೇಳಿ 
ಕೊಟ್ಟನು. ನಾಯಕನಿಗೂ ಪೇಶವೆಯರ ಸೈನ್ಯದವರಿಗೂ ಲಗ್ಗೆ ಹತ್ತಿತು. 
ಅವರೊಡನೆ ಒಂಟಗನಾಗಿ ಕೆಲ ಹೊತ್ತು ಹೋರಾಡಿ, ಕೊನೆಗ್ಗೆ ಕ್ಸ ಸಾಗದೆ 
ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟನು. 

ಕೋಟೆಯು ಪೇಶನೆಯರ ವಶವಾಯಿತು: ಅರಮನೆಯಲ್ಲಿ ಹೊಕ್ಕು, 
ಬೊಕ್ಕಸ ಮುಂತಾದವುಗಳನ್ನು ಅನರು ತಮ್ಮ ಸ್ವಾಧೀನಕ್ಕೆ ತೆಗೆದು 


ನಿಜಗಲ್ಲಿನ ರಾಣಿ ೧೪೫ 


ಕೊಂಡರು. ಎಲ್ಲರಿಗೂ ಹೆದರ ಬೇಡಿರೆಂದು ಅಭಯ ಕೊಟ್ಟರು. ಮುಂದೆ, 
ಪಟ್ಟಕ್ಕೆ ಯಾರನ್ನು ಕುಳ್ಳಿರಿಸಬೇಕೆಂಬುವ ವಿಷಯದಲ್ಲಿ ವಾದ ನಡೆಯಿತು. 
ರಾಮರಸನಾಯಕನಿಗೆ ಮಗನಿರುವ ಸಂಗತಿಯು ಪೇಶವೆಯರ ಸರದಾರ 
ಐಗೆ ತಿಳಿಯಿತು. ಇಬ್ಬರೂ ರಾಣಿಯರನ್ನು ಕರೆ ಕಳಿಸಿ, ಅವರ ಅಭಿಪ್ರಾಯ 
ಜೇಳಬೇಕೆಂದನು. 


ಮೊದಲು ಹಿರಿಯ ರಾಣಿಯ ಭೆಟ್ಟಿಯು ಆಯಿತು. ತರುವಾಯ ಕಿರಿಯ 
ವಳು ಬಂದಳು. ಈಕೆಯ ಹೆಸರು ಗಿರಿಜನ್ವ. ಬಲು ಚೆಲುವೆ. ಸರದಾರನು 
ಈಕೆಯ ರೂಪಕ್ಕೆ ಮನಸೋತನು ಮುಂದಿನ ವಿಚಾರವೇನೆಂದು ಕೇಳಿದಾಗ 
"ಹಿರಿಯಳಾದ ನನ್ನ ಅಕ್ಕನು ಹೇಳಿದಂತೆ ನಡೆಯಿಸಬೇಕು' ಎಂದು ತಲೆ 
ಬಾಗಿ ಹೇಳಿದಳು. ಸರದಾರನು ಮು೭ದೈ ಏನೇನೋ ಮಾತನ್ನು ಬೆಳೆಯಿಸಿ, 
ತನ್ನ ವಶವಾಗಲು ಗಿರಿಜವ್ವಗೆ ಕೇಳಿದನು. ಇಷ್ಟ್ಯೂತ್ತಿನವರೆಗೆ ತಲೆ ತಗ್ಗಿಸಿ 
ಕೊಂಡು ಅತ್ತಿತ್ತ ನೋಡದೆ ಇದ್ದ ಗಿರಿಜವ್ವಯು ದಿಟ್ಟಿ ತನದಿಂದ ಸರದಾರ 
ನನ್ನೂ ಕಸ್ತೂರಿಯನ್ನೂ ಕಡಿಗಣ್ಣಿನಿಂದ ನೋಡಿ, «"ಇದಕ್ಕಿವನು ಒಪ್ಪಿರು 
ವನೋ? ಎಂದು ಕೇಳಿದಳು. ಸರದಾರನು "ಅಹುದು' ಎಂದನು. ಗಿರಿಜವ್ಹೆಗೆ 
ದಿಕ್ಕು ತೋಚದಾಯಿತು. 

ಅರಮನೆಗೆ ಬಂದಳು. ನೋವಿನ ಮೇಲೆ ಬರೆ ಕೊಟ್ಟಂತೆ ಆಕೆಯ 
ಸ್ಪಿತಿಯಾಗಿತ್ತು. ತನ್ನ ಅಕ್ಕನ ಬಳಿಗೆ ಹೋಗಿ, ನಾನು ಸರದಾರನನ್ನು 
ಮದುವೆಯಾಗುವೆ. ಆ ದಿನವೇ ನನ್ನ ತಮ್ಮನಾದ ಕಸ್ತೂರಿಗೆ ಸದ್ಯದ 
ಮಟ್ಟಿಗೆ ಸಟ್ಟನಾಗಬೇಕು, ಅದರಂತೆ ಒಂದೆರಡು ದಿನಗಳಲ್ಲಿ ಎಲ್ಲ ಬಗೆಯ 
ವ್ಯವಸ್ಥೆ ಆಗಬೇಕು ಎಂದಳು. ಗಿರಿಜವ್ವೆಗೆ ಈ ವಿಸರೀತ ಬುದ್ಧಿ ಹುಟ್ಟಿದ್ದನ್ನು 
ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು. 

ಮದುವೆಯ ಮತ್ತು ಪಟ್ಟದ ಸಿದ್ಧತೆ ನಡೆಯಿತು. ಮದುವೆಯ ದಿನ 
ತನ್ನ ಹಾಗೂ ತನ್ನ ತಮ್ಮನ ಮೆರವಣಿಗೆ ನಡೆದನಂತರ, ಕೋಟೆಯ 
ಗೋಡೆಯ ಮೇಲೆ ಇರುವ ಗದ್ದುಗೆಯ ಮೇಲೆ ತಾನೂ ತನ್ನ ಶಮ್ಮನೂ 
ಶುಳ್ಳಿರುವಂತೆ ಏರ್ವಡಿಸಿದಳು. ಆಂದು ಬೆಳಿಗ್ಗೆ ಎದ್ದು, ಗಿರಿಜವ್ವ ಸ್ನಾನ 
ಮಾಡಿ, ದೇವರ ಪೂಜೆ ಮುಗಿಸಿಕೊಂಡಳು. ತನ್ನ ಕೂಸನ್ನು ಎತ್ತಿಕೊಂಡು 
ಲಕುಮನ್ವ್ಹೆಯ ಹತ್ತಿರ ಹೋಗಿ, ಅಕೆಯ ಉಡಿಯಲ್ಲಿ ಮಗುವನ್ನು ಹಾಕಿ, 


೧೪೬ ಕನ್ನಡ ನಾಡಿನ ಕಥೆಗಳು 


"ಅನ್ನು ಇದು ನನ್ನ ಮಗುವಲ್ಲ, ನಿಮ್ಮದು. ಇದನ್ನು ನಿಮಗೇ ಒಪ್ಲಿಸಿರುವೆ' 
ಎಂದು ಕಣ್ಣೀರು ಸುರಿಸುತ್ತ ಬಿಗಿದು ನಡುಗುವ ದನಿಯಲ್ಲಿ ಹೇಳಿದಳು. 

ಲಕುಮವ್ಹೆಗೆ ಸುಮ್ಮನಿರಲಿಕ್ಪಾಗಲಿಲ್ಲ. "ಇದೇನು? ಹೀಗೇಕೆ? ಬುದ್ಧಿ 
ಎಲ್ಲಾ ಹಾಳಾಯಿತೆ? ಮನೆತನದ ಮರ್ಯಾದೆಯನ್ನು ಕಳೆದು ಬಿಟ್ಟಿ; ಒಲ್ಲೆ 
ನೆಂದರ ಸರದಾರನು ಏನು ಮಾಡುತ್ತಿದ್ದನು? ಎಂದು ಮುಂತಾಗಿ ಬುದ್ಧಿ 
ಹೇಳಲಾರಂಭಿಸಿದಳು. ಗಿರಿಜವ್ಹೆ "ಇನ್ನು, ಆ ಮಾತು ಬೇಡ. ನನ್ನ ದಾರಿ 
ನನಗೆ ' ಎಂದು ಅರಮನೆಯಿಂದ ಉತ ಶವದೊಡನೆ ಹೊರಟಳು.. 

ಮೆರವಣಿಗೆಯು ಕೋಟೆಯ ಕಡೆಗೆ ಊದುತ್ತ ಬಾರಿಸುತ್ತ ಸಾಗಿತು. 
ಗದ್ದುಗೆಯ ಬಂಡೆಯನರೆಗೆ ಹೋದ ಮೇಲೆ, ಗಿರಿಜವ್ವಯು, ಎಲ್ಲರೂ 
ನಿಂತು ನೋಡುತ್ತಿರುವ ಹಾಗೆಯೆ, ತಮ್ಮನಿಗೆ ಆರತಿ ಮಾಡಲಿಕ್ಕೆ ಆರತಿಯ 
ತಟ್ಟೆ ತರ ಹೇಳಿದಳು. ನೆರೆದ. ನೊಡುತ್ತಿದ್ದ ಜನರಿಗೆ ಇದೆಲ್ಲಾ ಏನೆಂದು 
ತಿಳಿಯದೆ, ಎಲ್ಲಿರುವೆವು? ಏನನ್ನು ನೋಡುತ್ತಿರುವೆವು? ಎಂಬುದರ ಅರಿವು 
ಗೆಟ್ಟ ಂತಾಯಿತು. 

ಗಿರಿಜವ್ವಯ ದೇಹವು ಅಲ್ಲಿದ್ದರೂ ಮನಸ್ಸು ಎಲ್ಲಿಯೋ ಹೋಗಿರು 
ವೇತೆ, ಸ ಮುದ್ರೆ ಯನ್ನು, ತಾಳಿದ್ದಿ ತು. ಕೈಯಲ್ಲಿ ಆರತಿ ತೆಗೆದು 
ಕೊಂಡು, ಆರತಿ ಮಾಡಿ ಅದನ್ನು ಸೇವಕಳ ಕೈಯಲ್ಲಿ ಕೊಟ್ಟು, "ತಮ್ಮಾ ! 
ಕಸ್ತೂರಿ, ನಮ್ಮಿಬ್ಬರಿಂದ ರಾಮರಸನ ಮನೆ ಹೆಸರು ಕೆಟ್ಟಿತು. ನಮ್ಮನ್ನು 
ಹೆತ್ತವರಿಗೆ ಅಪಕೀರ್ತಿ ಬಂತು. ಇನ್ನು ನಾವು ಬದುಕಿಂಬಾರದು' ಎಂದು 
ತಮ್ಮನನ್ನು ತಾನು ಬಿಗಿಯಾಗಿ ಅಪ್ಪಿಕೊಂಡು, ಅವನನ್ನು ಕಟ್ಟಿಕೊಂಡೆ 
ಕೋಟೆಯ ಹಿಂದಿನ ಆಳವಾದ ಕಂದಕಕ್ಕೆ ಧುಮುಕಿದಳು; ಕೂಡಿದ ಜನರೆ 
ಲ್ಲರು ಹಾ ಇದೇನು! ಇದೇನು! ಎನ್ನುವಷ್ಟರಲ್ಲಿಯೇ ಅವರಿಬ್ಬರೂ ಆ ಎತ್ತರ 
ವಾದ ಕೋಟಿಯಿಂದ ಉರುಳುತ್ತುರುಳುತ್ತ ಪಾತಾಳದಲ್ಲಿರುವ ದೆನಿ ಎನಂಧ 
ಬಂಡೆಗಲ್ಲಿನ ಮೇಲೆ ಅಪ ರೃಳಿಸಿ, ಪ್ರಾಣ ಹೋಗಿ, ಗಿಡಗಂಟಿಗಳಿಂದ ಸಾ 
ಕೊನ್ನಾರದೊಳಗೆ ಬಿದ್ದರು. ಮುಂದೆ ಗಿರಿಜವೈಯ ಮಗಳಿಗೆ ಪಟ್ಟಿವಾಯಿತು. 
ಅವನೇ ನಿಜಗಲ್ಲಿನ ನಾಯಕನಾದನು. 


೧೪೭ 


೫೧ 
ಹೈದರಅಲ್ಲಿಯ ಚರಿತ್ರೆ 


( ಕ್ರಿ. ಶೆ. ೧೭೬೦-೧೭೮೨) 


[ ಮೈಸೂರಿನ ಒಡೆಯರಾದ ದೊಡ್ಡ ಕೃಷ್ಣರಾಜರು ತೀರಿಕೊಂಡರು. ಅವ 
ರಿಗೆ ಮಕ್ಕಳಿರಲಿಲ್ಲ. ಆಗ ದಳವಾಯಿಗಳಾಗಿದ್ದ ಕರಾಚೂರಿ ನಂಜರಾಜಯ್ಯ-ದೇವ 
ರಾಜಯ್ಯ ಅವರಿಬ್ಬರೂ ಚಾಮುರಾಜ ಎಂಬುವ ಹುಡುಗನನ್ನು ದತ್ತಕ ಮಾಡಿಸಿ, 
ತಾವೇ ಅವನ ಹೆಸರಿನಿಂದ ಆಳಲಾರಂಭಿಸಿದರು. ಚಾಮರಾಜರು ಬಹುದಿನ ಬಾಳದೆ, 
ಬೇಗ ತೀರಿಕೊಂಡರು. ಮುಂದೆ, ಇಮ್ಮಡಿ ಕೃಷ್ಣರಾಜರ ಆಳಿಕೆಯಲ್ಲಿಯೂ 
ದೇನರಾಜಯ್ಯನ ತಮ್ಮ ನಂಜರಾಜಯ್ಯನೇ ಸರ್ವಾಧಿಕಾರಿಯಾಗಿದ್ದನು. ಇವನ 
ಆಳಿಕೆಯಲ್ಲಿಯೇ ಹೈದರನು ಮುಂದೆಬಂದನು. ಆವನ ಚರಿತ್ರೆ ಕೆಳಗಿನಂತಿದೆ. ಇದನು 
ಮೈ ಸೂರು ಸಂಸ್ಥಾನದ ಚರಿತ್ರಸಾರ, ಮಿಥಿಕ್‌ ಸೊಸಾಯಓಯ ಪತ್ರಿಕೆಗಳಿಂದ 
ಸಂಗ್ರಹಿಸಿ ಬರೆದಿದೆ. ] 


ಹೈದರನು ಕುರೇಶೀಕುಲಕ್ಕೆ ಸಂಬಂಧಿಸಿದವನೆಂದು ಇರಾಣದ ಚರಿತ್ರ 
ಕಾರನು ಬರೆದಿರುವನು. ಅವನ ಅಜ್ಜ-ಮುತ್ತಜ್ಜ ನೊಬ್ಬನು ವಿಜಾಪುರ 
ಸುಲ್ತಾನರಲ್ಲಿ ಧರ್ಮಗುರುವಿನ ಕೆಲಸದಲ್ಲಿದ್ದನಂತೆ; ಆದಕ್ಕೆ ತಂದೆಯಾದ 
ಫತ್ತೇಮಹಮ್ಮದನು ಕೋಲಾರದ ಫೌಜುದಾರನಾಗಿದ್ದನು. ಆ ಕೆಲಸದ 
ದೆಸೆಯಿಂದ ಫತ್ತೇಮಹಮ್ಮದನಿಗೆ ಬೂದೀಕೋಟಿ ಎಂಬ ಊರು ಜಹಗೀರು 
ದೊರೆತಿತ್ತು. ಅಲ್ಲಿಯೇ ಹೈದರನು ೧೭೨೦ರಲ್ಲಿ ಹುಟ್ಟಿದನು. ಅವನು ಏಳೆಂಟು 
ವರ್ಷದವನಿರುವಾಗ ಫತ್ತ್ರೇಮಹಮ್ಮದನು ತೀರಿಕೊಂಡನು. 

ಹೈದರನ ತಾಯಿಗೆ ಮಕ್ಕಳ ಸಂರಕ್ಷಣೆಯ ಬೇರೆ ದಾರಿ ಕಾಣದ್ದರಿಂದ 
ಬೆಂಗಳೂರಿಗೆ ಹೋದಳು. ಅಲ್ಲಿರುವಾಗಲೇ ಹೈದರನು ಸೈನ್ಯದಲ್ಲಿ ಸೇರಿ 
ಕೊಂಡನು. ನಂಜರಾಜಯ್ಯನು ದೇವನಹಳ್ಳಿಗೆ ಮುತ್ತಿಗೆ ಹಾಕಿದಾಗ ಚಿಕ್ಕ 
ವನಾದ ಹೈದರನು ತನ್ನ ಚಾತುರ್ಯ ಸಾಹಸಗಳನ್ನು ಚೆನ್ನಾಗಿಯೇ 
ತೋರಿಸಿ, ಮುತ್ತಿಗೆಯಲ್ಲಿ ಮಿತಿಮಾರಿ ಸಹಾಯ ಮಾಡಿದನು. ಆದಕ್ಕಾಗಿ, 
ನಂಜರಾಜಯ್ಯನು ಹೈದರನಿಗೆ ೫೦ ಕುದುರೆ ೨೦೦ ಕಾಲಾಳುಗಳ ಮೇಲೆ 
ನಾಯಕನನ್ನಾಗಿ ಮಾಡಿದನು. ಮುಂದೆ, ತಿರುಚನಾಪಳ್ಳಿಯ ಬಳಿಯಲ್ಲಿ 
ನಡೆದ ಹೋರಾಟದಲ್ಲಿಯೂ ಒಡೆಯನ ಮನಸು ತೃಪ್ತಿಯಾಗುವಂತೆ ನೆರ 


೧೪೮ ಕನ್ನಡ ನಾಡಿನ ಕಥೆಗಳು 


ವಾದ್ದರಿಂದ ಹೈದರನಿಗೆ ನಂಜರಾಜಯ್ಯನು ದಿಂಡಿಗಲ್ಲಿನ ಫೌಜದಾರನನ್ನಾಗಿ 
ನಿಯಿಮಿಸಿದನು. 

ನಂಜಫಾಜಯ್ಯನು ಸರ್ವಾಧಿಕಾರಿಯಾಗಿರುವಾಗ, ದಂಡಿನವರಿಗೆ 
ಸಂಬಳ ಸರಿಯಾದ ವೇಳೆಗೆ ಮುಟ್ಟಿದ್ದರಿಂದ ದಂಡಿನವರು ನಂಜರಾಜಯ್ಯನ 
ಮನೆಯ ಬಾಗಿಲಲ್ಲಿಯೂ ಅರಮನೆಯ ಬಾಗಿಲಲ್ಲಿಯೂ ಕುಳಿತು ದಂಗೆ 
ಎಬ್ಬಿಸಿದರು. ಒಳಗೆ ನೀರನ್ನು, ಪದಾರ್ಥಗಳನ್ನು ಬಿಡಲಿಲ್ಲ. ದಂಡಿನವರ 
ದಂಗೆಯನ್ನು ಅಡಗಿಸಲಿಕ್ಟೆ ಹೃದರನು ದಿಂಡಿಗಲ್ಲಿನಿಂದ ಬಂದು ನೆರವಾದನು. 
ಆಗ್ರ ನಂಜರಾಜಯ್ಯನು ಹೈದರನಿಗೆ ಬೆಂಗಳೂರು ಕೋಟೆ ಮತ್ತು ಅದಕ್ಕೆ 
ಸೇರಿದ ಸೀಮೆಯನ್ನು ಜಹೆಗೀರು ಕೊಟ್ಟನು. 

ಇಷ್ಟರಲ್ಲಿ ನಂಜರಾಜಯ್ಯನ ಸರ್ವಾಧಿಕಾರವು ತಲೆಬೇಸರಾಗಿತ್ತು. 
ದೊಡ್ಡ ಕೃಷ್ಣರಾಜಒಡೆಯರ ಹೆಂಡತಿ ದೇವರಾಜಮ್ಮಣ್ಣಿಯವರು ಖಂಡೇ 
ರಾಯನನ್ನೂ ಹೈದರನನ್ನೂ ತಮ್ಮ ಕಡೆಗೆ ಒಲಿಸಿಕೊಂಡರು. ಅವನ ಮನೆ 
ಬಾಗಿಲಲ್ಲಿ ಸಂಬಳಕ್ಕಾಗಿ ಕುಳ್ಳಿ ರಬೇಕೆಂದು ದಂಡಿನವರಿಗೆ ಕಲಿಸಿದರು. ಆವ 
ರನ್ನು ಸಂತುಷ್ಟಪಡಿಸಲಿಕ್ಕೆ ಆಗದೆ, ನಂಜರಾಜಯ್ಯನು ಕೋಣನೂರಿಗೆ 
ಹೋದನು. ಖಂಡೇರಾಯನು ಮಂತ್ರಿಯಾದನು. ಹೈದರನು ಸೇನಾಪತಿ 
ಯಾದನು. ತನ್ನ ಆಳಿಕೆಯಲ್ಲಿ ಹೈದರನು- ಸೈನ್ಯ ಹೆಚ್ಚಿಸುತ್ತ, ದಿನದಿನಕ್ಕೆ 
ಬಲಿಷ್ಟನಾದನು. ಇದರಿಂದ ಖಂಡೇರಾಯನಿಗೆ ದ್ವೇಷಬುದ್ಧಿ ಹುಟ್ಟಿತು. 

ಆಮೇಲೆ, ಖಂಡೇರಾಯನು ಹೈದರನನ್ನು ಸೆರೆ ಹಿಡಿಯಬೇಕೆಂದು 
ಯೋಚಿಸಿ, ಶ್ರೀರಂಗಪಟ್ಟಣದ ಮೇಲೆ ಗುಂಡುಗಳನ್ನು ಹಾರಿಸಲಿಕ್ಕೆ ಹೇಳಿ 
ದನು. ಆಗ ಹೈದರನು ಓಡಿ ಹೊದನು. ಹೈದರನನ್ನು ಹಿಡಿದು ಕೊಟ್ಟವರಿಗೆ 
ಬಹುಮಾನ ಕೊಡಲಾದೀತೆಂದೂ ಡಂಗುರ ಹೊಯ್ಸಿದನು. 

ಇತ್ತ, ಹೈದರನು ಬೆಂಗಳೂರು ಸೇರಿದನು. ಅಲ್ಲಿಯ ಕಿಲ್ಲೇದಾರ ಕಬೀರ 
ಬೇಗನು ಹೈದರನ ಪಕ್ಷದವನಿದ್ದುದರಿಂದ, ಅವನ ನೆರವಿನಿಂದ ವರ್ತಕರಲ್ಲಿ 
ನಾಲ್ಕು ಲಕ್ಷ್ಮ ರೂಪಾಯಿ ಸಾಲ ತೆಗೆದುಕೊಂಡು ಸೈನ್ಯ ಸಿದ್ಧತೆ ಮಾಡಿ 
ಕೊಂಡನು. ತನ್ನ ಮೇಲೆ ಸಾಗಿ ಬರುವ ಮರಾಠರಿಗೆ ಲಂಚ ಕೊಟ್ಟು 
ಕಳಿಸಿದನು. ಅನಂತರ, ತನ್ನ ಸೈನ್ಯ ಸಹಿತವಾಗಿ ನಂಜನಗೂಡಿಗೆ ಹೋದನು. 
ಅಲ್ಲಿ ಖಂಡೇರಾಯನು ಹೈದರನನ್ನು ಸೋಲಿಸಿದನು. ಆಗ ಹೈದರನು ತನ್ನ 


ಹೈದರಅಲ್ಲಿಯ ಚರಿತ್ರೆ ೧೪೯ 


ಮೊದಲಿನ ಒಡೆಯನಾದ ನಂಜರಾಜಯ್ಯನಿದ್ದ ಕೋಣನೂರಿಗೆ ಹೋಗಿ 
ತಾನು ಹಿಂದಕ್ಕೆ ದ್ರೋಹ ಮಾಡಿದ್ದನ್ನು ಮರೆತು ಕ್ಷಮಿಸಬೇಕೆಂದೂ, 
ತನ್ನನ್ನು ರಕ್ಷಿಸಬೇಕೆಂದೂ ಬೇಡಿಕೊಂಡನು. ತನ್ನಲ್ಲಿದ್ದ ಸೈನ್ಯವನ್ನು ಕೊಟ್ಟು 
ನಂಜರಾಜಯ್ಯೆನು ಸಹಾಯ ಮಾಡಿದನು. ಮುಂದೆ ಯುದ್ಧದಲ್ಲಿ ಖಂಡೇ 
ರಾಯನು ಸೋತು ಓಡಿದನು. 

ಹೈದರನ ಬಲವು ಆಗ ಚೆನ್ನಾಗಿಯೇ ಬಲಿತಿತ್ತು, ರಾಜ್ಯದ ಎಲ್ಲ ಆಡ 
ಳಿತವು ಹೈದರನ ಕೈಸೇರಿತು, ಅರಮನೆಯ ವೆಚ್ಚಕ್ಕೆ, ನಂಜರಾಜಯ್ಯನ 
ವೆಚ್ಚಕ್ಕೆ ಸಾಲುವಷ್ಟು ಸೀಮೆಯನ್ನು ಗೊತ್ತು ಮಾಡಿಕೊಟ್ಟು ತಾನೇ ರಾಜ್ಯ 
ಭಾರ ವಹಿಸಿದನು. 

ನಂತರ ಅವನು "ನವಾಬ ಹೈದರಲ್ಲೀಖಾನ ಬಹಾದ್ದೂರ್‌ ಎಂಬ 
ಬಿರುದು ಧರಿಸಿದನು. ಹರಪನಹಳ್ಳಿ, ರಾಯದುರ್ಗ, ಚಿತ್ರದುರ್ಗಗಳ ಮೇಲೆ 
ನಾಗಿ ಹೋಗಿ, ಅಲ್ಲಲ್ಲಿಯ ವಾಳೆಯಗಾರರಿಂದ ಕಪ್ಪ-ಕಾಣಿಕೆಗಳನ್ನು 
ಎತ್ತಿದನು. ಬಿದನೂರು ಆಗ ಕೆಳದಿಯ ಅರಸರ ರಾಜಧಾನಿಯಾಗಿತ್ತು. 
ಅದಕ್ಕೆ ಮುತ್ತಿಗೆ ಹಾಕಿದನು. ತಿರುಗಿ ಹೋದರೆ, ೭೨ ಲಕ್ಷ ರೊಪಾಯಿ 
ಕೊಡುವದಾಗಿ ಬಸವಸ್ಪನಾಯಕನ ಹೆಂಡತಿ ವೀರೆಮ್ಮಾಜಿಯು ಹೇಳಿಕಳು 
ಹಿದಳು. ಅವನು ಒಸ್ಪದ್ದರಿಂದ ಬಿದನೂರಿನಿಂದ ಓಡಿಹೋದಳು. ಬಿದ 
ನೂರು ಸಂಸ್ಥಾನ (ಕೆಳದಿ) ದ ಸರ್ವಾಧಿಕಾರಿಯಾದ ಲಿಂಗಣ್ಣನೆಂಬವನು 
ಹೈದರನ ಕಡೆ ಆಗಿ, ಬಿದನೂರಿಗೆ ಹೋಗುವ ಕಳ್ಳದಾರಿಯನ್ನು ಹೈದರನಿಗೆ 
ಹೇಳಿಕೊಟ್ಟಿನು. ವೀರಮ್ಮಾಜಿಯು ಇದನ್ನೆಲ್ಲ ತಿಳಿದುಕೊಂಡು, ತನ್ನ 
ಅರಮನೆಗೆ ಬೆಂಕೆ ಹೊತ್ತಿಸಿ ಜನರಿಗೆಲ್ಲಾ ಊರು ಬಿಟ್ಟುಹೋಗಲಿಕ್ಕೆ 
ತಿಳಿಸಿದಳು; ಅಂಥ ಸಂದರ್ಭದೊಳಗೇ ಹೈದರನು ಬಿದನೂರು ಪಟ್ಟಣದ 
ಉರಿಯನ್ನಾರಿಸ್ಕಿ ಅದನ್ನು ಸುಲಿಗೆ ಮಾಡಿದನು. ಆ ಸುಲಿಗೆಯಲ್ಲಿ ಅವನಿಗೆ 
೧೨ ಕೋಟೆ ರೂಪಾಯಿಗಳವರೆಗೆ ಸುಲಿಗೆ ದೊರೆಯಿತು. 

ಹೈದರನು ಮೈಸೂರು ಒಡೆಯರನ್ನು ಲೆಕ್ಕಿಸದೆ, ತಾನೇ ಅರಸನೆಂದು 
ರಾಜ್ಯವಾಳುತ್ತಿದ್ದನು. ಅವರ ಸಂತತಿಗೆ ಯಾವ ಬಗೆಯ ಅಪಾಯ ಮಾಡ 
ಲಿಲ್ಲ. ಇಮ್ಮಡಿ ಕೃಷ್ಣರಾಜ ಒಡೆಯರು ತೀರಿಹೋದನಂತರ, ಹೈದರನು 
ಅವರ ಮಕ್ಸಳಾದ ನಂಜರಾಜರಿಗೆ ಪಟ್ಟಾಭಿಷೇಕ ಮಾಡಿಸಿದನು. 


೧೫೦ ಕನ್ನಡ ನಾಡಿನ ಕಥೆಗಳು 


ಹೈದರನು ಆ ಕಾಲದ ಅರಸರಾದ ಪುಣೆಯ ಪೇಶನೆ, ಹೈದರಾಬಾದ 
ನಿಜಾಮ, ಮತ್ತು ಇಂಗ್ಲಿಷರೊಡನೆ, ಯುದ್ಧ ನಡಿಸುತ್ತಿದ್ದನು. ಇಂಗ್ಲಿಷ 
ರೊಡನೆ ಕೊನೆಯವರೆಗೆ ಯುದ್ಧ ನಡಿಸಿದವರಲ್ಲಿ ಹೈದರನೇ ಶ್ರೇಷ್ಠನು. 
ಹೈದರನಿಗೆ ಫ್ರೆಂಚರಿಂದ ಸ್ವಲ್ಪ ಸಹಾಯನಿತ್ತು. 

ದಕ್ಷಿಣದಲ್ಲಿ ದಾಳಿನಡಿಸಿರುವಾಗ ಇಂಗ್ಲಿಷರಿಂದ ಹೈದರನಿಗೆ ಎರಡು 
ಡೆ ಸೋಲು ಆಯಿತು. ಕೆಲವೊಂದು ಕಾರಣದಿಂದ ಮರಾಠರಿಗೂ 
ನಿಜಾಮನಿಗೂ ಇದ್ದ ಗೆಳೆತನವು ತಪ್ಪಿಹೋಯಿತು. ಆರ್ಕಾಟನ ಬಳಿಯಲ್ಲಿ 
ಇಂಗ್ಲಿಷರಿಗೂ ಹೈದರನಿಗೂ ಕಾಳಗ ನಡೆದಿರಲು ಅಲ್ಲಿಯೇ ಹೈದರಥಿಗೆ ಬೆನ್ನು 
ಫಣಿ ಎಂಬ ಹುಣ್ಣುಹುಟ್ಟಿತು. ಅದು ಬಲಿಯುತ್ತನಡೆದು ಯುದ್ಧ ನಡೆದಿರು 
ವಾಗ ಅದರಿಂದಲೇ ಹೈದರನಿಗೆ ಸಾವು ಒದಗಿತು. ಸಾಯುವಾಗ ಅವನ 
ವಯಸ್ಸು ೬೦ ವರ್ಷ. ಇಂಗ್ಲಿಷರಿಗೆ ಹೈದರನು ಒಮ್ಮೆ ಕೂಡ ಈಲಾಗಲಿಲ್ಲ. 


ಹೈದರನಿಗೆ ಓದು-ಬರೆಹ ಬರುತ್ತಿರಲಿಲ್ಲ. ಪೈವಬಲ ಮತ್ತು ಸಾಮ 
ರ್ಥ್ಯ್ಯವಿದ್ದರೆ ಓದು- ಬರೆಹೆದಿಂದೇನು ಎಂದು ಅವನು ಅನ್ನುತ್ತಿದ್ದ. ರಾಜ 
ಕಾರ್ಯದಲ್ಲಿ ತಂತ್ರಗಾರನೂ ಮಹತ್ವಾಕಾಂಕ್ಷಿಯೂ ಹೊತ್ತುಬಂದಂತೆ ನಡೆ 
ಯುವವನೂ ಇದ್ದನು. ಮುಸಲ್ಮಾನ ಮತದವನಾದರೂ ಹಿಂದುಗಳ ವಿಷ 
ಯದಲ್ಲಿ ತುಂಬಾ ಸಹಾನುಭೂತಿಯಿಂದ ನಡೆಯುತ್ತಿದ್ದ. ಹಿಂದೂ ಮಠದ 
ಸ್ವಾಮಿಗಳಿಗೆ ಅವರವರ ಮರ್ಯಾದೆಯಂತೆ ನಡೆದು ಅವರ ಇನಾಮು 
ಗಳನ್ನು ಕೊಡಿಸಿದನು. ೧೭೭೪ನೆಯ ಇಸವಿಯಲ್ಲಿ ಶ್ರೀರಂಗವಟ್ಟಣದ ರಂಗ 
ನಾಥ ದೇವಾಲಯಕ್ಕೆ ಬೆಂಕೆತಗಲಿ, ಕೆಲಭಾಗ ಬಿದ್ದುಹೋಯಿತು. ಆಗ 
ಹೈದರನು ಅದನ್ನು ತಿರುಗಿ ಕಟ್ಟಿಸಿದನು. ಅದೇವರ್ಷ ಕಲುಬುರ್ಗೆಯ 
ಸಾಲರಜಂಗನಿಂದ ಹಾಳುಮಾಡಲ್ಪಟ್ಟ ಬೇಲೂರಿನ ತ್ರಿ ಚೆನ್ನಕೇಶವ 
ದೇವಾಲಯವನ್ನು ಪುನಃ ಕಟ್ಟಿಸಿದನು. ತನ್ನ ಆಳಿಕೆಯಲ್ಲಿ ರಾಜ್ಯದೊಳಗೆ 
ಆಕಳುಗಳ ಕೊಲೆ ನಡೆಯದಂತೆ ಕಟ್ಟುಮಾಡಿದನು. ಓಪುವಿಗೆ ದೇವರಿಗೆ 
ಬಿಟ್ಟಿ ಗೂಳಿಗಳನ್ನು ಬೇಟೆಯಾಡುವ ಹುಚ್ಚು ಬಹಳವಾಗಿತ್ತು; ಆದುದರಿಂದ 
ಅವುಗಳನ್ನು ಕಂಡಲ್ಲೆಲ್ಲ ಬರ್ಚಿಯಿಂದ ತಿವಿದು, ಗುಂಡಿನಿಂದ ಹೊಡೆದು 
ಕೊಲ್ಲುತ್ತಿದ್ದ. ಅದಕ್ಕಾಗಿ ಹೈದರನಿಗೆ ಹಲವು ಜನ ಪ್ರಜೆಗಳು ದೂರು 
ಒಯ್ದರು. ಆಗ ತನ್ನ ಮಗನಿಗೆ ಸಿಟ್ಟು ಮಾಡಿದನು. 


ಕೊಡಗಿನ ಪೀರರಾಜೇಂದ್ರನ ಸ್ವಾತಂತ್ರೆ »ಸ್ರೀಮ ೧೫೧ 


ಮುಸಲ್ಮಾನರಂತೆ, ಹಿಂದೂ ಜನರಿಗೂ ದೊಡ್ಡ ದೊಡ್ಡ ಕೆಲಸ ಕೊಟ್ಟಿ 
ದ್ದನು, ಪ್ರಧಾನಿ ವೆಂಕಪ್ಪಯ್ಯ, ತೋಫಖಾನೆ ಶ್ರೀನಿವಾಸರಾಯ, ಅಂಚೆ 
ಗುರಿಕಾರ ಶಾಮಯ್ಯ, ಪೂರ್ಣಯ್ಯ ಇವರೆಲ್ಲರೂ ಹೈದರನ ಆಳಿಕೆಯಲ್ಲಿಯೇ 
ಮುಂದೆ ಬಂದರು. 

ಈತನ ತರುವಾಯ ಇವನ ಮಗನಾದ ಏೀಪುಸುಲ್ತಾನ ಮೈಸೂರು 
ರಾಜ್ಯಕ್ಕೆ ಅರಸನಾಗಿ ಸುಲ್ತಾನ ಎಂಬ ಬಿರುದು ಧರಿಸಿ ರಾಜ್ಯವಾಳಿದನು. 


೫೨ 


ಕೊಡಗಿನ ವೀರರಾಜೇಂದ್ರನ 


ಸ್ವಾತಂತ್ರ್ಯಪ್ರೇಮ 


( ಕ್ರಿ, ಶ. ೧೭೮೨-೧೮೦೯ ) 

[ ಕೊಡಗು ಸೀಮೆಯು ಪ್ರಾಚೀನಕಾಲಕ್ಕೆ ಗಂಗ್ಯ ಚೋಳ, ಹೊಯ್ಸಳ, 
ಚಂಗಾಳ್ವರ ಅಳಿಕೆಯ್ಬ್ಬುತ್ತು, ಚಂಗಾಳ್ವರು ವಿಜಯನಗರದ ಕೈಕೆಳಗಿನ ಅರಸರು. 
ಚಂಗಾಳ್ವರನ್ನು ಕೆಳದಿ ರಾಜರಿಗೆ ಸಂಬಂಧಿಸಿದ ಹಾಲೇರಿ ಮುದ್ದುರಾಜ ಎಂಬುವನು 
ಸೋಲಿಸಿ ತಾನು ಅಳತೊಡಗಿದನು. ಇವನ ಮನೆತನದಲ್ಲಿ ದೊಡ್ಡ ನೀರಪ್ಪ, ಚಿಕ 
ನೀರಪ್ಪ, ದೇನಪ್ಪರಾಜ ಮೊದಲಾದನರು ಆಳಿದರು. ಇವರಲ್ಲಿ ಕೊನೆಯನನೇ 
ವೀರರಾಜೇಂದ್ರ. ಇನನ ತಂದೆಯ ಹೆಸರು ಲಿಂಗರಾಜ. ಅಜ್ಜನಾದ ದೇವಪ್ಪ 
ರಾಜನನ್ನು ಹೈದರಲ್ಲಯು ಹಿರಿಕೆರೆ ಎಂಬಲ್ಲಿ ಸೆರೆಹಿಡಿದು ಥೀರಂಗಪಟ್ಟಣದಲ್ಲಿ 
ಕೊಲ್ಲಿಸಿದನು. ತರುವಾಯ, ಲಿಂಗರಾಜರ ಹೆಂಡತಿ ಮಕ್ಕಳನ್ನು ಕಡೂರಲ್ಲಿ ಸೆರೆಯ 
ಲ್ಲಿಟ್ಟಿನು. ಆಗ, ವೀರರಾಜೇಂದ್ರನು ಚಿಕ್ಕವನು. ಲಿಂಗರಾಜನು ೧೭೮೦ರಲ್ಲಿ ತೀರಿ 
ಕೊಂಡನು. ಅಮೇಲೆ, ಟೀಪುಸುಲ್ಲಾನನು ಪೀರರಾಜೇಂದ್ರ ಮೊದಲಾದವರನ್ನು 
ಪಿರಿಯಾಪಟ್ಟಣದಲ್ಲಿ ಸೆರೆಯಲ್ಲಿಟ್ಟನು. ಆ ಕಾಲದಲ್ಲಿ ವೀರರಾಜೇಂದ್ರನು ಸೆರೆಮನೆ 
ಯಿಂದ ಪಾರಾಗಿ ತನ್ನ ಜನರನ್ನು ಕೂಡಿಸಿ, ದೇಶವನ್ನು ಪಾರತಂತ್ರ್ಯದಿಂದ ಬಿಡಿಸಿ 
ದನು. ಈ ವಿಷಯವನ್ನು ರಾ. ಸಾ. ಹಳಕಟ್ಟಿಯವರ ಶಿನಾನುಭನ ಎಂಬ 
ತ್ರೈಮಾಸಿಕ ಪತ್ರಿಕೆಯ ೧೯೨೭ನೆಯ ಇಸವಿಯ ಮಾರ್ಚ ತಿಂಗಳ ಸಂಚಿಕೆಯಿಂದ 
ತೆಗೆದುಕೊಂಡಿರುತ್ತದೆ.] 


ಕೊಡಗಿನ ಅರಸನಾದ ದೇವಪ್ಪರಾಜನನ್ನು ಹೈದರನು ಕೊಲ್ಲಿಸಿದನು. 
ಅವನ ಮಗ ಲಿಂಗರಾಜನನ್ನು ಪಟ್ಟಕ್ಕೆ ಕುಳ್ಳಿರಿಸಿದನು. ರಾಜ್ಯದ ಆಡಳಿತ 


೧೫೨ ಕನ್ನಡ ನಾಡಿನ ಕಥೆಗಳು 


ವೆಲ್ಲವೂ ಹೈದರಲ್ಲಿಯ ಕೈಯಲ್ಲಿತ್ತು; ಹೈದರನು ಕೊಡಗರನ್ನು ಕ್ರೂರತನ 
ದಿಂದ ಕಾಡಹತ್ತಿದನು. ಕೊಡಗರು ಮಹಾವೀರ ಕುಲದವರು. ಅವನ 
ಕಾಟಿ ತಾಳದೆ ದಂಗೆ ಎಬ್ಬಿ ಸಿದರು. ಹೈದರನು ದೊಡ್ಡ ದಂಡಿನೊಡನೆ ಮಡಿ 
ಕೇರಿಯನ್ನು ಮುತ್ತಿ ಕೊಡಗ ಮುಂದಾಳುಗಳನ್ನು ಕೊಂದು ಲಿಂಗರಾಜ 
ನನ್ನು ಹೆಂಡಿರು-ಮಕ್ಕಳ ಸಹಿತ ಕಡೂರಿನ ಸೆರೆಮನೆಯಲ್ಲಿಟ್ಟನು. ಅಲ್ಲಿಯೇ 
ಲಿಂಗರಾಜನು ತೀರಿಕೊಂಡನು. 

ಹೈದರನ ತರುವಾಯ ಓೀಪುಸುಲ್ತಾನನು ನೆರೆಯಲ್ಲಿದ್ದ ಬಿದನೂರ 
ಜನರಿಂದ ವೀರರಾಜೇಂದ್ರನಿಗೆ ಸಹಾಯ ದೊರೆತು, ಇಲ್ಲದ ಗೊಂದಲ 
ವೇಳಲಿಕ್ಕೆ ಕಾರಣವಾಗಬಹುದೆಂದು ಅವನನ್ನು ಮನೆಯವರ ಸಹೆ ನಿರಿಯಾ 
ಪಟ್ಟಿಣಕ್ಕೊಯ್ದು ಅಲ್ಲಿ ಸೆರೆಮನೆಯಲ್ಲಿಟ್ಟನು; ಮಡಿಕೇರಿಯಲ್ಲಿ ತನ್ನ 
ಜೈನೂಲ ಅಬಾದೀನ ಎಂಬ ಫೌಜದಾರನನ್ನಿಟ್ಟನು. ಅನನು ಕೊಡಗ 
ರನ್ನೂ ಅವರ ಹೆಂಗಸರನ್ನೂ ಹಲವು ಬಗೆಯಿಂದ ಪೀಡಿಸಲಾರಂಭಿಸಿದನು. 
ಬಿಸಿಬಿಸಿ ನೆತ್ತರದ ಕೊಡಗರಿಗೆ ಅವನ ಪೀಡೆಯನ್ನು ತಾಳಲಿಕ್ಕಾಗಲಿಲ್ಲ. 
ಕೊಡಗರು ಮುಮ್ಮಟಿ-ರಂಗ ಎಂಬಿಬ್ಬರು ಪಾಳೆಯಗಾರರನ್ನು ಮುಂದು 
ಮಾಡಿಕೊ ಡು ಮತ್ತೆ ಬಂಡಾಯ ಹೂಡಿದರು. 

ಈ ಸುದ್ದಿಯನ್ನು ಕೇಳಿ ಟೀಪುಸುಲ್ತಾನನು ಪ್ರಚಂಡ ದಂಡಿನೊಡನೆ 
ಮಡಿಕೇರಿಯನ್ನು ಮುತ್ತಿದನು. ಅವನಿಗೆ ಹೆದರಿ, ಕೊಡಗರು ಕಾಡು 
ಸೇರಿದರು; ಮತ್ತು ಅಲ್ಲಿದ್ದುಕೊಂಡು ಟೀಪೂನ ದಂಡಾಳುಗಳನ್ನು ಕಣಕಿ 
ಕಾಡಹತ್ತಿದರು. ಮುಂದೆ, ಮತ್ತೊಮ್ಮೆ ದೊಡ್ಡ ದಂಡಿನೊಡನೆ ಟೀಪುವು 
ತನ್ನ ಜನರನ್ನು ನೀಡಿಸುತ್ತಿದ್ದ ೮೫ ಸಾವಿರ ಕೊಡಗರನ್ನು ಹಿಡಿದು, ಮುಸ 
ಲ್ಮಾನರನ್ನೂಗಿ ಮಾಡಿದನು. ಕೆಲವರನ್ನು ಕೊಲ್ಲಿಸಿದನು. 

ವೀರರಾಜೇಂದ್ರನು ಸಿರಿಯಾ ಪಟ್ಟಣದ ಸೆರೆಮನೆಯಲ್ಲಿರುವಾಗ ಟೀಪು 
ಸುಲ್ತಾನನು ಸೆರೆಮನೆಯ ಹತ್ತಿರಿರುವ ದಾರಿಯ ಮೇಲಿಂದ ಸಾವಿರಾರು 
ಜನ ಕೊಡಗರನ್ನು ಎಳೆದೊಯ್ಯುವದನ್ನು ಕಣ್ಣಾರೆ ಕಂಡಾಗ, ಅವನಿಗೆ 
ಸಾವಿರ ಚೇಳು ಕಡಿದಷ್ಟು ವ್ಯಸನವಾಯಿತು. ತಾನು ಬದುಕಿದ್ದು, ತನ್ನ 
ಪ್ರಜೆಗಳನ್ನು ಅನ್ಯರ ಕ್ಸೆಗೆ ಕೊಟ್ಟು, ಹೇಡಿಯಂತೆ ಸೆರೆಮನೆಯಲ್ಲಿ ಕೊಳೆ 
ಯುಶ್ನಿ,ರುವದು ಅವನಿಗೆ ಮಾರಿದ ದುಃಖವನ್ನು ಂಟುಮಾಡಿತು. ಸೆರೆಮನೆ 


ಕೊಡಗಿನ ವೀರರಾಜೇಂದ್ರನ ಸ್ವಾತಂತ್ರ್ಯ ಪ್ರೇಮ ೧೫೭ 


ಯಿಂದ ಪಾರಾಗಿ ತನ್ನ ಮಿತ್ರರ ಸಹಾಯದಿಂದ ಓಡಿಯೇ ಹೋದನು. ಆಗ 
ಅವನ ಮನೆಯವರನ್ನು ಟೀಪುಸುಲ್ಲಾನನು ಶ್ರಿರಂಗಪಟ್ಟಣಕ್ಕೆ ಒಯ್ದು 
ತನ್ನ ಅತಃಪುರಕ್ಕೆ ಸೇರಿಸಿದನು. ಅವರಲ್ಲಿ ರಾಜೇಂದ್ರನ ತಂಗಿ ಇದ್ದಳು. 
ಆಕೆಯ ಅಳಲನ್ನು ಕಂಡು ಕಾದೀರಖಾನ ಎಂಬ ಸರದಾರನು ಆಕೆಯನ್ನು 
ನೀರರಾಜೇಂದ್ರನ ಕಡೆಗೆ ಕಳಿಸಿದನು. 

ಅನ್ಫೊತ್ತಿಗೆ ಕೊಡಗರ ನಾಡು ಹಾಳಾಗಲಿಕ್ಸೆ ಬಂದಿತ್ತು. ಇದ್ದು ಬಿದ್ದ 
ಕೊಡಗರು ಅಡನಿಯಲ್ಲಿ ನೇರಿದ್ದರು. ಮಿಕ್ಳವರು ದೇಶಬಿಟ್ಟು ಪರನಾಡಿಗೆ 
ಹೋಗಿದ್ದರು. ಮುಸಲ್ಮಾನರು ಕೊಡಗರನ್ನು ಕಂಡರೆ ಕಡಿದುಹಾಕುತ್ತಿ 
ದ್ದರು. ಇಂಧ ಸ್ಥಿತಿಯಲ್ಲಿ ವೀರರಾಜೇಂದ್ರನು ಅಲ್ಲಲ್ಲಿಯ ಕೊಡಗರನ್ನು ಕೂಡಿ 
ಹಾಕಿ, ಸ್ವಾತಂತ್ರ್ಯದ ವಿಚಾರಗಳಿಂದ ಹುರಿದುಂಬಿಸಿದನು. ತನ್ನ ಗುಪ್ತ 
ಆಳುಗಳನ್ನು ಬೇರೆ ಬೇರೆ ಸ್ಪಳಗಳಿಗೆ ಕಳಿಸಿ ಅಲ್ಲಲ್ಲಿ ಇದ್ದ ಕೊಡಗರನ್ನು ಕರೆ 
ಯಿಸಿದನು. ಅವರಿಗೆಲ್ಲ ತಾನು ಮುಂದಾಳಾಗಿ ನಿಂತು, ಆಗಾಗ ಮುಸಲ್ಮ್ಮಾ 
ನರ ರಾಣ್ಯಗಳಮೇಲೆ ಹಲ್ಲೆ ನಡಿಸುತ್ತಿದ್ದನು. ಶೂರ ಕೊಡಗರ ನೆರವಿಥಿಂದ 
ಅಲ್ಲಲ್ಲಿ ಸುಲಿಗೆಗಳನ್ನೂ ನಡಿಸಿದನು. 

ಒಮ್ಮೆ, ಮುಸಲ್ಮಾನರ ದಂಡಾಳುಗಳು ಇವನನ್ನೂ ಇವನ ಸೈನಿಕ 
ರನ್ನೂ ಬೆನ್ನಟ್ಟಿ ದಾಗ ನಿರ್ವಾಹವಿಲ್ಲದೆ ರಾಜೇಂದ್ರನು ಕೋಟಂಗಡಿಯ 
ಅರಸನ ಆಶ್ರಯಕ್ಕೆ ಹೋದನು. ಅವನು ಇವನ ಶತ್ರುವಿದ್ದುದರಿಂದ ಬಲೆ 
ಯಲ್ಲಿ ಸಿಕ್ಕ ರಾಜೇಂದ್ರನನ್ನೇ ಕೊಲ್ಲಲು ಹೊಂಚು ಹಾಕಿದ. ಆದರೆ 
ಅದರೊಳಗಿಂದ ಅವನು ಹೇಗೋ ವಾರಾದನು. 

ವೀರರಾಜೇಂದ್ರನ ಕೀರ್ತಿ ಕೇಳಿ ಕೊಡಗು ವೀರರು ದಿಕ್ಳುದಿಕ್ಳು 
ಗಳಿಂದ ಓಡಿಬಂದು, ತಮ್ಮ ನಾಡಿನ ರಕ್ಷಣೆಗಾಗಿ ಶ್ರಮಪಡಲಾರಂಭಿಸಿದರು. 
ತಮ್ಮ ಪರಾಕ್ರಮದಿಂದ ಒಂದೊಂದೇ ಕೊಡಗಿನ ಭಾಗವನ್ನು ಗೆಲ್ಲಲಾರಂಭಿ 
ಸಿದರು. ಕೊಡಗಿಗೆ ಸೇರಿದ ಭಾಗಮಂಡಲವನ್ನು ಮುತ್ತಿ, ಶತ್ರುಗಳಿಂದ 
ಬಿಡಿಸುವ ಕಾಲದಲ್ಲಿ ಒಮ್ಮೆ ಹೆಲ್ಲೆಯ ಗದ್ದಲದಲ್ಲಿ ಅಲ್ಲಿಯ ಒಂದು ದೇವಸ್ಥಾ 
ನದ ಮೇಲಿರುವ ಮೂರು ತಾಮ್ರದ ಹಂಚುಗಳಿಗೆ ಗುಂಡು ತಾಕಿ ಕೆಟ್ಟವು. 
ಇದನ್ನು ಕೇಳಿ, ರಾಜೇಂದ್ರನು ಅವುಗಳ ಬದಲಾಗಿ ಬೆಳ್ಳಿಯ ಹಂಚುಗಳನ್ನು 
ದೇವಸ್ಥಾನದ ಮೇಲೆ ಇಡಿಸಿನು. ಇಂತಹ ಹಲವು ಉದಾರ ಕೃತ್ಯಗಳಿಂದ 


೧೫೪ ಕನ್ನಡ ನಾಡಿನ ಕಥೆಗಳು 


ರಾಜೇಂದ್ರನು ಕೊಡಗರ ಹೃದಯನನ್ನೇ ಗೆದ್ದನು. ಹೀಗೆ ಸಾಹೆಸ-ಶೌರ್ಯ 
ಗಳ ಸಹಕಾರದಿಂದ ಒಂದು ವರ್ಷದೊಳಗಾಗಿ ಕೊಡಗು ಬಹುಮಟ್ಟಿಗೆ 
ಸ್ವತಂತ್ರವಾಯಿತು. ಆದರೂ ಮಡಿಕೇರಿ ವಶವಾಗಿರಲಿಲ್ಲ. ಕೊಡಗರಿಗೆ 
ಒಕ್ಸಲತನ ಸಾಗಿಸಿ ಜೀವನ ನಡಿಸಲಿಕ್ಕೆ ಅನುಕೂಲವಾಗಬೇಕೆಂದು, 
ಟೀಪುಸುಲ್ತಾನನು ಕೊಡಗಿನಲ್ಲಿ ತಂದಿರಿಸಿದವರನ್ನೆಲ್ಲ ಓಡಿಸಿದನು. ಆದವಾನಿ 
ಯಿಂದ ಟೀಪುಸುಲ್ತಾನನು ಎಷ್ಟೋ ಜನ ಮುಸಲ್ಮಾನರನ್ನು ತಂದು 
ಕೊಡಗಿನಲ್ಲಿ ಆಶ್ರಯ ಕೊಟ್ಟಿದ್ದನು. ಅವರನ್ನು ಕಾಡಿಸದೆ, ಪೀಡಿಸದೆ, 
ಆದವಾನಿಗೆ ಕಳಿಸಿದನು. 


ಆಮೇಲೆ, ಟೀಪುಸುಲ್ರಾನನೊಡನೆಯೇ ಹೋರಾಡುವಷ್ಟು ನೀರ 
ರಾಜೇಂದ್ರನಲ್ಲಿ ಕಸುವು ಬಂದಿತು. ಆಗ, ಅವನನ್ನು ಎದುರಿಸಹತ್ತಿದನು. 
ಮುಂದೆ, ಇಂಗ್ಲಿಷರ ಕಡೆಗೆ ಆಗಿ, ಬೀಪುವಿನ ವಿರುದ್ಧವಾಗಿ ಇಂಗ್ಲಿಷರಿಗೆ 
ಸಹಾಯ ಮಾಡತೊಡಗಿದನು. ಓಟೀಪೂನಿನ ರಾಜ್ಯದಮೇಲೆ ಇಂಗ್ಲಿಷರು 
ದಂಡೆತ್ತಿ ಹೋಗುವಾಗ ವೀರರಾಜೇಂದ್ರನು ಅವರ ಭಾರವಾದ ತೋಫು 
ಗಳನ್ನು ಎಳೆದೊಯ್ಯಲಿಕ್ಕ್ಟೆ ಬೇಕಾಗುವ ಹೋರಿ-ದನಗಳನ್ನು ಟೀಪುವಿನ 
ರಾಜ್ಯದಿಂದಲೇ ಒಯ್ದು ಪೂರೈ ಸಿದನು. 


ಕೊಡಗಿನ ರಾಜಧಾನಿಯಾದ ಮಡಿಕೇರಿಯು ಇನ್ನೂ ಶತ್ರುಗಳ 
ಕೈಯಲ್ಲಿಯೇ ಇತ್ತು. ಅದನ್ನು ರಾಜೇಂದ್ರನು ಮುತ್ತಿದನು. ಟೀವುಸುಲ್ತಾ 
ನನು ಕಾದಿರಖಾನ ಎಂಬ ಸರದಾರನಿಗೆ ದಂಡು ಕೊಟ್ಟು ಕಳುಹಿದನು. ವೀರ 
ರಾಜೇಂದ್ರನಿಗೂ ಕಾದೀರಖಾನನಿಗೂ ಕುಶಾಲನಗರದ ಹತ್ತರ ಮುಳ್ಳು 
ಸೋಗೆ ಗ್ರಾಮದ ಹತ್ತಿರೆ ಯುದ್ಧವಾಯಿತು. ಅದರಲ್ಲಿ ಕಾದೀರಖಾನನು 
ಸೋತನು. ಅವನ ದಂಡಾಳುಗಳು ಸತ್ತರು; ತನ್ನಮೇಲೆ ಹಿಂದಕ್ಕೆ ಉಪಕಾರ 
ಮಾಡಿದ ಕಾದೀರಖಾನನಿಗೆ ಯಾರೂ ಕೈ ಹಚ್ಚಕೂಡದೆಂದು ರಾಜೇಂದ್ರನು 
ದಂಡಿನಲ್ಲಿ ಸಾರಿದನು. ಮುಂದೆ, ಮಡಿಕೇರಿಯು ಅವನಿಗೆ ವಶವಾಯಿತು. 


ವೀರ ರಾಜೇಂದ್ರನು ತನ್ನ ದೇಶವನ್ನು ಸಮಾಧಾನದಿಂದ ಆಳತೊಡ 
ಗಿದನು. ಇವನಿಗೆ ಗಂಡುಮಕ್ಕಳಿರಲಿಲ್ಲ. ನಾಲ್ಕು ಮಂದಿ ಹೆಣ್ಣುಮಕ್ಕಳು 
ಮಾತ್ರ. ಮುಂದೆ, ಇವನ ಪ್ರೀತಿಯ ರಾಣಿಯೂ ಸತ್ತುಹೋದಳು. 


ರಾಜನಿಷ್ಕರಾದ ದಿವಾಣ ಪೂರ್ಣಯ್ಯನವರು ೧೫೫ 


ಮುಫ್ಸಿನಕಾಲಕ್ಕೆ ಹಲವು ತೊಂದರೆಗಳಿಂದ ರಾಜೇಂದ್ರನಿಗೆ ತಾಪವಾಯಿತು. 
ಅವನು ೧೮೦೯ರಲ್ಲಿ ಮಡಿದನು. ಅವನ ತರುವಾಯ ಕೊಡಗು ರಾಜ್ಯವನ್ನು 
ಇೀಗ್ಲಿಷರು ತಮ್ಮ ವಶಕ್ಕೆ ತೆಗೆದುಕೊಂಡರು. 


ಹ (ರ ವಾ ಭಾ 


೫ತ್ನಿ 
ರಾಜನಿಷ್ಠರಾದ 
ದಿವಾಣ ಪೂರ್ಣಯ್ಯನವರು 
(ಕ್ರಿ. ಶ. ೧೭೪೦-೧೮೧೨ ) 

[ ಕರ್ನಾಟಕದಲ್ಲಿ ಬಾಳಿದ ರಾಜತಂತ್ರ ನಿಪುಣರಲ್ಲಿ ಪೂರ್ಣಯ್ಯನನರೊಬ್ಬರು. 
ಅನರು ರಾಜನಿಷ್ಕೆಯಿಂದ ಕೆಲಸ ಮಾಡಿದ್ದರಿಂದ ಹೈದರಲ್ಲಿ, ಓೀಪುಸುಲ್ತಾನ ಅವನ 
ರಿಂದ ಮೊದಲ್ಗೊಂಡು ಮುಮ್ಮುಡಿ ಕೃಷ್ಣರಾಜ ಒಡೆಯರವರಿಗೂ ಪ್ರೀತಿಗೆ ಪಾತ್ರರಾ 
ದರು ಅನರ ಜೀವನ ಚರಿತ್ರವನ್ನು ಮೈಸೂರಿನ ಚರಿತ್ರೆಯಿಂದ ಎತ್ತಿ ಬರೆಯ 
ಲಾಗಿದೆ, ] 

ಮೈಸೂರಲ್ಲಿ ಹೈದರಲ್ಲಿಯು ಆಳುತ್ತಿರುವಾಗ ಕೊಯಿಮತ್ತೂರ ಕಡೆ 
ಯಿಂದ ಒಬ್ಬ ಬ್ರಾಹ್ಮಣ ಯುವಕನು ಶ್ರೀರಂಗಪಟ್ಟಿಣಕ್ಕೆ ಬಂದು, 
ಅನ್ನದಾನಸೆಟ್ಟ ಎಂಬ ವರ್ತಕನಲ್ಲಿ ಕಾರಕೂನ ಕೆಲಸಕ್ಕೆ ನಿಂತನು. ಈ 
ಯುವಕನೇ ಪೂರ್ಣಯ್ಯ. ಪೂರ್ಣಯ್ಯನು ಬುದ್ಧಿಯಲ್ಲಿ ಜಾಣನು. ಭಾವನೆ 
ಯಲ್ಲಿ ಅಂತಃಕರಣದವನು. ಕೆಲಸದಲ್ಲಿ ಏಕಸಿಷ್ಠನು; ತನ್ನ ಒಡೆಯನಿಗೆ 
ಎರಡು ಬಗೆಯುವವನಲ್ಲ. ಹೀಗಿರುವುದರಿಂದ, ಚಿಕ್ಕಂದಿನಲ್ಲಿಯೇ ಸರಕಾರಿ 
ಕೆಲಸಕ್ಕೆ ಸೇರಿದನು. ತನಗಿಂತ ಮೇಲಿನ ಅಧಿಕಾರಿಗಳಿಗೂ ಅವರ 
ಮುಖಾಂತರವಾಗಿ ಹೈದರಅಲ್ಲಿಗೂ ಬೇಕಾದವನಾದನು. ಕಾರಕೂನ ಕೆಲಸ 
ದಲ್ಲಿರುವಾಗಲೇ ಅವನು ಒಂದೊಂದು ಗುಣಗಳಿಂದ ಮಾರುವಂತಿದ್ದನು. 
ಇವನ ಸದ್ಗುಣಗಳಿಗೆ ಆ ಕಾಲದಲ್ಲಿ ಹೈದರಅಲ್ಲಿಯ ಕ್ಸೈಕೆಳಗಿನ ಅಧಿಕಾರಿಗ 
ಳಾದ ಅಂಚೆ ಶ್ಯಾಮಯ್ಯನವರಂತಹೆ ಜನರು ಕೂಡ ಹೊಟ್ಟಿ ಕಿಚ್ಚು ಪಟ್ಟು, 
ಪೂರ್ಣಯ್ಯನ ವಿರುದ್ಧ ಹೈದರಅಲ್ಲಿಗೆ ಚಾಡಿ ಹೇಳಿದ್ದರು. ಮುಂದೆ, ತನ್ನ 
ನಿಜವಾದ ಗುಣಗಳ ಹೆಚ್ಚಳದಿಂದ ಪೂರ್ಣಯ್ಯನು ಹೈದರಅಲ್ಲಿಗೆ ಪ್ರೀತಿಯವ 
ನಾಗಿ, ಕೊನೆಗೆ ಸೈನ್ಯ ಮತ್ತು ಕೋಶಿಯ ದಿವಾಣನಾದನು. ಹೈದರನಿಗೆ 


೧೫೬ ಕನ್ನಡ ನಾಡಿನ ಕಥೆಗಳು 


ಪೂರ್ಣಯ್ಯನವರಲ್ಲಿ ಬಲುವಿಶ್ವಾಸವಿದ್ದುದರಿಂದ ಅವರೊಡನೆ ಅಣ್ಣ 
ತಮ್ಮಂದಿರಂತೆ ನಡೆಯುತ್ತಿದ್ದನು. ಅದರಿಂದ ಚಿಕ್ಕವನಾದ ಟೀಪುಸುಲ್ತಾನನು 
ಕೂಡ ಪೂರ್ಣಯ್ಯನವರಿಗೆ ಚಿಚ್ಚ್ಯಾ (ಚಿಕ್ಕಸ್ಸ) ಎಂದು ಕರೆಯುತ್ತಿದ್ದ 
ನೆಂದು ಹೇಳುತ್ತಾರೆ. 

ಮೈಸೂರಿನ ಅರಸನಾದ ಹೈದರಅಫ್ಲಿಯೊಡನೆ ಇಂಗ್ಲಿಷರು ಎರಡ 
ನೆಯ ಸಲ ಯುದ್ಧ ಹೂಡಿದ ಸಮಯ. ಆಗೃ ಹೈದರಲ್ಲಿಯು ಆರ್ಕಾಟನ 
ಸಮಾಪದಲ್ಲಿ ತನ್ನ ಸೈನ್ಯವನ್ನು ಬೀಡುಬಿಟ್ಟಿದ್ದನು. ಸಂಗಡ ಪೂರ್ಣಯ್ಯ 
ನವರು, ತೋಫಖಾನೆ ಕೃಷ್ಣರಾಯರು, ಆಂಚೆ ಶಾಮಯ್ಯನೆವರ್ಗು ಅಲ್ಲದೆ 
ಮೀರ ಸಾದಕ್‌, ಅಬೂ ಮಹಮ್ಮದ ಮಿರ್ಜ ಮೊದಲಾದ ಅಧಿಕಾರಿಗಳೂ 
ದೊಡ್ಡ ಸೇನಾಸಮೂಹವೂ ಇದ್ದಿತು. ಆಗಾಗ, ಇಂಗ್ಲಿಷರಿಗೂ ಹೈದರಲ್ಲಿಯ 
ಸ್ಪೆನಿಕರಿಗೂ ಚಕಮಕಿಗಳಾಗುತ್ತಿದ್ದವು. ಯಾರು ಸೋತರು, ಯಾರು 
ಗೆದ್ದರೆಂಬುದರ ನಿರ್ಣಯವಾಗಿರಲಿಲ್ಲ. ಹೈದರಲ್ಲಿಗೆ ಬೆನ್ನಿಗೊಂದು ಹುಣ್ಣು 
ಆಯಿತು. ಆ ಹುಣ್ಣು ದಿನಗಳೆದಂತೆ ಬಲಿಯುತ್ತ ನಡೆಯಿತು. ಜೊತೆ 
ಯಲ್ಲಿದ್ದ ವೈದ್ಯ ಮತ್ತು ಹಕೀಮರು ಅದಕ್ಕೆ ಬೇರೆ ಬೇರೆ ಔಷಧೋಪಚಾರ 
ನಡಿಸಿದರು. ಅದೇ ಬೆಳೆಯುತ್ತ ನಡೆದು, ಕಡೆಗೆ ಹೈದರಲ್ಲಿಯು ಅದಕ್ಕೆ 
ತುತ್ತಾದನು, ಈ ಹುಣ್ಣಿಗೆ ಬೆನ್ನುಫಣಿ ಎನ್ನುವರು. 

ಯುದ್ಧ ನಡೆದ ಕಾಲಕ್ಕೆ, ಒಡೆಯನು ತೀರಿಕೊಂಡ ಸುದ್ದಿ ಹರಡಿದರೆ, 
ಸೈನಿಕರು ಗಾಬರಿಯಾಗುವರು, ಶತ್ರುಗಳಿಗೆ ಭಯವು ಕಡಿಮೆಯಾಗಿ ಇಲ್ಲದ 
ಜಾಲವನ್ನು ಹೂಡುವರು. ಇವೆಲ್ಲ ಯೋಚನೆಗಳಿಂದ ಹೈದರಲ್ಲಿಯ ಮರಣ 
ವಾರ್ತೆಯನ್ನು ಪೂರ್ಣಯ್ಯನವರು ಗುಬ್ಬಾಗಿಟ್ಟರು. ಮತ್ತು ಅನನ ದೇಹ 
ವನ್ನು ಅವರ ಮತಕ್ಕನುಸಾರವಾಗಿ ತೊಳೆಯಿಸಿ ಗಂಧದ ಪುಡಿ, ಪಚ್ಚ 
ಕರ್ಪುರ ಪುನುಗು ಮುಂತಾದ ಸುಗಂಧವಾಸನೆಯ ಸಾಮಾನುಗಳಿಂದ 
ತುಂಬಿ ಪೆಟ್ಟಿ ಗೆಯಲ್ಲಿರಿಸಿ, ಅದೊಂದು ವಸ್ತು-ಒಡವೆಗಳ ಪೆಟ್ಟಿಗೆ ಎಂಬುವ 
ಹಾಗೆ ಕೋಲಾರಕ್ಕೆ ಕಳಿಸಿದರು; ಮತ್ತು ಮಂಗಳೂರ ಕಡೆಗೆ ಇದ್ದ 
ಟೀಪುಸುಲ್ಮಾನನಿಗೆ ಕಾಗದ ಬರೆದು ತಿಳಿಸಿದನು. 

ಆದರೆ, ಹೇಗೋ ಹೈದರಲ್ಲಿಯು ಸತ್ತ ಸುದ್ದಿ ಹೊರಬಿದ್ದಿತು. ಪುಂಡ 
ರಾದ ಕೆಲವರು ತಾವು ರಾಜ್ಯಗಳಿಸುವ ಕಾಲವಿದೇ ಎಂದು ಬೇರೊಬ್ಬ ಪುಂಡ 


ರಾಜನಿಷ್ಕರಾದ ದಿವಾಣ ಪೂರ್ಣಯ್ಯನವರು ೧೫೭ 


ನನ್ನು ನವಾಬನನ್ನಾಗಿ ಮಾಡಲಿಕ್ಕೆ ಎತ್ತುಗಡೆ ಮಾಡಿದರು. ಈ ಸುದ್ದಿ 
ಪೂರ್ಣಯ್ಯ ನವರಿಗೆ ತಿಳಿಯಿತು. ಕೂಡಲೇ ಸೆಂಚುಗಾರರನ್ನೆಲ್ಲ ಹಿಡಿದು 
ಸೆರೆಯಲ್ಲಿಟ್ಟಿ ರು. ಅಷ್ಟ ರಲ್ಲಿ ಟೀವ್ರಸುಲ್ಮಾನನು ಮಂಗಳೂರಿನಿಂದ ಬಂದು 
ಸೈನ್ಯದ ಮತ್ತು ರಾಜ್ಯದ ವ್ಯವಸ್ಥೆ ಯನ್ನೆಲ್ಲ ತಾನೇ ಹೊತ್ತುದರಿಂದ, 
ಮುಂದೆ ಹೆಚ್ಚು ಅನವನೆ ಯಾಗಲಿಲ್ಲ. “ಪೂರ್ಣಯ್ಯನವರು ಮಾಡಿದ ಉಪ 
ಕಾರವನ್ನು ಟೀಪುಸುಲ್ತಾ ನನು ನೆನೆದು ಅವರಿಗೆ ಬಹುಪರಿಯಿಂದ 
ಮರ್ಯಾದೆ ಮಾಡಿದನು. 

ಟೀಪು ಸುಲ್ತಾನನ ಆಳಿಕೆಯಲ್ಲಿ ಪೂರ್ಣಯ್ಯನವರದೇ ಎಲ್ಲ ಅಧಿಕಾರ. 
ತೋಸಫಖಾನೆ ಕೃಷ್ಣ ಠರಾಯನು ರ ಇಂಗ್ಲಿಷರಿಗೂ ಟೀಪುವಿಗೂ ಯುದ್ಧ 
ನಡೆದಾಗ ಇಂಗ್ಲಿ ಪಿಗೆ ಗುಬ್ಬಾಗಿ ಸಹಾಯ. ಮಾಡಿದನು. ಅದರಿಂದ ಟೀಪು 
ಸುಲ್ತಾನನು ಅವನನ್ನು ಕೊಲ್ಲಿಸಿದನು. ಆದರೆ, ಪೂರ್ಣಯ್ಯನವರು ಯಾವ 
ಇಲದಲ್ಲಿಯೂ ಸ್ವಾಮಿದ್ರೋಹ ಬಗೆಯಲಿಲ್ಲ. 

ಇಂಗ್ಲಿಷರೊಡನೆ ನಡೆದ ನಾಲ್ಬನೆಯ ಮೈಸೂರು ಯುದ್ಧದಲ್ಲಿ 
ಶ್ರೀರಂಗಪಟ್ಟಣವು ಇಂಗ್ಲಿಷರ ಕೈಸೇರಿತು. ಟೀಪು ಮಡಿದನು. ಆಗ, 
ಟೀಪುಸುಲ್ಲ್ಮಾನನ ಮಕ್ಕಳಿಗೆ ಬ್ರಿಟಿಷರು ರಾಜ್ಯ ಕೊಡದೆ, ಪೂರ್ವದ ಒಡೆ 
ಯರ ಮನೆತನದವರಿಗೆ ರಾಜ್ಯಕೊಟ್ಟು, ಮುಮ್ಮಡಿ ಕೃಷ್ಣರಾಜ ಎಂಬುವ 
ಐದು ವರ್ಷದ ಹುಡುಗನಿಗೆ ವಟ್ಟಿಗಟ್ಟಿ ದರು; ಮತ್ತು ಆ 261 
ಮೊದಲಿನಿಂದಲೂ ಅಲ್ಲಿಯವರೆಗೆ ಅತ್ಯಂತ ಸ್ವಾ ಮಿನಿಷ್ಟಿಯಿಂದ ಕೆಲನ 
ಮಾಡುತ್ತ ಬಂದುದನ್ನು ಸ್ಮರಿಸಿ ಅನರಿಗೇನೇ ದಿವಾಣ ಕೆಲಸವನ್ನೊ 
ಫ್ಲಿಸಿದರು. 


ಮುಮ್ಮಡಿ ಕೃಷ್ಣರಾಜರ ಆಳಿಕೆಯಲ್ಲಿ ಪೂರ್ಣಯ್ಯನನರು ಹನ್ನೊಂದು 
ವರ್ಷ ದಿವಾಣರಿದ್ದರು. ಆಗ, ಅವರು ದುಷ್ಟ ಪುಂಡುಗಾರರ ಹಾವಳಿ 
ಯನ್ನು ಮುರಿದರು. ಥೈ ತರ ಕಂದಾಯ ಪದ ತಿಯನ್ನು ಸರಿಪಡಿಸಿ, ಸರಿಯಾಗಿ 
ಕೊಡುವಂತೆ ವ್ಯವಸ್ಥೆ ಮಾಡಿದರು. ಹಲವರಿಗೆ ಕೆಲಸ ಗಳನ್ನು ಕೊಟ್ಟಿರು. 
ಅಲ್ಲಲ್ಲಿ ರಾಜ್ಯದೊಳಗೆ ಕೆರೆ-ಭಾವಿಗಳನ್ನು ಕಟ್ಟಿಸಿದರು. ಪ್ರುವಾಸಿಕರಿಗಾಗಿ 
ಅಲ್ಲಲ್ಲಿ ಧರ್ಮಶಾಲೆಗಳನ್ನು ಕಟ್ಟಿಸಿ, ಅನ್ನಸತ್ರಗಳನ್ನಿಟ್ಟರು. ಬೊಕ್ಕಸ 
ದೊಳಗಿನ ಹಣವು ಹಾಳಾಗದಂತೆ ನೋಡಿಕೊಂಡರು. 


೧೫೮ ಕನ್ನಡ ನಾಡಿನ ಕಥೆಗಳು 


ಪೂರ್ಣಯ್ಯನವರು ದೇವರು ತಮಗೆ ಒಪ್ಪಿಸಿದ ಕರ್ತವ್ಯವನ್ನು 
ಅತ್ಯಂತ ನಿಷ್ಠೆಯಿಂದಲೂ ದಕ್ಷತೆಯಿಂದಲೂ ನಡಿಸಿದರು. ಅದಕ್ಕಾಗಿ 
ಮುನ್ಮುಡಿಕ್ಟಷ್ಣರಾಜ ಒಡೆಯರವರು ಅವರಿಗೆ ಎಳಂದೂರ ಎಂಬ ಊರನ್ನೇ 
ಜಹಗೀರಾಗಿ ಕೊಟ್ಟರು. ಅದು ಇಂದಿಗೂ ಅವರ ಮನೆತನಕ್ಕೆ ನಡೆಯುತ್ತಿದೆ. 


೫೪ 
ನೀರ ರಮಣಿಯಾದ 
ಕಿತ್ತೂರಿನ ಚೆನ್ನಮ್ಮ ದೇಸಾಯಿತಿ 


( ಕ್ರಿ.ಶ. ೧೮೨೪ ) 


[ಕಿತ್ತೂರು ಬೆಳಗಾಂವಿ ಜಿಲ್ಲೆಗೆ ಸೇರಿದ ಒಂದು ಊರು. ಈಗ್ಯೂ ತಕ್ಕ 
ಮಟ್ಟಿಗೆ ಒಳ್ಳೆಯ ಸ್ಥಿತಿಯಲ್ಲಿದೆ. ಮೊದಲು ಅಂದರೆ ಒಂದು ನೂರು ವರ್ಷಗಳಾಚೆ 


ಅಲ್ಲಿ ದೇಸಾಯರಿದ್ದರು. ಈಗಲೂ ಕಿತ್ತೂರಿನ ಪೂರ್ವ ಭಾಗಕ್ಕೆ ಹಳೆಯ ಕೋಟಿ, 


ಕೋಟೆಯೊಳಗೆ ದೇಸಾಯರ ಅರಮನೆಯ ಹಾಳು ಭಾಗ, ಹಾಳುಗೋಡೆ ಮುಂತಾ 
ದವುಗಳನ್ನು ನೋಡಬಹುದು. ಈ ನಿಷಯವನ್ನು ಕರ್ನಾಟಕ ಗ್ಯಾಯಿಟಯರ 
ಮುಂತಾದ ಪುಸ್ತಕಗಳ ಸಹಾಯದಿಂದ ಬರೆಯಲಾ'ದಡೆ] 

ಕಿತ್ತೂರು, ವಿಜಾಪುರದ ಆದಿಲಶಾಹಿಯಿಯಿಂದಲೂ ನಡೆದು ಬಂದ 
ದೇಸಗತಿ. ನಡುವೆ ಹೈದರ-ಟೀಪು ಮುಂತಾದವರ ದಾಳಿ ಬಂದಿದ್ದರೂ 
ಆಗಿನ ದೇಸಾಯಿಯು ಹೇಗೋ ಕಾಪಾಡಿದನು ಮುಂದೆ ಕಿತ್ತೂರು ಪೇಶನೆ 
ಯವರ ಕೈಗೆ ಹೋಯಿತು. 


ಹನ್ನೊಂದನೆಯ ದೇಸಾಯಿಯಾದ ಮಲ್ಲಸರ್ಜನನವರೆಗೂ ಎಲ್ಲವೂ 
ಸುಸೂತ್ರವಾಗಿ ನಡೆಯಿತು. ಅವನು ಕ್ರಿ. ಶ. ೧೭೮೨ರಲ್ಲಿ ಪಟ್ಟಿ ಕ್ಕೆ ಕುಳಿತು 
೩೪ ವರ್ಷ ಆಳಿ ೧೮೧೬ರಲ್ಲಿ ಮಡಿದನು. ಅವನಿಗೆ ರುದ್ರವ್ವ-ಚೆನ್ನವ್ವ ಎಂಬಿ 
ಬ್ಬರು ಹೆಂಡತಿಯರು. ರುದ್ರವ್ವನ ಹೊಟ್ಟಿಯಿಂದ ಶಿನಲಿಂಗ ರುದ್ರಸರ್ಜ 
ಎಂಬ ಮಗನಿದ್ದುದರಿಂದ ತಂದೆಯ ತರುವಾಯ ಅವನೇ ಪಟ್ಟಕ್ಕೆ ಕುಳಿತು 
ದೇಸಗತಿ ನಡಿಸಿದನು. ಆದರೆ ಏಳೆಂಟು ವರ್ಷ ಸಂಸ್ಥಾನವಾಳಿ ಅವನೂ 
೧೮೨೪ರಲ್ಲಿ ತೀರಿಕೊಂಡನು. ಅವನ ಹೊಟ್ಟಿಯಿಂದ ಮಕ್ಕಳಿರಲಿಲ್ಲ. ಶಿವಲಿಂಗ 


ನೀರ ರಮುಣಿಯಾದ ಕಿತ್ತೂರಿನ ಚೆನ್ನಮ್ಮ ದೇಸಾಯಿತಿ ೧೫೯ 


ರುದ್ರಸರ್ಜನನು ಸಾಯುವ ಸಮಯದಲ್ಲಿ ಮಾಸ್ತಮರಡಿಯ ಗೌಡನ ಮಗ 
ನನ್ನು ಕರಕೊಂಡು ಬಂದು ಸ ಸದ್ಧತಿಯಂತೆ ದತ್ತಕ ಮಾಡಿದನು. 

ಆಗತಾನೇ ಕರ್ನಾಟಕದೊಳಗೆ ಇಂಗ್ಲಿಷರ ಆಳಿಕೆಯು ಮೆಲ್ಲಗೆ 
ಬೇರೂರುತ್ತಿತ್ತು. ಅದಕ್ಕಾಗಿ, ಆ ಕಾಲಕೆ ಇದ್ದ ವೈಸ ಸರಾಯರು ಔರಸ- 
ಸಂತತಿ ಇಲ್ಲದ ಸಂಸ್ಥಾ ನಗಳನ ಸ ತಮ್ಮ ಅಳಿಕೆಗೆ ಕೂಡಿಸಿಕೊಳ್ಳು ವದರಲ್ಲಿ 
ದ್ಲತು. ಕಿತ್ತೂರಿನ ದೇಸ ಗತಿಗೆ ಮಾಸ್ಕಮರಡಿಯ ಗೌಡೆನ ಮಗನನ್ನು ದತ್ತಕ 
ತೆಗೆದುಕೊಂಡದ್ದು ಸುಳ್ಳು ಎಂಬ ಸುದ್ದಿ ಇಂಗ್ಲಿಷ ಸರಕಾರಕ್ಕೆ ಮುಟ್ಟ ತು. 
ಆಗ, ಧಾರವಾಡದಲ್ಲಿ ಇದ್ದ ಪೊಲಿಟಿಕಲ್‌ ಏಜೆಂಟನು ದತ್ತಕ ನಿರ್ಣಯ 

ಇಗುವವರೆಗೆ ಬ್ರಿಟಿಷರೇ ದೇಸಗತಿಯ ಆಳಿಕೆಯನ್ನು ಕ್ಸೆಯಲ್ಲಿ ತೆಗೆದು 

ಕೊಳ್ಳುವರು ಎಂದು ಹುಕುಮು ಕಳಿಸಿದ್ದಲ್ಲದೆ, ತಮ್ಮ ಪರವಾಗಿ ಒಬ್ಬ 
ಅಧಿಕಾರಿಯನ್ನು ದೇಸಗತಿ ನಡಿಸಲಿಕ್ಟೆ ವ್ಯವಸ್ಥೆ ಮಾಡಿದನು. ನೂರಾರು 
ವರ್ಷಗಳಿಂದ ನಡೆಯುತ್ತ ಬಂದ ದೇಸಗತಿಯು ಇಂದು ಪರರಾಜರ ವಶವಾ 
ಗುವ ಹೊತ್ತು ಬಂತಲ್ಲಾ ಎಂದು ದೇಸಾಯ ಮನೆಯವರಿಗೂ ಸಂಸ್ಥಾನದ 
ಸೇವಕರಿಗೂ ಅನ್ನ ಉಂಡವರಿಗೂ ಸಂತಾಪವಾಯಿತು. 

ಮಲ್ಲಸಜಣನನ ಎರಡನೆಯ ಹೆಂಡತಿಯಾದ ಚೆನ್ನವ್ವ ಚಿಕ್ಕವಳು; 
ಸಮರ್ಥಳು. ತನ್ನ ಗಂಡನು ಸತ್ತಮೇಲೆ ಸಾಮಾನ್ಯವಾಗಿ ಆಕೆಯೇ ಸಂಸ್ಥಾ 
ನದ ಕಾರ್ಯಭಾರ ನೋಡುತ್ತಿದ್ದಳು. ಬೆಳಗಾಂವಿ ಜಿಲ್ಲೆಯಲ್ಲಿ ಸಾಂಗಲಿ 
ಸಂಸ್ಥಾನಕ್ಕೆ ಸೇರಿದ ಕಾಕತಿ ದೇಸಾಯರ ಮನೆತನದವಳಾದ್ದರಿಂದ 
ಚೆನ್ನವ್ವನಲ್ಲಿ ಕ್ಷತ್ರಿಯ ರಕ್ತ ಹರಿಯುತ್ತಿತ್ತು. ಇಡಿಯ ಹಿಂದುಸ್ಥಾನವನ್ನೇ 
ಗೆದ್ದು ಇಂಗ್ಲಿಷರೊಡನೆ ಯುದ್ಧ ಹೂಡುವ ವಿಚಾರವು ಎಷ್ಟು ಅಪಾಯೆಕರ 
ಎಂಬುದು ಚೆನ್ನವ್ವನಿಗೆ ಆಗ ಅಭಿಮಾನದ ಆನೇಶದೊಳಗೆ ತಿಳಿಯದೇ 
ಹೋಯಿತು. ಆ ವೀರಳು ತನ್ನ ಸಂಸ್ಥಾ ನದಲ್ಲಿಯ ಮುಖ್ಯ ಜನರು-ವೀರಾಳು 
ಗಳೊಡನೆ ಆಲೋಚನೆ ಮಾಡಿ, ಯುದ್ಧ ನಡಿಸಿಯೇ ತೀರಬೇಕೆಂದು 
ನಿಶ್ಚಯಿಸಿದಳು. 


ಈ ಸುದ್ದಿಯು ಬ್ರಿಟಿಷರಿಗೆ ತಿಳಿಯಿತು. "ಇದು ಸರಿಯಾದ ದಾರಿಯಲ್ಲ; 
ನಾವು ಸಂಸ್ಥಾನದ ಯೋಗ್ಯ ವ್ಯವಸ್ಥೆಯನ್ನಿಡುವೆ'ನೆಂದು ಸಮಾಧಾನದಿಂದ 
ತಿಳಿಸಿದರು. ಸ್ವಾತಂತ್ರ್ಯವಿಲ್ಲದಿದ್ದರೆ ಸಾವು ಮೇಲು ಎಂಬುವ ಸೊಲ್ಲು 


೧೬೦ ಕನ್ನಡ ನಾಡಿನ ಕಥೆಗಳು 


ಯಾವಾಗಲೂ ಕಿವಿಯಲ್ಲಿ ರೋಂಕರಿಸುತ್ತಿರುವ ಆ ಕಾಲದಲ್ಲಿ ಚೆನ್ನವ್ಹನಿಗೆ 
ಮುಂದಿನ ಯೋಚನೆ ಬರದೇ ಹೋಯಿತು. 

ಪೊಲಿಟಿಕಲ್‌ ಏಜಂಟ್‌ ಥ್ಯಾಕರೆಸಾಹೇಬನು ಕಿತ್ಕೂರು ದೇಸಗತಿ 
ಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆಂದು ಇಬ್ಬರು ತನ್ನ ಸಹಾಯಕರನ್ನು 
ಮತ್ತು ಒಂದು ಚಿಕ್ಕ ದಂಡನ್ನು ಕಟ್ಟಿಕೊಂಡು ಕಿತ್ತೂರಿಗೆ ಹೋಗಿ 
ಮುತ್ತಿಗೆ ಹಾಕಿದನು. 

ಕಿತ್ಕೂರಿನವರು ಕೋಟಿಗೆ ಮುತ್ತಿಗೆಯನ್ನು ಹಾಕಿದ್ದ ಬ್ರಿಟಿಷ ಸೈನ್ಯದ 
ಮೇಲೆ ಗುಂಡು ಹಾರಿಸಹೆತ್ತಿದರು. ಥ್ಯಾಕರೇಸಾಹೇಬನೊಡನೆ ಇಲಿಯಟ್‌, 
ಸ್ಪೀವನ್‌ಸನ್ನ ಎಂಬ ದಳೆವಾಯಿಗಳಿದ್ದರು. ಅವರು ಗುಂಡುಗಳಿಗೆ ತುತ್ತಾ 
ದರು. ಬ್ರಿಹಿಷರ ಕೆಲವು ಬಾಲಕರನ್ನು, ಹೆಂಗಸರನ್ನು ಕಿತ್ತೂರಿನ ದಳವಾಯಿ 
ಗಳು ಸೆರೆ ಹಿಡಿದರು. ಕನ್ನಡ ಬಂಟರ ಹೊಡೆತಕ್ಕೆ ಬ್ರಿಟಿಷರ ಸೈನ್ಯ ಓಡ 
ತೊಡಗಿತು. ಥ್ಯಾಕರೆಸಾ ಹೇಬನಲ್ಲಿ ಹೆಚ್ಚಿನ ದಂಡು ಇಲ್ಲದ್ದರಿಂದ ಸ್ನೇಹೆದಿಂದ 
ಹನ್ನೊಂದು ಊರುಗಳನ್ನು ಇಟ್ಟುಕೊಂಡು ದೇಸಗತಿಯನ್ನೆಲ್ಲ ಬ್ರಿಟಿಷರ 
ಸ್ವಾಧೀನಕ್ಕೆ ಕೊಡಲೊಪ್ಬಿದರೆ, ಯುದ್ಧ ನಿಲ್ಲಿಸುವಾ ಎಂದು ಹೇಳಿ ಕಳಿಸಿ 
ದನು. ಚೆನ್ನವ್ವನ ನಿಶ್ಚಯವಂತೂ ಅಲ್ಲಾಡುವಂತಿರಲಿಲ್ಲ. 


ಚೆನ್ನವ್ವನನ್ನೇ ಕಂಡು ಅವಳ ಅಂಬೋಣ ಏನಿರುವದೆಂಬುದನ್ನು 
ತಿಳಿಸಬೇಕೆಂದು ಥ್ಯಾಕರೆ ಸಾಹೇಬನು ತನ್ನ ಪಕ್ಷದ ಕೆಲ ಜನರೊಡನೆ 
ತಾನು ಕುದುರೆಯಮೇಲೆ ಕುಳಿತುಕೊಂಡು ಹೊರಟನು. ಈ ಮೊದಲೇ 
ಚೆನ್ನವ್ವ ತನಗೆ ಕೈಸೆರೆ ಸಿಕ್ಕ ಬ್ರಿಟಿಷರ ಹುಡುಗರನ್ನು, ಹೆಂಗಸರನ್ನು ಅವ 
ರಿರುವವರೆಗೆ ಅತ್ಯಂತ ಆದರದಿಂದಲೂ ಪ್ರೀತಿಯಿಂದಲೂ ಕಂಡದ್ದಲ್ಲದೆ, 
ಅವರನ್ನೆಲ್ಲ ಕರಕೊಂಡು ಹೋಗಲಿಕ್ಕೆ ಥ್ಯಾಕರೆ ಸಾಹೇಬನಿಗೆ ಹೇಳಿ ಕಳಿಸಿ 
ದ್ದರಿಂದ, ಆ ಉದಾರ ಹೈದಯದ ಚೆನ್ನವ್ಹನ ಬಗ್ಗೆ ಅವನಲ್ಲಿ ಆದರವು 
ಇಮ್ಮಡಿಸಿತ್ತು. 

ಸಾಹೇಬನೇ ದೇಸಾಯಿತಿಯನ್ನು ಕಾಣಲಿಕ್ಕೆ ಬರುವನೆಂದು ಗುಜು 
ಗುಜು ಎಲ್ಲರೂ ಮಾತಾಡಹತ್ತಿದ್ದರು. ಅಮಟೂರ ಬಾಳಪ್ಸ ಎಂಬುವನು 
ಹುಡೆಯಮೇಲಿರುವ ಕಾವಲುಗಾರನು. «ಅವ್ವನವರಿಗೆ ಭೆಟ್ಟಿಯಾಗಲಿಕ್ಕೆ 
ಬರುವ ಸಾಹೇಬನನ್ನು ಕೊಂದು ಹೌದಿನಿಸಿಕೊಳ್ಳ ಬೇಕು' ಎಂದು ಲಗು 


ವೀರ ರಮಣಿಯಾದ ಕಿತ್ತೂರ ಚನ್ನಮ್ಮ ದೇಸಾಯಿತಿ ೧೬೧ 


ಬಗೆಯಿಂದ ತನ್ನ ಬಂದೂಕಿನಲ್ಲಿ ಮದ್ದು ತುಂಬಿ, ಅವನು ತನ್ನ ಸಮಾಸಕ್ಕೆ 
ಬರುವಷ್ಟರಲ್ಲಿ ಸಿದ್ಧನಾಗಿಯೇ ಕುಳಿತಿದ್ದನು. ಕೆಳಗಡೆ ಸಾಹೇಬನು 
ತನ್ನ ಅಳವಿನಲ್ಲಿ ಬರುವದೇ ತಡ, ಬಾಳವ್ಸನು ಗುರಿಯಿಟ್ಟು ಗುಂಡು ಹಾಕಿ 
ದನು. ಮತ್ತು ಅದು ನೆಟ್ಟಗೆ ಸಾಹೇಬನಿಗೇ ತಾಕ್ಕಿ ಕುದುರೆಯ 
ಮೇಲಿಂದ ಸತ್ತುಬಿದ್ದನು. 

ಸಾಹೇಬನು ಸತ್ತನು ಸತ್ತನು, ಯಾರೋ ಗುಂಡು ಹಾಕಿದರು 
ಎಂಬುವ ಗದ್ದಲ ಎದ್ದಿತು. ಅಷ್ಟರಲ್ಲಿ ಚೆನ್ನಪ್ವನಿಗೂ ಸುದ್ದಿಹತ್ತಿತು. 
ಕನಸುಮನಸಿನಲ್ಲಿ ಇಲ್ಲದ್ದು ನಡೆದುಹೋಯಿತೆಂದು ಚಿನ್ನಮ್ಮ ಮರಮರ 
ಮರುಗಿದಳು. ಇದೆಲ್ಲ ನಡೆಯುವ ಹೊತ್ತಿಗೆ ಬ್ರಿಟಿಶರ ಪಾಳ್ಯದಲ್ಲಿ ಕೋಲಾ 
ಹೆಲನೆದ್ದು, ಧಾರವಾಡಕ್ಕೂ ಬೆಳಗಾವಿಗೂ ಈ ಸುದ್ದಿ ತಿಳಿಸಲಿಕ್ಕಂದು 
ಕುದುರೆ ಸವಾರರು ಓಡಿದರು. ಚೆನ್ನನ್ವನ ಹೃದಯ ಹೇಗೆ ಇರುವದೆಂಬು 
ದನ್ನು ಅಳೆಯಲು ಬ್ರಟಶರಿಗೆ ಅವಕಾಶ ದೊರೆಯಲಿಲ್ಲ. ಬೆಳಗಾವಿಯಲ್ಲಿ 
ಕಮಿಶನರಾಗಿದ್ದ ಚ್ಯಾನ್ಲಿನ ಸಾಹೇಬನು ದೊಡ್ಡ ದಂಡಿನೊಡನೆ ಬಂದು 
ಕಿತ್ತೂರನ್ನು ಮುತ್ತಿದನು. ಮತ್ತು ಕಿತ್ತೂರಿನ ದಂಡಾಳುಗಳನ್ನು ಹಣ್ಣು 
ಗೊಳಿಸಬೇಕೆಂದು ಏಣಓನ್ನೆಗಳನ್ನು ನೋಡಿ, ಅವುಗಳಮೇಲೆ ತಮ್ಮ 
ತೋಫುಗಳನ್ನಿಟ್ಟು ಕೋಟೆಯಮೇಲೆ ಹಾರಿಸಹತ್ತಿದರು. 

ಮೂರುನಾಲ್ಕು ದಿನಗಳವರೆಗೆ ಚೆನ್ನವ್ವ ಕೋಟೆಯನ್ನು ಕಾಪಾಡಲು 
ಯತ್ನಿಸಿದಳು. ಆಕೆಯಲ್ಲಿದ್ದ ಜನಬಲವೆಂದರೆ ತೀರ ಸ್ವಲ್ಪ; ಬ್ರಿಟಿಶರ 
ಜನಬಲ ದೊಡ್ಡದು. ಆದುದರಿ€ದ ತಾನೇ ಕುದುರೆ ಹತ್ತಿ, ರಣಾಂಗಣದಲ್ಲಿ 
ಹೊಕ್ಕು ಪುಂಡ ರಕ್ಕಸರ ಹಿಂಡು ಮುರಿವ ಚಾಮುಂಡಿಯಂತೆ ಚೆನ್ನವ್ವ 
ಬ್ರಿಟಷ್‌ ಗಂಡುಗಲಿಗಳ ರುಂಡವನ್ನು ತನ್ನ ಕತ್ತಿಯಿಂದ ತರಿದು, ಹೆಣ 
ಗಳ ರಾಸಿಯನ್ನೊ ಟ್ಟಿ ದಳು. ಆದರೆ ಬ್ರಿಟಿಶರ ಬಲವಾದ ದಂಡಿನವರ 
ಮುಂದೆ ತನ್ನವರ ಆಟ ನಡೆಯದೆಂದು ಆಕೆ ಕಂಡುಹಿಡಿದಳು. ಮೆಲ್ಲಗೆ 
ರಣಾಂಗಣದಿಂದ ದೂರಾಗಿ, ರುದ್ರವ್ವನೊಡನೆ ಹೊಂಗಲಕ್ಕೆ ಹೋದಳು. 
ಅಲ್ಲಿ ಕೆಲದಿನ ಇದ್ದಳು. 

ಚೆನ್ನವ್ಹ ಹೋದೊಡನೆ ಕಿತ್ತೂರು ಕೋಟಿ, ಅರಮನೆಗಳು ಬ್ರಿಟಿಷರ 
ವಶವಾದವು. ಮುಂದೆ ಬ್ರಿಟಿಷರ ತೊಂದರೆಯಾದೀತೆಂಬ ಭಯದಿಂದ 


೧೬೨ ಕನ್ನಡ ನಾಡಿನ ಕಥೆಗಳು 


ನ್ನವ್ತ ಮಲಾಪಹಾರೀ ನದಿಯಲ್ಲಿ ಹಾರಿಕೊಂಡು ಪ್ರಾಣನೀಗಿದಳು. 
ಯುದ್ಧದ ಕೋಲಾಹಲ, ಶೋಪಫುಗಳ ಬಡಿತದಿಂದ ಅದುರಿ, ಚದುರಿ ಅರ 
ಮನೆಯು ಚಲ್ಲಾಪಿಲ್ಲಿಯಾಗಿ ಹೋಯಿತು. ಇಂದಿಗೂ ದೇಸಾಯರ ಅರ 


ಮನೆಯ ಕೆಲಭಾಗದ ಕಲ್ಲಿನ ಗೋಡೆಗಳು ಅಲ್ಲಲ್ಲಿ ಎದ್ದು ಕಾಣುತ್ತವೆ. 





೫ಜಿ 
ಕರ್ನಾಟಿಕ ಸಿಂಹಾಸನಾಧೀಶ್ವರ 
ಮೈಸೂರಿನ ನಾಲ್ವಡಿ ಶ್ರಿಕೃಷ್ಣರಾಜ ಒಡೆಯರವರು 


[ಆಧುನಿಕ ಕಾಲದ ಅರಸರಲ್ಲಿ ಮೈಸೂರಿನ ಶ್ರಿ ಕೃಷ್ಣರಾಜ ಒಡೆಯರು ರಾಜರ್ಷಿ 
ಗಳೆಂದೂ ಪ್ರಜಾನತ್ಸಲರೆಂದೂ ಪ್ರಖ್ಯಾತಿ ಇರುವದು. ಇವರು ಕನ್ನಡನುಡಿ- ಸಂಸ್ಕೃತಿ 
ಗಳಿಗೆ ಆಧಾರಸ್ತಂಭದಂತಿರುನರು. ತಮ್ಮ ಆಳಿಕೆಯಲ್ಲಿ (ಶ್ರೀಮನ್‌ ಮಹಾರಾಜರು 
ಕನ್ನಡ ನಾಡಾದ ಮೈಸೂರು ಸೀಮೆಯಲ್ಲಿ, ಇಂದಿನ ಯುಗಕ್ಕನುಸರಿಸಿ, ಸುಧಾರಣೆ 
ಗಳೆನ್ನು ಮಾದಿ, ಪ್ರಜೆಗಳಿಗೆ ಅನಶ್ಯವಿರುವ ಹಕ್ಳು-ಬಾಧ್ಯತೆಗಳನ್ನೊ ದಗಿಸಿಕೊಟ್ಟು, 
ಅನರ ಏಳಿಗೆಗೆ ಬೇಕಾದ ಶೈಕ್ಷಣಿಕ ಔದ್ಯೋಗಿಕ್ಕ ಸಾಮಾಜಿಕ ಕಾರ್ಯ-ಕಲಾಪಗಳನ್ನು 
ಬಳಕೆಯಲ್ಲಿ ತಂದು, ಮೈಸೂರು ಸಂಸ್ಥಾನವನ್ನು ಒಂದು ಮಾದರಿಯ ರಾಜ್ಯವನ್ನಾಗಿ 
ಮಾಡಿದ್ದಾರೆ. ಮೈಸೂರಿನ ಭಾಷೆಯಾದ ಕನ್ನಡವನ್ನು ಎತ್ತಿ ಹಿಡಿದು, ಕನ್ನಡ 
ಸೀಮೆಯ ಇತಿಹಾಸವನ್ನು ಬಹುಮಟ್ಟಿಗೆ ಹೊರಪಡಿಸಿದ್ದಾರೆ. ಮೈಸೂರು ಸಂಸ್ಥಾನದ 
ಮೈಸಿರಿಗೆ ಎಲ್ಲ ಬಗೆಯಿಂದಲೂ ಅವರೇ ಕಾರಣಕರ್ತರಾದ್ದರಿಂದ ಅವರ ಚರಿತ್ರೆ 
ಯನ್ನು ಮೈಸೂರಿನ ಚರಿತ್ರೆಯಿಂದ ಆಯ್ದು ಸಂಗ್ರಹಿಸಲಾಗಿದೆ, ] 

ಇಂದಿನ ಮೈಸೂರು ರಾಜವಂಶವು ಪ್ರಾಚೀನ ವೈಭನಸಂಪನ್ನ 
ಕರ್ನಾಟಕದ ಅಳಿದುಳಿದ ಒಂದೇ ಒಂದು ಅರಸುವಂಶ. ಮೈಸೂರಿನ ಅರಸರಿಗೆ 
ಇಂದಿಗೂ ಕರ್ನಾಟಕ ಸಿಂಹಾಸನಾಧೀಶ್ವರ ಎಂಬ ಬಿರುದು ಇಡೆ. ಇದನ್ನು 
ನೆನೆದುಕೊಂಡೇ ಕನ್ನಡಿಗರು ಹಿಂದಿನ ದುಃಖವನ್ನು ಸೈರಿಸಿಕೊಳ್ಳ ಬೇಕಾಗಿದೆ. 

ಇಂದು ಮೈಸೂರು ರಾಜ್ಯವನ್ನು ಆಳುವವರು ನಾಲ್ವಡಿ ಶ್ರೀಕೃಷ್ಣರಾಜ 
ಒಡೆಯರು. ಇವರು ಚಾಮರಾಜ ಒಡೆಯರ ಹಿರಿಯ ಮಕ್ಕಳು. ಚಿಕ್ಕವರು 
ಯುನರಾಜರಾದ ಶ್ರೀ ನರಸಿಂಹರಾಜ ಒಡೆಯರವರು. ಚಾಮರಾಜ 


ಮೈಸೂರಿನ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರವರು ೧೬೩ 


ಒಡೆಯರು ೧೮೯೪ನೆಯ ಇಸ್ತಿಯಲ್ಲಿ ಒಮ್ಮಿಂದೊನ್ಮೆ ಕಲಕತ್ತೆಯಲ್ಲಿ ತೀರಿ 
ಕೊಂಡರು. ಆಗ ಕೃಷ್ಣರಾಜರಿಗೆ ೧೦ ವರ್ಷ; ಆದುದರಿಂದ ಮಹಾರಾಜರ 
ತಾಯಿಯಾದ ಶ್ರೀ ವಾಣೀವಿಲಾಸ ಮಹಾರಾಣಿಯನರು ಕೆಲವು ಜನ ಮಂತ್ರಿ 
ಗಳ ಸಹಾಯದಿಂದ ತಾವೇ ರಾಜ್ಯಭಾರ ನಡಿಸಿದರು. ಮಹಾರಾಜರಿಗೆ 
ನೇಂಸ್ಕೃತ ಪಂಡಿತರಿಂದಲೂ ಐರೋಪ್ಯ ನಿದ್ರಾಂಸೆರಿಂದಲೂ ಕನ್ನಡ, 
ಸೇಸ್ಸತ್ತ ಇಂಗ್ಲಿಷ ಭಾಷೆಗಳ ಅಭ್ಯಾಸ ಮಾಡಿಸಲಾಯಿತು. ಸಂಗೀತ 
ಮತ್ತು ವಾದ್ಯಗಳನ್ನು ಬಾರಿಸುವ ಕಲೆಯನ್ನು ಕಲಿಸಲಾಯಿತು, ಇವುಗಳ 
ಜೊತೆಯ ವೇ ರಾಜ್ಯವನ್ನಾಳುವ ಶಾಸ್ತ್ರವನ್ನೂ ಅನರು ಕಲಿತುಕೊಂಡರು: 
ಮುಂದೆ ಅವರಿಗೆ ಉತ್ತರ ಹಿಂದುಸ್ತಾ ೨'ದಲ್ಲಿಯ ರಜಪೂತ ಮನೆತನದ 
ಅರಸು ಕುಮಾರಿಯೊಡನೆ ಮದುವೆ ಆಯಿತು. ನಂತರ ೧೯೦೨ರಲ್ಲಿ 
ಮಹಾರಾಜರವರಿಗೆ ಸಟ್ಟವಾಗಿ ಅವರೇ ರಾಜ್ಯಭಾರವನ್ನು ವಹಿಸಿದರು, 
ಆಗ ಅವರು ೧೮ ವರ್ಷದವರಿದ್ದರು. 

ಮಹಾರಾಜರು ರಾಜ್ಯಸೂತ್ರಗಳನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡ 
ಕಾಲಕ್ಸೆ ಶೇಷಾದ್ರಿ ಅಯ್ಯರವರು ದಿವಾಣರಿದ್ದರು. ಅವರು ಮೈಸೂರಿನಲ್ಲಿ 
ಯಾವ. ಯಾವ ಸಾಲಗಳು ಸ! ಮಾಡಲಿಕೆ ಸಾಧ್ಯನಿರುವದೆಂಬುದನ್ನು 
ಗಮನಕ್ಕೆ ತಂದುಕೊಂಡು ಸಂಸ್ಥಾನದ ದ ಮಟ್ಟ ಗೆ ಮುಖ್ಯ ನ್ಯಾ ಯಸಾ ತನವನ್ನು 
ಮೈಸೂರು ಸ ಸಂಸ್ಥಾ ನದಲ್ಲಿಯ ಹಳಿ. ಪಳ್ಳಿ A ಪೀನಾಲಯಗಳಲ್ಲಿರುವ ಶಿಲಾ 
ಶಾಸನಗಳನ್ನು ಓದಿ, ಅದರಿಂದ 10 ನನ್ನು ಹೊರಪಡಿಸುವ ಖಾಠೆ 
ಯನ್ನು, ಕೋಲಾರದ ಚಿನ್ನದ ಖಣಿ ಅಗಿಯುವದನ್ನು, ಶಿವನ 
ಸಮುದ್ರದಲ್ಲಿಯ ಕಾವೇರಿ ನದಿಯ ಜಲಪಾತದಿಂದ ವಿದ್ಯುತ್‌-ಶಕ್ತಿಯನ್ನು 
ಹುಟ್ಟಿಸಿ ಅದರಿಂದ ಮೈಸೂರು ಬೆಂಗಳೂರುಗಳಿಗೆ ದೀಸ ಪೂರೈಸುವ 
ಯೋಜನೆ ಇವುಗಳನ್ನು ಮಾಡಿದರು. ಅವರಿಂದಲೇ ಇಂಗ್ಲಿಷ ಅಭ್ಯಾಸ 
ನಡೆಯಲು ಕಾಲೇಜ ಮುಂತಾದವುಗಳು ಸ್ಥಾನಿಸಲ್ಬ ಟ್ರ ವು. 

ಬ್ರಿಟಷ್‌ ರಾಜ್ಯದಂತೆ, ಮೈಸೂರನ್ನು ಎಲ್ಲ ದೃಷ್ಟಿಯಿಂದ ಪೂರ್ಣ 
ಪ್ರಜಾಹಿತಾರ್ಥವಾಗಿಯೇ ನಡಿ ಸಬೇಕೆಂಬುಡೊಂದು ಮಹಾರಾಜರ ಹೆಗ್ಗು ರಿ. 
ಅದರಿಂದ ಅವರು ಸಂಸ್ಥಾನದಲ್ಲಿಯ ಕಲಿತ ಜನರು ಮಹತ್ತಾ ಶ್ವ್ವಾಕಾಂಕ್ಷೆಯನ್ನು 
ತಿಳಿದು, ೧೯೦೬ನೆಯ ಇಸನಿಯಲ್ಲಿ ತಮ್ಮ ರಾಜ್ಯದ ಪ್ರಜಾಪ್ರತಿನಿಧಿ ಸಭೆಗೆ 


೧೬೪ ಕನ್ನಡ ನಾಡಿನ ಕಥೆಗಳು 


ಹೆಚ್ಚು ಹೆಕ್ಕು-ಬಾಧ್ಯತೆಗಳನ್ನು ಕಲ್ಪಿಸಿಕೊಟ್ಟು, ಅದರಲ್ಲಿ ಹೆಚ್ಚು ಳೆ 
ತುಂಬಿದರು. ಸಂಸ್ಥಾನದ ಆಳಿಕೆಯ ಜಮೆ-ಖರ್ಚಿನ ವಿಷಯಗಳಲ್ಲಿ ಪ್ರಜೆ 
ಗಳ ಸಲಹೆ ಕೇಳುವದಲ್ಲದೆ, ಅವರಿಗೆ ರಾಜ್ಯದ ಹಿತಾಹಿತಗಳನ್ನು ಕುರಿತು 
ಚರ್ಚಿಸುವ ಅಧಿಕಾರ ಕೊಟ್ಟರು. 

ಮಹಾರಾಜರಿಗೆ ಸಂಸ್ಥಾನದ ಏಳಿಗೆಯ ಮತ್ತು ಪ್ರಜೆಗಳ ಹಿತದ 
ಚಿಂತೆಯು ಹಗಲಿರುಳು ಬಾಧಿಸುತ್ತದೆ. ತಮಗೆ ತಕ್ಕ ದಿವಾಣರು ದೊರೆ 
ತಾಗ ಅವರು ಸಂಸ್ಥಾನದ ಬೆಳವಣಿಗೆಯ ವಿಷಯದಲ್ಲಿ ಯಾವಾಗಲೂ 
ಹಿಂಜರಿದಿಲ್ಲ. ಸರ್‌ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ದಿವಾಣಗಿರಿಯ 
ಆಳಿಕೆಯು ಮೈಸೂರು ಸಂಸ್ಥಾನಕ್ಕೆ ಸುಧಾರಣೆಯ ಸುಗ್ಗಿಯ ಕಾಲವಾಗಿ 
ಪರಿಣಮಿಸಿತೆನ್ನಬಹುದು. ಸರ ಶೇಷಾದ್ರಿ ಅಯ್ಯರವರ ತರುವಾಯ ಕೆಲ 
ದಿನ ಮೆಲ್ಲಡಿ ಇಡುತ್ತ ಹೊರಟ ಸಂಸ್ಥಾನವನ್ನು ವಿಶ್ವೇಶ್ವರಯ್ಯನವರ 
ಸುಧಾರಣೆಯಲ್ಲಿ ಬಲು ವೇಗದಿಂದ ಮುನ್ನಡೆಯ ಹಚ್ಚೆದರು. ಮಹಾರಾಜರ 
ಅಭಿಪ್ರಾಯದಿಂದ ವಿಶ್ವೇಶ್ವರಯ್ಯನವರು ಕೆಳಗಿನ ಸುಧಾರಣೆಗಳನ್ನು 
ಮಾಡಿದರು. 


ಒಕ್ಳಲಿಗರ ಹೊಲ-ಗದ್ದೆಗಳು ಸಮೃದ್ಧಿಯಾಗಿ ಬೆಳೆದು ಅವರು ಸಿರಿ 
ವಂತರಾಗಬೇಕೆಂದು ಕನ್ನಂಬಾಡಿಯ ಹತ್ತರ ಕಾವೇರಿ ನದಿಗೆ ದೊಡ್ಡ 
ಆಣೆಕಟ್ಟು(ಒಡ್ಡು) ಕಟ್ಟಿಸಿ, ಅದರಿಂದ ನೀರು ಪೂರೈಸುವ ಯೋಜನೆ ಮಾಡಿ 
ದರು. ಶಿಕ್ಷಣದೊಳಗೆ ಸಂಸ್ಥಾನದ ಜನರ ಹೆಜ್ಜೆ ಮುಂದೆ ಬೀಳಬೇಕೆಂದು 
ಮೈಸೂರಿನಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ, ಎಲ್ಲ ನಿಷಯಗಳ ಕಲಾಶಾಲೆ 
ಗಳ ಶಾಖೆಗಳನ್ನು ಹೊರಡಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಪುಕ್ಕಟೆಯಾಗಿ 
ಕೊಡುವಂತೆ ಏರ್ಪಡಿಸಿದರು. ಪ್ರಜೆಗಳ ಆರೋಗ್ಯ ಬೆಳೆದು ರೋಗ ಪೀಡೆ 
ಗಳಿಂದ ಅವರಿಗೆ ಪರಿಹಾರ ದೊರೆಯಲಿಕ್ಕೆಂದು ತಾಲೂಕಗಳಲ್ಲಿ ಆಸ್ಪತ್ರಿ 
ಗಳನ್ನಿಟ್ಟಿರು. ಘನವಾದ ರೋಗಗಳ ಚಿಕಿತ್ಸೆಗಾಗಿ ಬೆಂಗಳೂರು-ಮೈಸೂರು 
ಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರಿಗಳನ್ನು ತೆರೆದರು. ಮೈಸೂರಿನ ನಾಡು ನುಡಿ 
ಯಾದ ಕನ್ನಡವು ಸರ್ವತೋಮುಖವಾಗಿ ಬೆಳೆದು ಪುಷ್ಪವಾಗಬೇಕೆಂಬುವ 
ಉದ್ದೇಶದಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಿ 
ದರು. ಅದೀಗ ದಿನದಿನಕ್ಕೆ ಬೆಳೆಯುತ್ತಿದೆ. ಸಂಸ್ಥಾನದಲ್ಲಿಯ ಪ್ರಜೆಗಳ 


ಮೈಸೂರಿನ ನಾಲ್ವಡಿ (ಶ್ರೀ ಕೃಷ್ಣರಾಜ ಒಡೆಯರೆವರು ೧೬೫ 


ಸಾಂಪಕ್ಕಿಳ ಸ್ಥಿತಿ ಸುಧಾರಿಸಿ, ಅವರ ಜೀವನವು ಹೆಚ್ಚು ಸುಖಮಯವಾಗ 
ಬೇಕೆಂದೂ ಜನರಿಗೆ ಹೆಚ್ಚು ಕೆಲಸ ದೊರೆಯಬೇಕೆಂದೂ ಪ್ರತಿಯೊಂದು 
ಸಾಮಾನಕ್ಕಾಗಿ ಪರದೇಶದವರ ಕಡೆಗೆ ನೋಡುವ ರೂಢಿ ತಪ್ಪಬೇಕೆಂದೂ 
ಭದ್ರಾವತಿಯಲ್ಲಿ ಕಬ್ಬಿಣದ ಕಾರಖಾನೆಯನ್ನೂ ಮಂಡ್ಯದಲ್ಲಿ ಸಕ್ಕರೆಯ 
ಕಾರಖಾನೆಯನ್ನೂ ಬೆಂಗಳೂರಲ್ಲಿ ಗಂಧದ ಕಾರಖಾನೆಯನ್ನೂ ಸಂಸ್ಥಾನದ 
ಆಶ್ರಯದಿಂದ ನಡಿಸಿರುವರು. ಅವೆಲ್ಲವೂ ಈಗ ಏರಿಕೆಯಲ್ಲಿವೆ. 

ಮಹಾರಾಜರವರ ರಾಜವಂಶವು ಐದುನೂರು ವರ್ಷಗಳಿಂದಲೂ 
ನಡೆದು ಬಂದುದು. ಅದು ಕರ್ನಾಟಕದ ಧರ್ಮ-ಸಂಸ್ಥತಿಗಳಿಗೆ ನೆಲೆನೀಡು. 
ಇದೆಲ್ಲವನ್ನು ಚೆನ್ನಾಗಿ ಅರಿತ ಮಹಾರಾಜರವರು ಸಂಪೂರ್ಣ ಕನ್ನಡತನವನ್ನು 
ಕಟ್ಟು ನಿಟ್ಟಾಗಿ ನಡೆಸಿಕೊಂಡು ಬಂದಿರುವರು. ಅವರ ಆಳಿಕೆಯ ಆಸರದಲ್ಲಿ 
ಕರ್ನಾಟಕ ಸಂಸ್ಕೃತಿಯು ಸುರಕ್ಷಿತವಾಗಿದೆ. ಇತಿಹಾಸ ಸಂಶೊಧನೆಗೆ ಕಳೆ 
ಬರುತ್ತಲಿದೆ. ಎಲ್ಲ ಜಾತಿ-ಮತಗಳ ಪ್ರಜೆಗಳಿಗೆ ಸಮಾನವಾಗಿ ನ್ಯಾಯ ದೊರೆ 
ಯುತ್ತಿದೆ. ಶಿಕ್ಷಣ ಸೌಕರ್ಯಗಳು ಲಭಿಸುತ್ತಿವೆ. 

ಮೈಸೂರಿನ ಏಳಿಗೆ-ಬೆಳಿಗೆಗಳು ಕನ್ನಡ ನಾಡಿನ ಬೆಳವಣಿಗೆಗೂ 
ಸಹಕಾರಿಯಾಗುವದರಿಂದ ಉತ್ತರ ಕರ್ನಾಟಕದ ಕನ್ನಡಿಗರಿಗೆ ಅವರ 
ಆಶೋತ್ತರಗಳಲ್ಲಿ ಕಣ್ಣಿರುವದು ಸ್ವಾಭಾನಿಕವಾಗಿದೆ. ಕನ್ನಡ ಜನಾಂಗ 
ಕೈಲ್ಪ ತನ್ನ ವಿವಿಧ ಕಾರ್ಯ-ಕಲಾಪಗಳಿಂದ ಬೆಳಕು ಕೊಟ್ಟು, ಕನ್ನಡಿಗರ 
ಕಣ್ಣಿಗೆ ಆಶೆ-ಆಕಾಂಕ್ಷೆಗಳ ಮೇರುವಾಗಿ, ಮೈಸೂರಿನ ಯದುವಂಶದ 
ಬಾವುಟಿವು ಹಾರಾಡುತ್ತಿರಲಿ ! ಶಾಶ್ವತವಾಗಿ ಬಾಳಲಿ! ಬೆಳೆಯಲಿ |! 
ಬೆಳಗಲಿ 1! 


ಸಂಪೂರ್ಣ 


೨) 


೨೨ 


೨೨ 


2? 


೧೧೫೬ 


೧೧೩.೨ 
೧೧೬೬ 
CA 


ಪರಿತಿಸ್ಟ ೧ 


ಕರ್ನಾಟಿಕ ಇತಿಹಾಸದೊಳೆಗಿನ ನೆನಪಿಡತಕ್ಕಂಥ ಕೆಲವು 


ಮಹತ್ತ್ವವ ಕಾಲಗಳು 


ಮಯೂರಶರ್ಮನು ರಾಜ್ಯಕಟ್ಟಿದ್ದು. 

ಚಾಲುಕ್ಯರ ೨ನೆಯ ಪುಲಿಕೇಶಿಯ ಪಟ್ಟಿ. 

ಹರ್ಷನನ್ನು ೨ನೆಯ ಪುಲಿಕೇಶಿ ಹೊಡೆದಟ್ಟದ್ದು. 
Fiscal vid ಸಾಮಂತನು ಚಾಲುಕ್ಯರ ರಾಜ್ಯವನ್ನು 

ತ್ರ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪಿಸಿದ್ದು, 

ತೈಲನಿನು ಚಾಲುಕ ಸಾಮ್ರಾಜ್ಯವನ್ನು ಪುನಃ ಸ್ಥಾಪಿಸಿದ್ದು. 

ನೋಮೇಶ್ವರನು ತುಂಗಭದ್ರೆ ಯಲ್ಲಿ ಪ್ರಾಣ ಕೊಟಿ ಸಿದ್ದು. 
ವಿಕ್ರಮಾದಿತ್ಯನು ಪಟ್ಟಕ್ಕೆ ಕುಳಿತು ತನ್ನ "ತಳವನ್ನು 

ಪ್ರಾರಂಭಿಸಿದ್ದು, 

ಬಿಜ್ಜಳನು ಮುಮ್ಮುಡಿ ತೈಲಸನನ್ನು ಪಟ್ಟದಿಂದ 
ತಾನು ರಾಜನಾದದ್ದು. 

ಫ್ರೀ ಬಸವೇಶ್ವ ರ ಜನ್ಮ 

ಶ್ರೀ ಒಸವೇಶ್ವೆ ರವರು ಲಿಂಗೈ ಕೃರಾದದ್ದು. 

ಫ್ರೀ ವೂ ಜಾರ್ಜ 1 ಬಿಚ್ಚಿದೇವನ ಆಶ್ರಯಕ್ಕ್‌ು 
ಬಂದುದು, 

ಹೊಯ್ಸಳರ ಇಮ್ಮಡಿ ಬಲ್ಲಾಳನಿಗೂ ದೇವಗಿರಿ ಯಾದವರ 

ಚಚ ಭಿಲ್ಲಮನಿಗೂ ಸೊರಟೂರಿನಲ್ಲಿ ಯುದ್ಧ. 

ಹೊಯ್ಸಳ ರಾಜ್ಯವು ಮು ಸಸಲ್ಮಾನರ : ದಾಳಿಗೆ ತುತ್ತಾದದ್ದು. 
ದೇವಗಿರಿ ಬೂ ರಾಜ ವನ್ನು ಮಲಿಕ _ಕಾಫೂರನು 

ಹಾಳುಮಾಡಿದ್ದು. 

ತ್ರೀ ವಿದ್ಯಾರಣ್ಯರು ಹಂಪಿಗೆ ಬಂದುದು. 
ಹುಕ್ಕ-ಬುಕ್ಕರಿಂದ ವಿಜಯನಗರ ಸಾಮ್ರಾ 

ಹರಿಹರರಾಯನಿಗೆ ಸಟಿ.. 


ತಳಿ, 
ಳ್ಳ 


eft 
2 
ಕ 
"2 


೨೨ 


೨ 


೨೨ 


CL 


NAL 
೧೪೦೦ 
೧೪೪೩ 
೧೪೮೯ 
ಊಟ 


ಪರಿಶಿಷ್ಟ ೧ ೧೬೭ 


ಶ್ರೀ ವಿದ್ಯಾರಣ್ಯರ ಸಮಾಧಿ ಹೆಂನೆಯಲ್ಲಾದುದು. 
ಮೈಸೂರು ರಾಜ್ಯಸ್ಥಾಪನೆ, 

ಅಬ್ದುಲ ರರುೂಕನು ನಿಜಯನಗರಕ್ಕೆ ಬಂದುದು. 
ಆದಿಲಶಾಹಿ ಸ್ಟಾಪನೆ. 

ಕೃಷ್ಣದೇವರಾಯನಿಗೆ ಸಟ್ಟಿ. 

ರಾಯಚೂರು ವಿಜಯ. 

ಕೃಷ್ಣದೇವರಾಯನ ಮರಣಿ. 
ರಕ್ಟಸಿಗಿ-ತಂಗಡಗಿಯ ಕಾಳಗ. 

ಹೈದರನ ಜನ್ಮ. 

ಹ್ಲೆದರನು ಅರಸನಾದುದು, 

ಹೈದರಲ್ಲಿಯ ಮರಣ. 

ಟೀಪುಸುಲ್ತಾನನ ಮರಣ. 

ಮೈಸೂರಿನ ಒಡೆಯರ ಮನೆತನ. ಮುಮ್ಮಡಿ ಕೃಷ್ಣರಾಜ 
ಒಡೆಯರಿಗೆ ಪುನಃ ರಾಜ್ಯಲಾಭ. 

ಕರ್ನಾಟಕದಲ್ಲಿ ಬ್ರಿಟಿಷ ರಾಜ್ಯ ಸ್ಥಾಪನೆ. 

ಕಿತ್ತೂ ರಿನ ಬಂಡಾಯ. 

ಮೈಸೂರಿನ ನಾಲ್ವಡಿ ತ್ರಿಕೃಷ್ಣರಾಜರಿಗೆ ಪಟ್ಟ, 
ಮೈಸೂರು ಮಹಾರಾಜರ ರಜತ ಮಹೋತ್ಸನ. 
ಹೆಂವಯಲ್ಲಿ ವಿಜಯನಗರ ಸಾಮ್ರಾಜ್ಯದ 
ಸ್ಮಾರಕೋತ್ಸವ. 


